


ಅಖಿಲ ಭಾರತ ೬೭ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಕಟಣೆ 


ಚಾರಿತ್ರಿಕ ದಾಖಲೆಗಳು 


ಸಂಪಾದಕ 
ತಿ.ತಾ. ಶರ್ಮ 


ಕನ್ನಡ ಸಾಹಿತ್ಯ ಪರಿಷತ್ತು 


ಹಂಪಮಹಾಕವಿ ರಸ್ತೆ ಚಾಮರಾಜಪೇಟೆ 
ಬೆಂಗಳೂರು-೫೬೦ ೦೧೮ 





CHARITRIKA DAKHALEGALU - by Editor Ti. Ta. Sharma. 
Published by Kannada Sahitya Parishat, 
Pampamahakavi Road, Chamaraja pet, Bangalore-560 018. 


Pages :140 + x1; Price: Rs. 


ಮೊದಲನೆಯ ಮುದ್ರಣ : ೧೯೭೧ 
ಎರಡನೆಯ ಮುದ್ರಣ ಃ ೧೯೯೯ 


© ಹಕ್ಕುಗಳನ್ನು ಕಾಯ್ದಿದಿಸಿದೆ 
ಬೆಲೆ : ರೂ. 


ಪ್ರಕಟಣ ಸಮಿತಿ 


ಅಧ್ಯಕ್ಷರು 
ಎನ್‌. ಬಸವಾರಾಧ್ಯ 

ಸಂಚಾಲಕರು 
ಡಾ. ಸಿ. ವೀರಣ್ಣ 


ಸದಸ್ಯರು 
ಡಾ. ಕೆ.ವಿ. ಚಂದಣ್ಣಗೌಡ 
ಬಿ. ಎನ್‌. ಸತ್ಯನಾರಾಯಣ ರಾವ್‌ 
ಅ. ರಾ. ಮಿತ್ರ 
ಎಲ್ಲೇಗೌಡ ಬೆಸಗರಹಳ್ಳಿ 
ಬಿ. ಆರ್‌. ಪೋಲೀಸ್‌ ಷಾಟೀಲ 
ಡಾ. ಎಸ್‌. ಎಲ್‌. ಭೈರಪ್ಪ 
೬೭ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು 
ವೈ.ಕೆ. ಮುದುಕೃಷ್ಣ 
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 
ಮುದ್ರಣ 
ಬಿ.ಎಂ.ಶ್ರೀ. ಅಚ್ಚುಕೂಟ ಆಫ್‌ಸೆಟ್‌, ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು - ೫೬೦ ೦೧೮ 


ಅಧ್ಯಕ್ಷರ ನುಡಿ 


ಕನ್ನಡ ನಾಡಿನ ಸಾಹಿತ್ಕಾಸಕ್ತರೆಲ್ಲರೂ ಆದರದಿಂದ ಎದುರುನೋಡುತ್ತಿರುವ ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಬೇಕೆಂಬುದು 
ಕನ್ನಡ ಸಾಹಿತ್ಯ ಪರಿಷತ್ತಿನ ಹಂಬಲ. ಈ ದಿಸೆಯಲ್ಲಿ ೧೯೯೯ರ ಫೆಬ್ರವರಿ ೨೬, ೨೭ 
ಮತ್ತು ೨೮ರಂದು ಕನಕಪುರದಲ್ಲಿ ಜರುಗುವ ಅರವತ್ತೇಳನೆಯ ಸಾಹಿತ್ಯ ಸಮ್ಮೇಳನದ 
ಸಂದರ್ಭದಲ್ಲಿ ಅರವತ್ತೇಳು ಪಸ್ತಕಗಳನ್ನು ಪ್ರಕಟಿಸುವ ಮಹತ್ವದ ನಿರ್ಧಾರವನ್ನು ಪರಿಷತ್ತು 
ಕೈಗೊಂಡಿತು. 

ಈ ಪುಸ್ತಕಗಳ ಆಯ್ಕೆಯ ಬಗ್ಗೆ ಸಮಿತಿಯೊಂದು ಚಿಂತನೆ ನಡೆಸಿದಾಗ, ಕನ್ನಡ 
ಸಾಹಿತ್ಯದ ಅನೇಕ ಹೆಮ್ಮೆಯ ಕೃತಿಗಳು ಈಗ ವಿದ್ವಾಂಸರ, ವಿದ್ಯಾರ್ಥಿಗಳ ಮತ್ತು ಆಸಕ್ತರ 
ಕೈಗೆ ಲಭ್ಯವಾಗುತ್ತಿಲ್ಲ ಎಂಬ ಕೊರತೆ ಎದ್ದು ಕಂಡಿತು. ಅವುಗಳನ್ನು ಕನ್ನಡಿಗರ ಕೈಗೆ ಮತ್ತೆ 
ಕೊಡಬೇಕು ಮತ್ತು ಇನ್ನೂ ಹಲವು ಹೊಸ ಪುಸ್ತಕಗಳನ್ನು ಪ್ರಕಟಿಸಬೇಕು ಎಂದು 
ನಿರ್ಧರಿಸಲಾಯಿತು. ಹೀಗಾಗಿ ಹಳೆಯ ಮತ್ತು ಹೊಸ ಪ್ರಕಟಣೆಗಳು ಸೇರಿದ ಅರವತ್ತೇಳು 
ಪುಸಕಗಳ ಮಾಲಿಕೆಯನ್ನು ಅರವತ್ತೇಳನೆಯ ಸಮ್ಮೇಳನದ ಸವಿನೆನಪಿಗೆ ಪರಿಷತ್ತು 
ಅರ್ಪಿಸುತ್ತಿದೆ. ಪರಿಷತ್ತಿನ ಬಿ.ಎಂ.ಶ್ರೀ. ಅಚ್ಚಕೂಟವನ್ನು ಬಲಪಡಿಸಲು ಡಿ.ಟಿ.ಪಿ. ವಿಭಾಗ 
ಮತ್ತು ಆಫ್‌ಸೆಟ್‌ ಮುದ್ರಣಯಂತ್ರವನ್ನು ಸ್ಥಾಪಿಸಿದ್ದೇವೆ. ಪರಿಷತ್ತಿನ ಶಾಶ್ವತ ಆಸ್ತಿಯಾಗಿ 
ಈ ಮುದ್ರಣಾಲಯವು ನಮ್ಮ ಎಲ್ಲಾ ಪ್ರಕಟಣೆಗಳನ್ನೂ ಮುದ್ರಿಸಿ ಹೊರತರಲೆಂಬುದೇ 
ನಮ್ಮ ಆಶಯ. 

ಅರವತ್ತೇಳು ಎಂಬ ಸಂಖ್ಯೆ ಕೇವಲ ಸಾಂಕೇತಿಕ ಎಂದು ಪರಿಷತ್ತು ಭಾವಿಸುತ್ತದೆ. 
ವರ್ತಮಾನದ ಬೆಳವಣಿಗೆಗಳನ್ನು ಅನುಸರಿಸಿ ಕನ್ನಡ ಸಾಹಿತ್ಯವನ್ನು ಸಮಗ್ರವಾಗಿ ಬೆಳೆಸುವ 
ಜವಾಬ್ದಾರಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂಬ ಅರಿವು ಪರಿಷತ್ತಿಗಿದೆ. ಆದ್ದರಿಂದ 
ಪ್ರಖ್ಯಾತ ಮತ್ತು ಉದಯೋನ್ಮುಖ ಸಾಹಿತಿ - ವಿದ್ವಾಂಸರ ಕೃತಿಗಳನ್ನು ಅದು ನಿರಂತರವಾಗಿ 
ಪ್ರಕಟಿಸಲಿದೆ. ಕನ್ನಡ - ಕನ್ನಡ - ಇಂಗ್ಲಿಷ್‌ ನಿಘಂಟು, ಸಂಕ್ಷಿಪ್ತ ನಿಘಂಟುಗಳಂತಹ 
ಮಹತ್ವದ ಯೋಜನೆಗಳು ಕನ್ನಡದ ಅಗತ್ಯವನ್ನು ಸದಾ ಪೂರೈಸಲಿವೆ. ಪರಿಷತ್ತು ತನ್ನ 
ಈ ಹೊಣೆಗಾರಿಕೆಯನ್ನು ನಿರ್ವಹಿಸಲು ರಾಜ್ಯಸರ್ಕಾರ ಮತ್ತು ಸಾರ್ವಜನಿಕರ ಉದಾರ 
ಸಹಕಾರ ಬಹಳ ಅಗತ್ಯ. ಇದು ಅಬಾಧಿತವಾಗಿ ಮುಂದುವರೆಯಲಿ ಎಂದು ಪರಿಷತ್ತು 
ಆಶಿಸುತ್ತದೆ. 


ಅರವತ್ತೇಳು ಪುಸಕಗಳ ಆಯ್ಕೆಗೆ ಸಹಕರಿಸಿದ ಪ್ರಕಟಣಾ ಸಮಿತಿಗೆ, ಈ 
ಯೋಜನೆಗೆ ನೆರವು ನೀಡಿದ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ. 
ಪಿ.ಜಿ.ಆರ್‌. ಸಿಂಧ್ಯ ಅವರಿಗೆ ಮತ್ತು ಅಚ್ಚು ಕೂಟದ ಸಿಬ್ಬಂದಿಗೆ ನಮ್ಮ ಕೃತಜ್ಞತೆಗಳು 
ಸಲ್ಲುತ್ತವೆ. 

ಎನ್‌. ಬಸವಾರಾಧ್ಯ 
ಅಧ್ಯಕ್ಷರು 


ತ್ಕ? 


ಸಂಪಾದಕರ ಮಾತು 


ಯಾವುದೇ ದೇಶದ ಇತಿಹಾಸವನ್ನು ದೋಷರಹಿತ, ಲೋಪರಹಿತ, ಸಾಕಷ್ಟು 
ಪರಿಪೂರ್ಣವಾಗಿ ಬರೆಯಬೇಕಾದರೆ ಅಗ್ನಿಪರೀಕ್ಷೆಗೆ ಒಳಪಡಿಸಿದ ಅಥವಾ ಸಮಕಾಲೀನ 
ಸಾಕ್ಷ ಸಾಧನಗಳು ಅವಶ್ಯಕ. ಕರ್ನಾಟಕ ಇತಿಹಾಸದ ಮುಖ್ಯವಾದ ಮೂರು ಘಟನೆಗಳಿಗೆ 
ಸಂಬಂಧಪಟ್ಟ ಸಮಕಾಲೀನ ಸಾಹಿತ್ಯ ಇಲ್ಲಿದೆ. ಮೊದಲನೆಯದು "ರಾಮರಾಯನ 
ಬಖೈರು'. ಇದನ್ನು ಬರೆದವನು ವಿಜಯನಗರದ ರಾಮರಾಯನ ಸನ್ನಿಧಿಯಲ್ಲೆ ಇದ್ದವನು. 
ಅವನೇ ಇದನ್ನು ಬರೆದವನು. ಎರಡನೆಯದು “ಹೈದರ ನಾಮೆ”. ಇದನ್ನು ರಚಿಸಿದವನು 
ನಲ್ಲಪ್ಪ. ಇವನು ಹೈದರನ ಕಾಲದವನು ಮಾತ್ರವಲ್ಲ; ಆತನ ಅಂತರಂಗಕ್ಕೆ ಸೇರಿದವ. 
ಮೂರನೆಯದು ಕೊಡಗಿನ ವೀರರಾಜೇಂದ್ರ ಒಡೆಯರೇ ಬ್ರಿಟಿಷ ಅಧಿಕಾರಿಗೆ ಬರೆದ 
ಪತ್ರ. ಆದಕಾರಣ ಈ ಸಾಧನಗಳ ಅಧಿಕಾರವಾಣಿ ಕುರಿತು ಯಾರೂ ಪ್ರಶ್ನೆ ಮಾಡುವ 
ಹಾಗೆಯೇ ಇಲ್ಲ. 

“ರಾಮರಾಯನ ಬಖ್ಯೆರ'ನ್ನು ನಾನು ೧೯೨೧ ಸುಮಾರಿನಲ್ಲಿ ಮದರಾಸಿನ 
“Oriental Manuscript Library’ ಯಲ್ಲಿ ಕಂಡೆ. ಅದರ ಪ್ರತಿಯೊಂದನ್ನು ಮಾಡಿ 
ಇಟ್ಟುಕೊಂಡೆ. ಸ್ವರ್ಗವಾಸಿಗಳಾದ ಬೆನಗಲ್‌ ರಾಮರಾವ್‌, ಬಿ. ಕೃಷ್ಣಪ್ಪ, ಇವರ 
ಬಲವಂತದಿಂದ "ಕರ್ನಾಟಕ ಗ್ರಂಥಮಾಲೆ'ಯಲ್ಲಿ (ಮೈಸೂರು) ಇದು ಸುಮಾರು 
೧೯೨೨-೨೩ರಲ್ಲಿ ಪ್ರಕಟವಾಯಿತು. ಅನಂತರ “ವಿಶ್ವಕರ್ನಾಟಕ” ಪತ್ರಿಕೆಯಲ್ಲೂ, 
“ಸಂಯುಕ್ತ ಕರ್ನಾಟಕ” ಪತ್ರಿಕೆಯಲ್ಲೂ, ಪ್ರಕಟವಾಯಿತು. 

ಕೊಂಚ ಕಾಲಾನಂತರ ಅದೇ ಪುಸ್ತಕ ಭಂಡಾರದಲ್ಲಿ ಈ ಬಖೈರಿನ ಇನ್ನೊಂದು 
ಪ್ರತಿ ಸಿಕ್ಕಿತು. ಅದರಲ್ಲಿ ಅಂಕಿ ಅಂಶಗಳ, ಸಾಮಂತರ ದಂಡ ನಾಯಕರ ಹೆಸರುಗಳಿವೆ. 
ಡಾ! ನೆಲಟೂರು ವೆಂಕಟರಮಣಯ್ಕನವರು ೧೯೩೩ರಲ್ಲಿ ತೆಲುಗಿಗೆ ಭಾಷಾಂತರ 
ಮಾಡಿ “ಭಾರತಿ” (ಮದರಾಸು) ಮಾಸಪತ್ರಿಕೆಯಲ್ಲಿ ಪ್ರಕಟಿಸಿದರು. ಈ ಬಖೈರ್‌ 
ಮರಾಠಿಗೂ ಭಾಷಾಂತರವಾಗಿರುವಂತೆ ಕಂಡುಬರುತ್ತದೆ. ಈ ಬಖೈರಿನ ಮೂಲಕ 
ಮುಖ್ಯವಾಗಿ ಮೂರು ಸತ್ಯಾಂಶಗಳು ತಿಳಿದುಬರುತ್ತವೆ: 

(೧) ವಿಜಯನಗರದ ರಾಮರಾಯನಿಗೂ, ಬಹಮನಿ ಸುಲ್ತಾನರಿಗೂ, ಯುದ್ಧ 
ನಡೆದದ್ದು “ತಾಳಿಕೋಟೆ”'ಯಲ್ಲಿ ಅಲ್ಲ ರಕ್ಕಸಗಿ-ತಂಗಡಿಗಿ ಅಥವಾ “ರಾಕ್ಷಸ 
ತಂಗಡಿ”ಯಲ್ಲಿ 

(೨) ರಾಮರಾಯನು ರಣರಂಗಕ್ಕೆ ಹೊರಡುವಾಗ ಅವನ ವೃದ್ಧಮಾತೆ 
ಜೀವಿಸಿದ್ದಳು. ರಾಮರಾಯ ಹೋಗಿ ಆಕೆಗೆ ಮಣಿದಾಗ, ಆಕೆ ಹರಸಿ, ದೇವರನ್ನು 
ಪ್ರಾರ್ಥಿಸಿ, "ಜಯಿಸಿ ಬಾರಪ್ಪ' ಎಂಬುದಾಗಿ ಹೇಳಿದಳು. 


(೩) ಬಿಜಾಪುರದ ಅದಿಲ್‌ಷಹಾ ರಾಮರಾಯನ ಮಗ. ಕಡೆಯ ನಿಮಿಷದಲ್ಲಿ 
ರಾಮರಾಯ 


V1 
“ನೀನು ನನ್ನ ಮಗನಾದುದಕ್ಕೆ ನನಗೊಂದು ಉಪಕಾರವನ್ನು ಮಾಡು. 
ನನ್ನನ್ನು ವೈರಿಯ ಕೈಗೆ ಕೊಟ್ಟು ತಲೆ ಹೊಯಿಸ ಬೇಡ. ನೀನೇ ನನ್ನನ್ನು 
ಫಿರಂಗಿಯಿಂದ ಹೊಡೆದು ಕೊಲ್ಲು” 
ಅಂದ. ಮಗ ತಂದೆಯ ಅಪೇಕ್ಷೆಯನ್ನು ಪೂರೈಸಿದ. 


೧೮೦೦ ಸುಮಾರಿನಲ್ಲಿ ಬ್ರಿಟಿಷ್‌ ಸರ್ಕಾರದವರು ಡಾ| ಫ್ರಾನ್ಸಿಸ್‌ ಬುಕ್ಕಾನನ್‌ 
ಎಂಬಾತನಿಗೆ 


“ಮಗ ಮೈಸೂರು ಒಡೆಯರ ಆಳ್ವಿಕೆಗೆ ಒಳಗಾಗಿರುವ ಮೈಸೂರು 
ಸಂಸ್ಥಾನ, ಟೀಪುಸುಲ್ತಾನನೊಂದಿಗೆ ಯುದ್ಧ ಮಾಡಿ, ಅವನನ್ನು ಕೊಂದು, 
ಈಸ್ಟ್‌ ಇಂಡಿಯಾ ಕಂಪೆನಿಯವರು ಗೆದ್ದ ದೇಶ, ಮಾರ್ಕಸ್‌ 
ಕಾರನ್‌ವಾಲೀಸನ ನಾಯಕತ್ವದಲ್ಲಿ ಕಂಪೆನಿ ಪಡೆದ ಮಲಬಾರಿನ 
ಭಾಗಗಳು, ಇಲ್ಲೆಲ್ಲ ಪ್ರವಾಸ ಮಾಡಿ, ವರದಿ ಮಾಡತಕ್ಕದ್ದು” 


ಎಂದು ಆಜ್ಞೆ ಮಾಡಿದರು. ಬುಕ್ಕಾನನ್‌ ಆಜ್ಞೆಯನ್ನು ಪಾಲಿಸಿದ. ೧೮೦೭ರಲ್ಲಿ ತನ್ನ 
ವರದಿಯನ್ನು ಪ್ರಕಟಿಸಿದ. ಈ ವರದಿಯಲ್ಲಿ "ಹೈದರನಾಮೆ' ವಿಚಾರವೇ ಇಲ್ಲ, 


ಕರ್ನಲ್‌ ಮೆಂಕಜಿ ದಕ್ಷಿಣ ಭಾರತದಲ್ಲೆಲ್ಲ ಸಂಚಾರ ಮಾಡಿ 
೧,೫೬೮ ಸಾಹಿತ್ಯ ಸಂಬಂಧವಾದ ಹಸ್ತ ಪ್ರತಿಗಳು; 
೨,೦೭೦ ಸ್ಥಳೀಯ ಪತ್ರಾವಳಿಗಳು ; 

ಆ,೦೭೬ ಶಿಲಾಶಾಸನ ಪ್ರತಿಗಳು ; 

೨,೧೫೦ ಭಾಷಾಂತರಗಳು ; 

೨,೭೦೦ ನಕ್ಷೆಗಳು, ರೇಖಾ ಚಿತ್ರಗಳು; 

೬,೧೨೮ ನಾಣ್ಯಗಳು ; 

೧೪೬ ವಿಗ್ರಹಗಳು; 


ಇನ್ನೂ ಬಗೆಬಗೆಯ ಪ್ರಾಚೀನ ಅವಶೇಷಗಳ ಸಂಗ್ರಹ ಮಾಡಿದ. “ಮೆಕಂಜಿ ವಸ್ತು 
ಸಂಗ್ರಹ” ವೆಂದು ಇದು ಪ್ರಖ್ಯಾತಿಗೊಂಡಿದೆ. ಈ ಸಂಗ್ರಹದಲ್ಲೂ "ಹೈದರ್‌ ನಾಮೆ' 
ಇಲ್ಲ. 


ಕರ್ನಲ್‌ ಮಾರ್ಕ್ಸ್‌ ವಿಲ್‌ಕ್ಸ್‌ ಅಧಿಕಾರಯುತವಾಗಿ ಮೈಸೂರು ದೇಶದ 
ಇತಿಹಾಸವನ್ನು ಮೊಟ್ಟಿಮೊದಲು ರಚಿಸಿದ. ಈ ಇತಿಹಾಸ್‌ ರಚನೆಗಾಗಿ 
ಮೂಲಸಾಧನಸಾಮಗ್ರಿಯ ಸಂಗ್ರಹಕ್ಕಾರಂಭಿಸಿದ. “ಚಾರಿತ್ರಿಕ ಹಸ್ತಕವೊಂದನ್ನು ಸಿದ್ಧಪಡಿಸಿ 
ಕೊಡು” ಎಂದು ಪೂರ್ಣಯ್ಯನನ್ನು ಕೇಳಿದ. ಪೂರ್ಣಯ್ಯನ ಅಪೇಕ್ಷೆಯಂತೆ ಬಚ್ಚೆರಾಯ 
ಆ ಹಸ್ತಕ 0107010) ವನ್ನು ಸಿದ್ಧಗೊಳಿಸಿದ. ೧೮೧೭ರಲ್ಲಿ ವಿಲ್‌ಕ್ಸ್‌ ಈ ಹಸ್ತಕದ 
ಮಾತನ್ನೆತ್ತುತ್ತಾನೆ. ಅದರಲ್ಲೂ “ಹೈದರ್‌ ನಾಮೆ”ಯ ಹೆಸರೇ ಇಲ್ಲ. ಈ “ಚಾರಿತ್ರಿಕ 


111 
ಹಸ್ತಕ'” ರಚನೆಗಾಗಿ ಒಳ್ಳೆ ತಿಳಿವಳಿಕೆಯುಳ್ಳವರನ್ನೂ, ಐತಿಹಾಸಿಕ ಗ್ರಂಥಗಳ ಹಸ್ತಪ್ರತಿಗಳನ್ನು 
ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದವರ ಮನೆತನಗಳವರನ್ನೂ, ಕರೆದು, ಒಂದು ಸಭೆ 
ಸೇರಿಸಲಾಗಿತ್ತು.* ಅಲ್ಲಿ ಮೂಲಗಳನ್ನೆಲ್ಲ ನೋಡಿ, ಒಂದನ್ನೊಂದರೊಂದಿಗೆ ಹೋಲಿಸಿ 
ನೋಡಿ, ಕಡೆಗೆ ಹಸ್ತಕವನ್ನು ಸಿದ್ಧಗೊಳಿಸಲಾಯಿತು. 


ವಿಲ್‌ಕ್ಸ್‌ ಪರ್ಶಿಯನ್‌ ಭಾಷೆಯ ಹಸ್ತಪ್ರತಿಯೊಂದರ ಮಾತನ್ನೆತ್ತಿ “ಅದರಲ್ಲಿ 
ಮೈಸೂರೊಡೆಯರ ಇತಿಹಾಸವಿದೆ. ಈ ಹಸ್ತಪ್ರತಿ ೧೭೯೯ರಲ್ಲಿ ಶ್ರೀರಂಗಪಟ್ಟಣದ 
ಅರಮನೆಯಲ್ಲಿ ಸಿಕ್ಕಿತು” ಅನ್ನುತ್ತಾನೆ. 


ಈ ಹಸ್ತಪ್ರತಿಯಾದರೂ ೧೭೯೮ರಲ್ಲಿ ನಗರದ ಪಟ್ಟಯ್ಮನ ಸಹಾಯದಿಂದ 
ಅಸದ್‌ ಅನ್ವರ್‌, ಗುಲಾಂ ಹುಸೇನ್‌, ಎಂಬಿಬ್ಬರು ಭಾಷಾಂತರ ಮಾಡಿದರು. ಹಳೇ 
ಕಡತಗಳ ಸಹಾಯದಿಂದ ಪಂಡಿತ ಪುಟ್ಟಯ್ಮನ ಈ ಪುಸಕವನ್ನು ಬರೆದವ. ಕರ್ನಲ್‌ 
ಎಲ್‌ಕ್ಸ್‌ ಈ ಮೂಲಗಳ ಹೆಸರುಗಳನ್ನು ಕೊಡದೆ ಹೋದದ್ದು ನಮ್ಮ ದೌರ್ಭಾಗ್ಯ. 
ಕಡೆಗೆ ಅವುಗಳಲ್ಲಿ ಮುಖ್ಯವಾದುವುಗಳನ್ನಾದರೂ ಆರಿಸಿ, ಅವುಗಳ ಹೆಸರುಗಳನ್ನು 
ಕೊಡಬಹುದಾಗಿತ್ತು. ಆಗ ನಮಗೆ “ಬಚ್ಚೆರಾಯರು ಸಿದ್ಧಗೊಳಿಸಿದ ಹಸ್ತಕ ಕರ್ತೃವಿಗೆ 
“ಹೈದರ್‌ ನಾಮೆ” ಎಂಬುದೊಂದಿದೆಯೆಂಬುದು ಗೊತ್ತಿತ್ತೆ, ಇಲ್ಲವೆ” ಅನ್ನುವುದು 
ಸ್ಪಷ್ಟವಾಗುತ್ತಿತ್ತು. ಅಂತೂ ಒಂದಂಶ ಸಿದ್ಧವಾಯಿತು; ಕರ್ನಲ್‌ ವಿಲ್‌ಕ್ಸ್‌ಗೂ “ಹೈದರ್‌ 
ನಾಮೆ” ಗೊತ್ತಿರಲಿಲ್ಲ. 


ಅನಂತರ ಮೈಸೂರು ಇತಿಹಾಸ ಬರೆದವ ಲೂಯಿ ರೈಸ್‌. ಅದು ಮೊದಲು 
ಪ್ರಕಟವಾದದ್ದು ೧೮೭೨ರಲ್ಲಿ. ೧೮೯೨ರಲ್ಲಿ ಎರಡನೆಯ ಮುದ್ರಣ. ಎರಡರಲ್ಲೂ 
ೈಸರು “ಹೈದರ ನಾಮೆ' ಮಾತನ್ನೇ ಎತ್ತುವುದಿಲ್ಲ. 


ಇತಿಹಾಸ ಲೇಖಕರೆಲ್ಲ ನಲ್ಲಪ್ಪನು ಬರೆದ “ಹೈದರ ನಾಮೆ' ಯನ್ನು ಕಾಣದೆ 
ಹೋದುದು ಪರಮಾಶ್ಚರಕರವಾಗಿದೆ. ಅನಂತರ ಬಂದ ವಿದ್ವಾಂಸರನೇಕರು ಈ ಕೃತಿಯ 
ಹೆಸರನ್ನು ಹೇಳುತ್ತಾರೆ. ಈ ಕೃತಿಯಲ್ಲಿರುವುದನ್ನೆಲ್ಲ ಸಂಗ್ರಹವಾಗಿ ಮೊದಲು ಇಂಗ್ಲಿಹಿನಲ್ಲಿ 
ಕೊಟ್ಟವರು ಕೀರ್ತಿಶೇಷ* ಡಾ|! ಎಂ. ಎಚ್‌. ಕೃಷ್ಣರವರು. ಈ ಗ್ರಂಥದ ಮೌಲ್ಯ 
ಕುರಿತು ಅವರು ಹೇಳುವುದು ಇದು : 


* "The best informed natives of the country who were known 
to posses family manuscripts or historical pieces were assembled 
for this purpose, and he memoir 1s a compilation framed from a 
comparison of these authorities." 


* Annual Report of the Mysore Archaeological Department, 
1930. Pages 79 to 106. 


Vill 

"It gives in detail an account of the events in the life of this 
hero year after year and naturally ends with his death. Though 
much of Hyder's history has already been known, the chief value 
of the manuscript consists in giving confirmatory evidence while, 
here and there, some new materials are also supplied to the 
historian. The author writes with a healthy independence and 
judicious frankness which could not be expected from a court 
chronicler. He admires Haider Ali and the way the usurper saved 
the mdependence of Mysore by his diplomacy and generalship 
and raised the kingdom to the position of the strongest 
contemporary power in South India, while at the same time he 
condemns the blemishes in his hero's character and points out his 
follies. Though he gives the Mysorean's version of many events 
1110 Haidar's decisive victory of the battle of Ani he frankly admits 
also his defeats on many occasions. Thus, he 1s a true historian 
and not in any sense an apologist or enlogist. His work 1s welcome 
as a corrective to the existing accounts of Haidar's life which are 
to aconsiderable extent based on his enemies or of his own Moslem 
secretaries." 


ಕೃತಿಕರ್ತ ನಲ್ಲಪ್ಪನನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳುವುದು ಅವಶ್ಯಕ. 
ನಲ್ಲಪ್ಪ ತುಮಕೂರಿನವ. ಆ ಮನೆತನದವರಿನ್ನೂ ಆ ಊರಲ್ಲಿದ್ದಾರೆ. ಇನಾಂದಾರ್‌ ಶ್ರೀ 
ಕರಣಿಕ ಲಕ್ಷಿ ನರಸಯ್ಯ ಎಂಬವರಿಂದ ಡಾ| ಕೃಷ್ಣರವರು ಈ ಕೃತಿಯ ಹಸ್ತಪ್ರತಿಯನ್ನು 
ಣ ೦.) ಷ್‌ 

ಪಡೆದದ್ದು. 


ಕಾಲ ಉರುಳಿದಂತೆಲ್ಲ ಜೀವನ ರಚನಾ ವೈಖರಿಯೇ ಬದಲಾಗುತ್ತ ಹೋಗುತ್ತದೆ. 
ಜನ ಅವಲಂಬಿಸುವ ವೃತ್ತಿಗಳಲ್ಲೇ ಪರಿವರ್ತನಗಳಾಗುತ್ತವೆ. ವೈದಿಕ ವಂಶದ ನಲ್ಲಪ್ಪ 
ಹೈದರಾಲಿಯ ಅನುಗ್ರಹಕ್ಕೆ ಪಾತ್ರನಾದ. ಅವನ ಸೈನ್ಯಕ್ಕೆ ದವಸಧಾನ್ಯ, ಸಾಮಾನು 
ಸರಂಜಾಮು ಒದಗಿಸುವ ವ್ಯಾಪಾರಿಯಾದ. ಪೂರ್ಣಯ್ಯನ ಸಹಾಯದಿಂದ ಹೃದರನ 
ಆಸ್ಥಾನದ ಸಭಾಸದನೂ ಆದ. 


ತುಮಕೂರು-ಚಿತ್ರದುರ್ಗದ ರಸ್ತೆಯಲ್ಲಿ, ತುಮಕೂರಿಂದ ೧೫ ಮೈಲಿಗಳ 
ದೂರದಲ್ಲಿ, ರಸ್ತೆಯ ಪಕ್ಕದಲ್ಲೇ ಇದೆ ಶೀಬಿ ಎಂಬ ಗ್ರಾಮ. ನರಸಿಂಹ ದೇವಾಲಯದಿಂದ 
ಈ ಹಳ್ಳಿ ಪ್ರಸಿದ್ಧಿಗೆ ಬಂದಿದೆ. ಅಲ್ಲಿ ಶಿಥಿಲವಾಗಿದ್ದ ಗುಡಿಯೊಂದಿತ್ತು. ನಲ್ಲಪ್ಪ ಆತನ 
ಸಹೋದರರು ಆ ದೇವಾಲಯವನ್ನು ಹೊಸದಾಗಿ ಕಟ್ಟಿಸಿದರು. ಇದರಲ್ಲಿ ವಾಸ್ತು-ಶಿಲ್ಪದ 
ಹಲವು ಲಕ್ಷಣಗಳಿವೆ. ಈ ದೇವಾಲಯದ ಗೋಡೆಗಳ ಮೇಲೂ, ದೂಲಗಳ ಮೇಲೂ, 


IX 

ವರ್ಣರಂಜಿತವಾದ ಚಿತ್ರಗಳಿವೆ. ಹಲವು ಚಿತ್ರಗಳು ಪುರಾಣಗಳಿಗೆ ಸಂಬಂಧಪಟ್ಟವು. 
ಇನ್ನು ಕೆಲವು ಚಾರಿತ್ರಿಕ ಸನ್ನಿವೇಶ ಚಿತ್ರಗಳಿವೆ; ಸೈನ್ಯವ್ಮೂಹಗಳು, ರಾಜಯೋಗ್ಯವಾದ 
ಆಟಪಾಟಗಳು, ದರ್ಬಾರ್‌, ಇತ್ಯಾದಿಗಳು. ಹಲವು ಕಡೆ ಚಿತ್ರಗಳಲ್ಲಿ ನಲ್ಲಪ್ಪ, ಆತನ 
ಸಹೋದರರ ಸ್ವರೂಪಗಳನ್ನು ಕಾಣಬಹುದು. ಒಂದು ಕಡೆಯಂತೂ ಹೈದರಾಲಿಯು 
ದರಬಾರಿನಲ್ಲಿ ಕೂತು, ನಲ್ಲಪ್ಪ, ಆತನ ಸಹೋದರರಿಗೆ ಭೇಟಿ ಕೊಟ್ಟು, 
ಮಾತನಾಡುತ್ತಿದ್ದಾನೆ. ಈ ಚಿತ್ರಕರ್ಮ “ಒಡೆಯರ ಕಾಲ”ದ್ದು. ಹತ್ತೊಂಬತ್ತನೆಯ 
ಶತಮಾನದ ಕಲಾಸಂಪ್ರದಾಯಕ್ಕೆ ಉದಾಹರಣೆ. ಶ್ರೀರಂಗಪಟ್ಟಣದ ದರಿಯಾದೌಲತ್‌ 
ಕುಡ್ಕ ಚಿತ್ರಗಳೂ ಈ ಸಂಪ್ರದಾಯಕ್ಕೇ ಸೇರಿದುವು. 


"ಹೈದರ್‌ ನಾಮೆ' ಮೂಲ ಪೂರ್ಣವಾಗಿ ಇದುವರೆಗೆ ಎಲ್ಲೂ ಪ್ರಕಟವಾಗಿಲ್ಲ. 
ಮೊದಲನೆಯ ಸಾರೆ ಇದು ಬೆಂಗಳೂರಿನ* “ಮಿಥಿಕ್‌ ಸೊಸೈಟಿ” ಪತ್ರಿಕೆಯಲ್ಲಿ ನನ್ನ 
ಸ್ವಂತ ಹಸ್ತಪ್ರತಿಯಿಂದ ಕಂತುಕಂತಾಗಿ (೧೯೬೫-೬೮) ಪ್ರಕಟವಾಯಿತು. ಈಗ “ಕನ್ನಡ 
ಸಾಹಿತ್ಯ ಪರಿಷತ್ತಿ”ನ ಪ್ರಕಟನೆಯ ರೂಪದಲ್ಲಿ ಪ್ರಕಟವಾಗುತ್ತಿದೆ. 


ಕೊಡಗಿನ ವೀರರಾಜೇಂದ್ರ ಒಡೆಯರು ಬ್ರಿಟಿಷ್‌ ಅಧಿಕಾರಿಗೆ ಬರೆದ 
ದೀರ್ಪವಾದ ಪತ್ರ (೭೩೩ ಸಾಲುಗಳು). 


ಈ ಪತ್ರದ ಸಂಗ್ರಹವನ್ನು ಕೀರ್ತಿಶೇಷ ಡಾ|! ಎಂ. ಎಚ್‌. ಕೃಷ್ಣರವರು* 
ಇಂಗ್ಲಿಷಿನಲ್ಲಿ ಟಿಪ್ಪಣಿಗಳೊಂದಿಗೆ ಪ್ರಕಟಿಸಿದರು. ಅನಂತರ ವಿದ್ವಾನ್‌ ಮುತ್ತಣ್ಣನವರು 
ತಾವು ರಚಿಸಿದ 1 ಕೊಡಗಿನ ಇತಿಹಾಸವೆಂಬ ಗ್ರಂಥದಲ್ಲಿ ಈ ಪತ್ರ ಕುರಿತು ಪ್ರಸ್ತಾಪ 
ಮಾಡಿದ್ದಾರೆ. ಆದರೆ ಇದುವರೆಗೆ ಆ ಪತ್ರ ಪೂರ್ಣವಾಗಿ ಎಲ್ಲೂ ಪ್ರಕಟವಾಗಿಲ್ಲ, ಅದು 
ಪ್ರಕಟವಾಗುತ್ತಿರುವುದು ಇದೇ ಮೊದಲು. ಇದರ ಪ್ರತಿಯನ್ನು ನನಗೆ ಗಳಿಸಿಕೊಟ್ಟವರು 
ಕಾಲೇಜಿನ ನನ್ನ ಸಹಪಾಠಿಗಳೂ, ಅನಂತರ ಕೊಡಗಿನಲ್ಲಿ ನಾನಾ ಅಧಿಕಾರ ಸ್ಥಾನಗಳಲ್ಲಿದ್ದು 
ನಿವೃತ್ತರಾದವರೂ, ಆದ ಕೀರ್ತಿಶೇಷ ಎನ್‌. ಸಿ. ಸುಬ್ಬಯ್ಕನವರು. ಅನಂತರ ನಾನು 
“ಕರ್ನಾಟಕ ಸ್ವಾತಂತ್ರ ಇತಿಹಾಸ ರಚನಾಸಮಿತಿ”ಯ ಅಧಿಕಾರಿಯಾಗಿ ಮಾಡಿದ 
ಅನ್ವೇಷಣದ ಫಲವಾಗಿ ಮೂಲ ಪತ್ರವೇ ಸಿಕ್ಕಿತು. ನನ್ನ ವಶದಲ್ಲಿದ್ದ ಪ್ರತಿಯ ಪಾಠವನ್ನು 
ಮೂಲಪತ್ರದೊಂದಿಗೆ ಹೋಲಿಸಿ, ಸಮಾಧಾನ ಮಾಡಿಕೊಂಡಿದ್ದೇನೆ. ಡಾ| ಕೃಷ್ಣರವರು 
ಸಹ ಈ ಮೂಲಪತ್ರದ ಆಧಾರದ ಮೇಲೆಯೇ ತಮ್ಮ ವಿಮರ್ಶೆಯನ್ನು ಬರೆದರೆಂದು 
ಕಂಡುಬರುತ್ತದೆ. 


* The quarterly Journal of the Mythic Society. Vols. LVI, 
LVI and LVIII (1965-67). 

* Mysore Archaeological Report, 1941 pp. 114-126 

+ ATiny Little State. 


x 

ಈ ಮೂರೂ ಕೃತಿಗಳೂ ಕರ್ನಾಟಕ ಇತಿಹಾಸ ರಚನೆಗೆ ಆಧಾರ ಸಾಧನಗಳು. 
ಒಂದು ವಿಶೇಷವೆಂದರೆ ಈ ಮೂರೂ ಕರ್ನಾಟಕ ಇತಿಹಾಸದ ಮೂರು 
ದುರಂತೋಷಾಖ್ಯಾನಗಳಿಗೆ ಸಂಬಂಧಪಟ್ಟವು. ರಾಮಾಜಿ ತಿರುಮಲೆ ಹರಕಾರೆ 
ರಾಮರಾಯನು ರಾಕ್ಷಸ ತಂಗಡಿ ರಣಭೂಮಿಯಲ್ಲಿಗುಂಡಿಗೆ ತುತ್ತಾದನೆಂದು ಹೇಳುತ್ತಾನೆ. 
ಆರಣಿ ಸೈನ್ಯ ಶಿಬಿರದಲ್ಲಿ ಹೈದರಾಲಿಯು ಕಾಲವಶನಾದನೆಂದು ನಲ್ಲಪ್ಪ ಬರೆಯುತ್ತಾನೆ. 
ಕೊಡಗಿನ ವೀರರಾಜೇಂದ್ರನಾದರೋ ಬ್ರಿಟಿಷರು ತನಗೆ ಮಾಡಿದ ಪರಮ ಅನ್ಕಾಯ 
ಕುರಿತು ವಿವರಿಸುತ್ತಾನೆ. 

ಈ ಮೂರು ಕೃತಿಗಳನ್ನು ಒಂದು ಪುಸ್ತಕರೂಪದಲ್ಲಿ ಪ್ರಕಟಿಸಿ, ನಾಡಿಗೆ 
ಮಹೋಪಕಾರ ಮಾಡಿದ “ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ವಿಶೇಷ ಕೃತಜ್ಞನಾಗಿದ್ದೇನೆ. 
ಇತಿಹಾಸಕಾರರು, ಸಾಹಿತಿಗಳು, ಈ ಸಾಧನೆಗಳಿಂದ ಆದಷ್ಟು ಲಾಭ ಪಡೆದಾರೆಂದು 
ನಾನು ನಿರೀಕ್ಷಿಸುತ್ತೇನೆ. 


ಶಂಕರವನಂ ತಿ. ತಾ. ಶರ್ಮ 
ಬೆಂಗಳೂರು ೨೬-೧೨-೭೧ 


ಕರಿವಿಡಿ 


೧. ರಾಮರಾಯನ ಬಖೈರು ಹ ೧ 
ಶೂ ಹೈದರ್‌ ನಾಮಾ ಭೂ ೧೫ 


೩. ಕೊಡಗು ವೀರರಾಜೇಂದ್ರ ಪತ್ರ ಆ ೧೧೭ 


ರಾಮರಾಯನ ಬಖೆ ರು 


ನಾನು ಕರ್ಣಾಟಕ ದೇಶಾಧಿಪತಿ ರಾಮರಾಜರ ಸನ್ನಿಧಿಯಲ್ಲಿ ಇರುತ್ತಾ ಇದ್ದೆನು. 
ಒಂದು ದಿನ ಆಲಿ ಆದಿಲ್‌ಷಹನ ಮಹಲದಾರನು ತನ್ನ ದಣಿಯ ಪ್ರಯೋಜನ 
ನಿಮಿತ್ತವಾಗಿ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಂದು ರಾಜದ್ದಾರದಲ್ಲಿ ನಿಂತು, 
ತಾನು ಬಂದಿರುವ ವಿಷಯವನ್ನು ಅರಸರಿಗೆ ಹೇಳಿ ಕಳುಹಿಸಿದನು. ಈ ವರ್ತಮಾನವನ್ನು 
ಕೇಳುತ್ತಲೇ ಅರಸರು ತಮ್ಮ ದಳವಾಯಿಯನ್ನು ಕರೆಸಿ “ಆಲಿ ಆದಿಲ್‌ಷಹನ ಕಡೆಯವನನ್ನು 
ಆನಂದಮಹಲಿನ ಒಳಗೆ ಆ ಮಹಲುದಾರನ ಯೋಗ್ಯತಾನುಸಾರ ಖರ್ಚಿಗೆ ಕೊಟ್ಟು 
ಪರಾಮರಿಕೆ ಮಾಡುವುದು” - ಎಂದು ಆಜ್ಞಾಪಿಸಿದರು. ಅದೇ ಪ್ರಕಾರ ದಳವಾಯಿಯ 
ಅರಮನೆಯ ಹರಿಕಾರನು ಮಹಲುದಾರನನ್ನು ಆನಂದ ಮಹಲಿನಲ್ಲಿ ಇಳಿಸಿ, 
ಯೋಗ್ಯತಾನುಸಾರ ಅವನ ಖರ್ಚಿಗೆ ಕೊಡಿಸಿ ಈ ಆದ್ಯಂತ ವರ್ತಮಾನವನ್ನು 
ದಳವಾಯಿಯು ಅರಸರಿಗೆ ಅರಿಕೆ ಮಾಡಿದನು. 


ಮಹಲುದಾರನು ಆ ದಿವಸ ಆನಂದಮಹಲಿನಲ್ಲಿ ವಿಶ್ರಮಿಸಿಕೊಂಡು ಮಾರನೆಯ 
ಪ್ರಾತಃಕಾಲ ಎದ್ದು ಕೈಕಾಲು ಮೋರೆಯನ್ನು ತೊಳೆದುಕೊಂಡು ನಮಾಜು ಮಾಡಿ, ತನ್ನೊಳಗೆ 
ತಾನೇ “ಅರಸುಗಳಾದರೋ ನನ್ನನ್ನು ತಮ್ಮ ಸಮುಖಕ್ಕೆ ಬರಮಾಡಿಕೊಂಡು ಆ ಕ್ಷಣವೇ 
ನಮ್ಮ ದಣಿಗಳ ಕಾಗದ ಪತ್ರಗಳನ್ನು ಪರಾಂಬರಿಸದೆ ಉದಾಸೀನಮಾಡಿದವರಾದರು; 
ನಾನಾದರೋ ದುರ್ಬಲ ಸೇವಕ; ಸರ್ವಪ್ರಕಾರದಲ್ಲೂ ಮಾನವನ್ನುಳಿಸಿಕೊಂಡು 
ಹೋಗುವುದೇ ಉತ್ತಮ”- ಎಂದು ಆಲೋಚನೆ ಮಾಡಿದನು. ದೊಡ್ಡ ಆನೆಯನ್ನು 
ಏರಬೇಕಾದವರು ಹಿಂದು ಮುಂದು ನೋಡಿ ಏರಬೇಕಾದೀತು. ಅರಸರ ಬಳಿ ಹೆಚ್ಚು 
ಜೋರು ಮಾಡಬೇಕಾದರೆ ದೂರದೃಷ್ಟಿ ಇದ್ದು ಮಾಡಬೇಕು. ಎಂದು ತಾನೇ 
ತಿಳಿದುಕೊಂಡು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು “ದೇವರವರಾದರೆ ನಾನು 
ಬಂದಕ್ಷಣವೇ ಸಮುಖಕ್ಕೆ ಉಚಿತವಾಗಿ ಕರೆಸಿಕೊಂಡು ವಿಚಾರಿಸಿದವರಾಗಲಿಲ್ಲ ನಾನು 
ತಂದಿರುವ ಕಾಗದ ಪತ್ರಗಳು ಬಹು ನಾಜೂಕಾದುವು. ಈಗಲಾದರೂ ಕರೆಸಿದರೆ 
ಹುಜೂರಿಗೆ ಬಂದು ಕಾಗದ ಪತ್ರಗಳನ್ನು ಮುಟ್ಟಿಸಿ, ಸಾಂಗವಾಗಿ ಯಾವದ್ದರ್ತಮಾನವನ್ನು 
ಬಿನ್ನಹಮಾಡಿಕೊಂಡೇನು” - ಎಂದು ಹೇಳಿ ಕಳುಹಿಸಿದನು. 


ರಾಜಾಧಿರಾಜರು ಬಹಳ ಹರ್ಷಿತರಾಗಿ ಅವನಿಗೆ ಸಮುಖಕ್ಕೆ ಬರಲು 
ಅಪ್ಪಣೆಯನ್ನು ದಯೆಪಾಲಿಸಿದರು. ಮಹಲುದಾರನು ಅರಸರ ಸನ್ನಿಧಿಗೆ ಬಂದು 
ವಿನಯಪೂರ್ವಕವಾಗಿ ವಂದನೆಯನ್ನು ಮಾಡಿ ತಂದ ಪತ್ರಗಳನ್ನು ಅರಸರಿಗೆ ಮುಟ್ಟಿಸಿ 
ತಾನೂ ಕೆಲವು ಅಭಿಪ್ರಾಯಗಳನ್ನು ಬಿನ್ನಹ" ಮಾಡಿ "ದೇವರಾದರೆ 
ಮಹಾರಾಜಾಧಿರಾಜರು: ಅಪ್ರತಿಮ ಪರಾಕ್ರಮ ನರಪತಿಗಳು, ದೇವರಂಥಾ ಸಮರ್ಥರು 
ಪೃಥ್ವಿಯಲ್ಲಿ ಯಾರೂ ಕಾಣುವುದಿಲ್ಲ, “ನವಕೋಟಿ ನಾರಾಯಣ” ಎಂದೆನಿಸಿಕೊಂಡಿರುವಿರಿ. 


೨ ಚಾರಿತ್ರಿಕ ದಾಖಲೆಗಳು 
ದೇವರಂಥಾ ರಾಜತೇಜೋನಿಧಿಗಳನ್ನು ನಾನೇನು ಸ್ತೋತ್ರಮಾಡಬಲ್ಲೆನು?” - ಎಂದು 
ಅನೇಕ ವಿಧವಾಗಿ ಸ್ತೋತ್ರ ಮಾಡಿದನು. ಮಹಾರಾಜಾಧಿರಾಜರು ಪರಮಹರ್ಷಿತರಾಗಿ 
ಮಹಲುದಾರನು ತಂದ ಪತ್ರಗಳನ್ನು ಓದುವ ಸ್ಥಾನಪತಿಗಳ ಕೈಗೆ ಕೊಟ್ಟು, ಓದಿಸಿದರು. 
ಆ ತರುವಾಯ ಅರಸರು ಹೊಸದಾಗಿ ಸಿಂಗರಿಸಿದ್ದ ಆನಂದ ಮಹಲಿಗೆ ಹೋಗಿ, ಸಮಸ್ತ 
ಸಾಮಾಜಿಕರು, ಎಪ್ಪತ್ತೆರಡು ಬಗೆಯ ನಿಯೋಗದವರು, ಮೊದಲಾದವರು 
ಓಲೈಸುತ್ತಿರಲು, ಸಿಂಹಾಸನದ ಮೇಲೆ ಕುಳಿತವರಾದರು. ಅದೇ ಸಮಯದಲ್ಲಿ ತೆಲುಗು 
ದೊಂಬರು ಬಂದರು. ಕೂಡಲೇ ಆಡಲಿಕ್ಕೆ ಅವರಿಗೆ ಹುಕುಂ ಆಯಿತು. ನಾಲ್ಕಾರು 
ತಾಸು ದೊಂಬರು ಆಡಿದ ತರುವಾಯ ಅವರಿಗೆ ರಾಜರು ಎಲೆ, ಅಡಕೆ, ಉಡುಗೊರೆ, 
ಮೊದಲಾದ ಮರ್ಯಾದೆಯನ್ನು ಮಾಡಿಸಿದರು. ಮತ್ತೆ ದೊಂಬರು ಮುಜುರೆ ಮಾಡಿ 
ಮಹಾರಾಜಾಧಿರಾಜರಿಗೆ ಅರ್ಜಿಮಾಡಿ ತಮ್ಮ ಭಕ್ಷಣೆಗೆ ಹತ್ತು ಸೂಕರಗಳನ್ನು 
ದಯೆಪಾಲಿಸಬೇಕೆಂದು ಕೇಳಿಕೊಂಡರು. ನರಪತಿಗಳು ದಯೆಮಾಡಿ ಮಹಲು 
ಕಾರಖಾನೆಯಿಂದ ಉತ್ತಮ ಗ್ರಾಮಸೂಕರಗಳನ್ನು ತರಿಸಿ ಹುಜೂರಲ್ಲೇ ದೊಂಬರಿಗೆ 
ಕೊಡಿಸಿದರು. 


ಆಸ್ಥಾನದಲ್ಲಿ ಮಹಲುದಾರನು ಕುಳಿತಿದ್ದನು. ಈ ಸೂಕರಗಳು ಮಹಲುದಾರನ 
ದೃಷ್ಟಿಗೆ ಬೀಳುತ್ತಲೇ ಅವನು ಕಣ್ಣು ಮೋರೆಗಳನ್ನು ಮುಚ್ಚಿಕೊಂಡು “ನಾನಾದರೆ ಒಳ್ಳೆಯ 
ಮುಸಲಮಾನನು. ಕೆಟ್ಟ ಮೃಗಗಳು ಕಣ್ಣಿಗೆ ಬೀಳಬಾರದು; ಬಿದ್ದರೂ ಸರಿಯೇ, 
ನೋಡಬಾರದು. ತಪ್ಪಿ ಒಂದು ವೇಳೆ ಕೆಟ್ಟ ಮೃಗಗಳನ್ನು ನೋಡಿದುದೇ ಆದರೆ 
ಮುಸಲಮಾನನು ಹಿಂದುಗಳೊಳಗೇ ಸೇರಿದ ಹಾಗೆ” - ಎಂದನು. ಈ ಮಾತಿಗೆ 
ನರಪತಿಗಳು “ನಿಮ್ಮ ಜಾತಿಯಲ್ಲಿ ಕೋಳಿಯನ್ನು ತಿನ್ನುತ್ತೀರಿ. ಕೋಳಿಯನ್ನು ಭಕ್ಷಣೆ 
ಮಾಡಿದ ಮೇಲೆ ಮಲಭಕ್ಷಣೆ ಮಾಡಿದ ಹಾಗೆಯೇ ಆಯಿತು” - ಎಂದು ಉತ್ತರವನ್ನು 
ಕೊಟ್ಟರು. ಆಗ ಮಹಲುದಾರನು “ನೀವು ಕೆಟ್ಟ ಮೃಗಗಳನ್ನು ತಿನ್ನುಶ್ತೀರಿ. ನಿಮ್ಮ ಜಾತಿ 
ಹೀನಜಾತಿ” - ಎನ್ನಲು, ಮಹಾರಾಜರಿಗೆ ಮಹಾಕೋಪವಂಟಾಯಿತು. ಕೂಡಲೇ 
ನಗರದೊಳಗಿದ್ದಂಥಾ ಸೂಕರಗಳೆಲ್ಲವನ್ನೂ ಒಟ್ಟುಗೂಡಿಸಿ ಎಲ್ಲವನ್ನೂ ಒಂದು ದೊಡ್ಡ 
ಮನೆಯೊಳಕ್ಕೆ ಬಿಡಿಸಿ, ಅವುಗಳು ತಿನ್ನುವುದಕ್ಕೆ ಜೋಳವನ್ನು ಹೊಯಿಸಿ, ಆ ಮನೆಗೆ 
ಬೀಗ ಹಾಕಿಸಿ ಮೊಹರುಮಾಡಿಸಿದರು. ಮಾರನೆಯ ದಿವಸ ಬೀಗ ತೆಗೆಸಿ ನೋಡಲಾಗಿ 
ಸೂಕರುಗಳು ಜೋಳವನ್ನು ತಿಂದು ಮನೆಯೊಳಗೆಲ್ಲಾ ವಿ್ಟಿಸಿದ್ದುವ. ಈ ಮನೆಯೊಳಕ್ಕೆ 
ನರಪತಿಗಳು ನೂರು ಕೋಳಿಗಳನ್ನು ಬಿಡಿಸಿದರು. ಈ ಕೋಳಿಗಳು ಮಲದೊಳಗಿನ 
ಜೋಳದ ಕಾಳುಗಳನ್ನು ತಿನ್ನಲಾರಂಭಿಸಿದವು. ಆಗ ಮಹಾರಾಜರು ಮಹಲುದಾರನನ್ನು 
ಕರೆಕಳುಹಿಸಿ, ತೋರಿಸಿ “ಸೂಕರುಗಳನ್ನು ತಿನ್ನುವವರು ನಾವಾದರೆ ಸೂಕರದ ಮಲದಲ್ಲಿಯ 
ಕಾಳು ಕಡ್ಡಿಗಳನ್ನು ತಿಂದು ಜೀವಿಸುವ ಕೋಳಿಗಳನ್ನು ತಿನ್ನುವವರು ನೀವು. ಈಗ ಯಾರ 
ಜಾತಿ ದೊಡ್ಡದು?” ಎಂದರು. ಮಹಲುದಾರನಿಗೆ ಬಹಳ ಅಸಮಾಧಾನವಂಟಾಯಿತು. 


ರಾಮರಾಯನ ಬಖೆ ರು ೩ 


ಕೂಡಲೇ ಅವನು ಅಲ್ಲಿಂದ ಎದ್ದು ಹೋಗಲು ಪ್ರಯತ್ನಮಾಡಿದನು. ಅರಸರು 
ಅವನನ್ನು ಸಮಾಧಾನಗೊಳಿಸಿ ಅನೇಕ ತಸ್ಪೀಪು ತಾಂಬೂಲಗಳನ್ನು ಕೊಟ್ಟು ಮರ್ಯಾದೆ 
ಮಾಡಿ ಕುಳ್ಳಿರಿಸಿದರು. 


ಅನಂತರ ಮಹಲುದಾರನು ತನ್ನ ದಣಿಯಿದ್ದಲ್ಲಿಗೆ ಹೋಗಿ ಬಹು ಕೋಪದಿಂದ 
ತನ್ನ ತಲೆಯ ಮೇಲಿನ ಮುಂಡಾಸನ್ನು ತೆಗೆದು ಕೊರಳಿಗೆ ಸುತ್ತಿ ಹೀಗೆ ಅರ್ಜುಮಾಡಿದನು:- 


“ಪಾದಷಾ! ಸಲಾಮತ್‌! ಇಂದಿಗೆ ಪಾದಷಾಹಿಯ ಮುಳುಗಿತು. ಮುಸಲ್ಮಾನರ 
ದೌವಲತ್ತೇನೂ ಉಳಿಯುವುದಿಲ್ಲ. ರಾಮರಾಜನು ಮುಸಲ್ಮಾನರ ಗುಮಾಸ್ಕೆಯನ್ನು ಗಣನೆಗೆ 
ತರುವುದಿಲ್ಲ. ಮುಸಲ್ಮಾನೀ ಮತಕ್ಕೆ ಅವಮಾನವನ್ನು ಮಾಡಿದ್ದಾನೆ. ಪಾದುಷಾ 
ಸಾಹೇಬರವರು ಆ ನರಪತಿಗೆ ಗಿರ್ದುಮಾಡಿ ಯಾವತ್ತು ಕರ್ಣಾಟಕ ದೇಶದಲ್ಲೆಲ್ಲಾ 
ಠಾಣ್ಯ ಹಾಕಿ ಅಮಲು ಬಂದೋಬಸ್ತು ಮಾಡಿದರೆ ಮಾನ ಉಳಿದೀತು. ಇಲ್ಲವಾದರೆ 
ಲೇಶವೂ ಮಾನ ಉಳಿಯುವುದಿಲ್ಲ, ಈಗ ಕೂಡಲೇ ಕರ್ಣಾಟಕಕ್ಕೆ ಬಿಜಮಾಡತಕ್ಕದ್ದು?” 


ಆಗ ಆದಿಲ್‌ಷಹಾ ಪಾದುಷಹನು ಮಹಲುದಾರನನ್ನು ಕುರಿತು “ನಾನಾದರೋ 
ನರಪತಿಯವರಿಗೆ ಕುಮಾರನೆನಿಸಿಕೊಂಡಿದ್ದೇನೆ. ಅವರಿಗೆ ಅಹಿತವನ್ನು ಮಾಡಲಾಗದು. 
ಅರಸುಗಳು ನಮಗೆ ಹಿರಿಯರು. ಅವರ ಮೇಲೆ ಕೈಮಾಡುವುದು ಸರಿಯಲ್ಲ” ಎಂದನು. 


ಈ ಉತ್ತರದಿಂದ ಮಹಲುದಾರನಿಗೆ ಕೋಪವು ಹೆಚ್ಚಿತು. ಇನ್ನು ಅಲ್ಲಿರಲು 
ಅವನಿಗೆ ಇಷ್ಟಬರಲಿಲ್ಲ. ಹೇಳದೆ ಕೇಳದೆ ಆದಿಲಷಹನ ಆಸ್ಥಾನವನ್ನು ಬಿಟ್ಟು ಮಿಕ್ಕ 
ಮೂರು ಮಂದಿ ಪಾದಷಹರ ಬಳಿಗೆ ಬಂದನು. ಈ ಮೂರು ಮಂದಿಯೂ 
ಜಹಲ್ಲಾಪುರದಲ್ಲಿ ಮೇಜವಾನಿಯ ನಿಮಿತ್ತವಾಗಿ ಕಲೆತಿದ್ದರು. "ಹಸವಾಯಿ ಜಗಜಂಪ 
ಸುಗುಣ ಕನ್ನಡಜಾಣ' ಪಾದಷಹನು ರತ್ನಖಚಿತವಾದ ವಸಂತ ಮಹಲಿನಲ್ಲಿ ಸಭೆ 
ಮಾಡಿಕೊಂಡು ಎಪ್ಪತ್ತೆರಡು ನಿಯೋಗ ಅಠಾರಖಾನೆ ಹನ್ನೆರಡು ಮಹಲು ವಿದ್ವಜ್ಞನ 
ಸಮೇತವಾಗಿ ಸದರು ಮಾಡಿಕೊಂಡು ಕುಳಿತಿದ್ದನು. ಒಂದು ಕಡೆ ವೇಶ್ಯೆಯರು ನರ್ತನ 
ಮಾಡುತ್ತಿದ್ದರು. ಗಾಯನದವರು ಗಾಯನ ಮಾಡುತ್ತಿದ್ದರು. ಮೂರು ಮಂದಿ 
ಪಾದುಷಹರೂ ಹೀಗೆ ಆನಂದಿಸುತ್ತಿರಲಾಗಿ ಅದಿಲಷಹ ಪಾದಷಹನ ಮಹಲದಾರನು 
ಇವರ ಸಮುಖಕ್ಕೆ ಬಂದು, ಮೂರುಮಂದಿ ಪಾದಷಹರಿಗೆ ನಯವಿನಯದಿಂದ 
ಸಲ್ಲಾಮುಮಾಡಿ ತನಗೆ ಅನುಭವವಾದ ಪೂರ್ವವೃತ್ತಾಂತವನ್ನೆಲ್ಲ ಸಾಂಗವಾಗಿ ಹೇಳಿದನು. 
ಕರಗಳನ್ನು ಮುಗಿದು ಹೇಳಿಕೊಂಡ ಮಹಲುದಾರನ ಅರ್ಜಿಯನ್ನು ಮೂರು ಮಂದಿಯೂ 
ಚಿತಕ್ಕೆ ತಂದುಕೊಂಡು, “ನೀನಾದರೋ ಆದಿಲ್‌ಷಾಹಿಯ ಮಹಲುದಾರನು; ಈ 
ವಿಚಾರವನ್ನು ನೀನು ನಿಮ್ಮ ದಣಿಗೆ ಅರ್ಜಿಮಾಡಿಕೊಳ್ಳುವುದನ್ನು ಬಿಟ್ಟು ನಮ್ಮ ಬಳಿಗೆ 
ಬಂದು ಅರ್ಜಿಮಾಡಿಕೊಳ್ಳುವುದು ಪರಮಾಶ್ಚರ್ಯಕರವಾಗಿ ತೋರುತ್ತದೆ. ನರಪತಿಯ 
ನಡತೆಯನ್ನು ಅಭಿಪ್ರಾಯವನ್ನೂ ನಿಮ್ಮ ದಣಿಗೆ ಹೇಳಿಕೊಳ್ಳದೆ ನಮ್ಮ ಬಳಿಗೆ ಬಂದಂತೆ 
ಕಾಣುತ್ತದೆ. ಇದು ಏನು ಸಮಾಚಾರ?” ಎಂದು ಕೇಳಿದರು. “ನಾನಾದರೋ 


೪ ಚಾರಿತ್ರಿಕ ದಾಖಲೆಗಳು 
ಅದಿಲಷಾಹಿಯ ಮಹಲುದಾರನು; ಈ ವಿಚಾರವನ್ನು ದಣಿಗಳಿಗೆ ಅರ್ಜಿಮಾಡಿದೆನು. 
ಆದರೆ ಅವರು ಇದಕ್ಕೆ ಕಿವಿಗೊಡದೆ “ನಾನು ರಾಜಭೂವರನ ಮಗನೆನಿಸಿಕೊಂಡಿದ್ದೇನೆ. 
ಆತನ ಮೇಲೆ ಕೈಮಾಡುವುದಿಲ್ಲ' ಎಂದು ಪರಿಹರಿಸಿಕೊಳ್ಳಲಾಗಿ ನಾನು ನಿಮ್ಮ ಬಳಿಗೆ 
ಬಂದೆನು.” 

ಈ ಮಾತನ್ನು ಕೇಳುತ್ತಲೇ ಮೂರು ಮುಂದಿ ಪಾದುಷಹರಿಗೂ 
ಕೋಪಾವೇಶವಂಟಾಯಿತು. ತಮ್ಮೊಳಗೆ ತಾವು ಕೊಂಚ ಆಲೋಚಿಸಿ ಕರ್ಣಾಟಕ ರಾಜ್ಯದ 
ಮೇಲೆ ದಂಡೆತ್ತಿಹೋಗಿ ಅಖಿಲ ಕರ್ಣಾಟಕದಲ್ಲೂ ಠಾಣ್ಯ ಹಾಕತಕ್ಕದ್ದೆಂದು ನಿಶ್ಚಯಿಸಿದರು. 
ಕೂಡಲೇ ಮೂರು ಮಂದಿ ಪಾದುಷಹರೂ ತಮ್ಮ ತಮ್ಮ ಅಷ್ಟಪ್ರಧಾನಿಗಳು, 
ಸೇನಾನಾಯಕರು, ದಳವಾಯಿ, ಕಂದಾಚಾರಿಗಳು ಮೊದಲಾದವರೆಲ್ಲರನ್ನೂ ಕರೆಸಿ, 
ಸೈನ್ಯವನ್ನು ಸಿದ್ಧಪಡಿಸತಕ್ಕದೆಂದು ಹುಕುಮನ್ನು ಕೊಟ್ಟರು. ಮೂರು ಮಂದಿಯ ಸೈನ್ಯವೂ 
ಸಿದ್ಧವಾಯಿತು. ಆ ಬಲಸ್ತೋಮ ಗಜತುರಗ ರಥೋಷ್ಟಕಾಲುಪ್ಕಾದೆಗೆ ಸಹಸರಂಜಾಮು 
ಮಾಡಿ ನರಪತಿಯ ಮೇಲೆ ಮೋಹಿಮು ಹೊರಡುವುದಕ್ಕೆ ಮೂರು ಮಂದಿ ಪಾದುಷಹರು 
ತಮ್ಮ ತಮ್ಮ ಪೇಷುಖಾನೆ ಸಂಗಡ ರಭಾಂಡಾವನ್ನು ಹೊರಗೆ ಹಾಕಿಸಿದರು. 


ರಾಜಭೂವರರ ಹೆಜೀಬು ತಿಮ್ಮಾಜಿ ಭೀಮಾಜಿಯು ಜಹಲ್ನಾಪರದಲ್ಲಿಮೊಕ್ಕಾಂ 
ಇದ್ದನು. ಮೂರು ಮಂದಿ ಪಾದುಷಹರ ಸೈನ್ಯವೂ ಕರ್ಣಾಟಕ ರಾಜ್ಯದ ಮೇಲೆ ಮೋಹಿಮು 
ಹೊರಡಲಿರುವ ಸಮಾಚಾರವನ್ನು ತನ್ನ ದಣಿ ರಾಜಭೂವರನಿಗೆ ಜಹಸೂದನ ಸಂಗಡ 
ಬರೆಸಿ ಕಳುಹಿಸಿದನು. ಜಹಸೂದನು ಭಯಭಕ್ತಿಯಿಂದ ನರಪತಿಗಳಿಗೆ ನಮಸ್ಕರಿಸಿ ಹೆಜೀಬು 
ಬರೆದುಕೊಂಡು ಬಿನ್ನವತ್ತಳೆಯನ್ನು ಮುಟ್ಟಿಸಿ ಬಂದು ತಾನೂ ಕೆಲವ ವಿಚಾರಗಳನ್ನು 
ಅರ್ಜಿಮಾಡಿದನು. 


ನರಪತಿಯವರು ವಿಜಯದಶಮೀದಿವಸ ಮನೋಹರ ವನಾಂತರದೊಳಗೆ 
ಸದರುಮಾಡಿಕೊಂಡು ಸಮಸ್ತ ವಜೀರ, ಅಷ್ಟಪ್ರಧಾನಿಗಳು, ದಳವಾಯಿ, 
ಕಂದಾಚಾರದವರು ಮೊದಲಾಗಿ ಎಪ್ಪತ್ತೆರಡು ನಿಯೋಗದವರನ್ನೂ, ಸಮಸ್ತ 
ಸಾಮಂತರನ್ನೂ ಕರೆಸಿ ಅವರೊಂದಿಗೆ - “ನಾಲ್ಕು ಮಂದಿ ಪಾದುಷಹರೂ ಒಟ್ಟಾಗಿ 
ತಮ್ಮ ತಮ್ಮ ಸೈನ್ಯಗಳನ್ನು ಕೂಡಿಸಿಕೊಂಡು ನಮ್ಮ ಮೇಲೆ ಬರುತ್ತಲಿದ್ದಾರೆ. ನೀವು ನಿಮ್ಮ 
ನಿಮ್ಮ ಬಲ ತೋರಿಸಿ ಸಮಾಧಾನವಾಗಿಯೂ, ಒಂದೇ ಮನಸ್ಸಿನಿಂದಲೂ, ಶತ್ರುವನ್ನು 
ಇದುರಿಸಬೇಕು. ಶರತ್ತಿನಿಂದ ಶತ್ರುಗಳ ಮೋರೆಯ ಮೇಲೆ ಹೊಡೆದು ಗಂಡಸುತನವನ್ನು 
ಉಳಿಸಿಕೊಳ್ಳಬೇಕು.” - ಎಂದು ಹೇಳಿ, ಎಲ್ಲರಿಗೂ ಉಚಿತ ವಸ್ತಾಭರಣಗಳನ್ನು 
ದಯೆಪಾಲಿಸಿದರು. ಅನೇಕರಿಗೆ ಬಗೆಬಗೆಯಾದ ಆಯುಧಗಳನ್ನು ಕೊಟ್ಟರು. ಅವರವರ 
ಯೋಗ್ಯತಾನುಸಾರ ಕೆಲವರಿಗೆ ಸಂವತ್ಸರಕ್ಕಿಪ್ರ ಸಕ್ಸಿಪ್ತ ಗೃಹಕೃತ್ಕಪರಾಮರಿಕೆ 
ಮಾಡಿಕೊಟ್ಟರು. ಎಲ್ಲರಿಗೂ ಧೈರ್ಯ ಸೆ ರ್ಯ ಚಾತುರ್ಯ ವಿಷಯಿಕೆ ಬುದ್ಧಿವಾದವನ್ನು 
ಹೇಳಿದರು. ಇಷ್ಟಲ್ಲದೆ ದುರ್ಗಾಧ್ಯಕ್ಷ, ಬಲಾಧ್ಯಕ್ಷ ಇತ್ಯಾದಿ ಸಪ್ತಾಂಗ ಲಕ್ಷಣದವರ ಸಹಿತ 


ರಾಮರಾಯನ ಬಖೈರು ೫ 
ಕುಳಿತು, ರಾಜಕೀಯ ಸ್ಥಿತಿಯನ್ನು ಅವರೊಂದಿಗೆ ಚರ್ಚಿಸಿ ಶತ್ರುಗಳ ಮೇಲೆ ಬೀಳಬೇಕೆಂದು 
ಸಿದ್ಕಾಂತಮಾಡಿದರು. 

ಇತ್ತಲಾಗಿ ಮೂರುಮಂದಿ ಪಾದಷಹರೂ ಒಟ್ಟುಗೂಡಿರಲು ಜಾಸೂದನು 
ವಿಜಯನಗರದಿಂದ ಸಮುಖಕ್ಕೆ ಸಮಾಚಾರವನ್ನು ತಂದನು. ರಾಮರಾಯನ ನಿಶ್ಚಯವನ್ನು 
ಕೇಳಿ ಮೂವರೂ ಆಲಿ ಅದಿಲಷಾಹಿಗೆ ಹೀಗೆ ಹೇಳಿ ಕಳುಹಿಸಿದರು. 


“ನಾವು ಮೂರುಮಂದಿಯೂ ಸೇರಿ ನಮ್ಮ ನಮ್ಮ ಸೈನ್ಯದೊಂದಿಗೆ ನರಪತಿಯ 
ಕರ್ನಾಟಕ ದೇಶವನ್ನು ಮುಲಕಗಿರಿ ಮಾಡುವುದಕ್ಕಾಗಿ ಹೊರಡಲು ಸಿದ್ಧರಾಗಿದ್ದೇವೆ. 
ನಿಮ್ಮ ನಿಮ್ಮ ಸೈನ್ಯವನ್ನು ತೆಗೆದುಕೊಂಡು ಯುದ್ಧಕ್ಕೆ ಬರಬೇಕು. ನಾವೀಗ ನಿಮ್ಮ ರಾಷ್ಟ್ರದ 
ಮಾರ್ಗ ಹಿಡಿದು ಬರುತ್ತೇವೆ; ನಮಗೆ ಮಾರ್ಗವನ್ನು ಕೊಡತಕ್ಕದ್ದು. ಈಗ ನಾವ ನೀವ 
ಕಲೆತು ಶರತ್ರಿನಿಂದ ಕರ್ನಾಟಕದ ಮೇಲೆ ದಂಡೆತ್ತಿ ಹೋಗಬೇಕು.” 


ಹೆಜೀಬನು ಈ ವಾರ್ತೆಯನ್ನು ಅದಿಲಷಾಹಿಗೆ ತಿಳಿಸಿದನು. ಇದಕ್ಕೆ ಆಲಿ 
ಅದಿಲಷಾಹಿಯು “ರಾಜಭೂವರನ ಮೇಲೆ ನಾನು ಕಾಣಿಸಿಕೊಳ್ಳಬಾರದು. ನಾನು ಆತನ 
ಮಗನೆನಿಸಿಕೊಂಡಿದ್ದೇನೆ. ಸರ್ವಥಾ ಸ್ವಾಮಿದ್ರೋಹವನ್ನು ಮಾಡಲಾಗದು.” ಎಂದುತ್ತರ 
ಕೊಟ್ಟು ಹೆಜೀಬನಿಗೆ ಯೋಗ್ಯತಾನುಸಾರ ವಸ್ತಾಲಂಕಾರಗಳನ್ನು ಆನೆ ಕುದುರೆ ಮೊದಲಾದ 
ಬಹುಮಾನಗಳನ್ನೂ ಕೊಟ್ಟುಕಳುಹಿಸಿದನು. 

ರಾಜಭೂವರರ ಹರಿಕಾರನು, ಮೂರು ಮಂದಿ ಪಾದುಷಹರೂ ಆಲಿ 
ಅದಿಲಷಹನ ಬಳಿಗೆ ತಮ್ಮ ಹೆಜೀಬನನ್ನು ಕಳುಹಿಸಿದ್ದ ಸಮಾಚಾರವನ್ನು ಅದಿಲಷಹನು 
ಹೆಜೀಬಿನಿಗೆ ಕೊಟ್ಟಿ ಉತ್ತರವನ್ನೂ ನರಪತಿಯವರಿಗೆ ತಿಳಿಸಿದನು. ಇದೇ ವಿಚಾರವನ್ನು 
ಅದಿಲಷಾಹಿಯ ಬಳಿ ಇರುವ ನರಪತಿಯವರ ಹೆಜೀಬನೂ ತನ್ನ ದಣಿಗಳಿಗೆ ಬರೆದು 
ಕಳುಹಿಸಿದನು. ಈ ವಾರ್ತೆಯನ್ನು ಕೇಳಿ ರಾಜಭೂವರರಿಗೆ ಬಹು ಹರುಷವುಂಟಾಯಿತು. 
ಕೂಡಲೇ ಸೇನಾಪತಿ ಬಿಸಲಪ್ಪನಾಯಕನನ್ನು ಕರೆದು ವೂಚು ಹೊದಿಕೆಗಳು, ಮುತ್ತಿನ 
ತುರಾಯಿಗಳು, ಕಡಗ ಕಂಠಮಾಲೆ ಐದು ಕೊತಲಿಕುದುರೆಗಳು ಮುಂತಾದುವನ್ನು ಆಲಿ 
ಅದಿಲಷಾಹಿಗೆ ಬಹುಮಾನವಾಗಿ ಕೊಟ್ಟುಬಾರೆಂದು ಅರಸರು ಆಜ್ಞೆ ಮಾಡಿದರು. 
ಆಜ್ಞೆಯಂತೆ ಬಿಸಲಪ್ಪನಾಯಕನು ಅದಿಲಷಾಹಿಯ ಅರಮನೆಗೆ ಬಂದನು. 
ಅದಿಲಷಾಹಿಯು ಕುಶಾಲಿನಿಂದ ಸದರುಮಾಡಿಕೊಂಡು ಕುಳಿತಿದ್ದನು. ನರಪತಿಯವರು 
ಬಹುಮಾನಗಳನ್ನು ಕಳುಹಿಸುವರೆನ್ನುತ್ತಲೇ ಮಹದಾನಂದದಿಂದಲೂ ಆತುರದಿಂದಲೂ 
ಅವುಗಳನ್ನು ಅಂಗೀಕರಿಸಿ ಅದಕ್ಕೆ ಪ್ರತಿಯಾಗಿ ಮಣಿಮುಕುಟ ನವರತ್ನ ಖಚಿತವಾದ 
ಅಲಂಕಾರಗಳನ್ನೂ ಗಜತುರಗಗಳನ್ನೂ ಕೊಟ್ಟು ತನ್ನ ವಕೀಲನೊಂದಿಗೆ ನರಪತಿಯ 
ಸಮುಖಕ್ಕೆ ಕಳುಹಿಸಿದನು. 


ಅದಿಲಷಾಹಿಯ ಬಳಿಯಲ್ಲಿದ್ದ ಮೂರು ಮಂದಿ ಪಾದುಷಹರ ಹೆಜೀಬರೂ 
ಒಟ್ಟಾಗಿ ನರಪತಿಯವರ ಒಂದಿಗೆ ಅದಿಲಷಹನು ನಡೆಸುತ್ತಿರುವ ಸಂಧಾನ ವಿಚಾರವನ್ನು 


೬ ಚಾರಿತ್ರಿಕ ದಾಖಲೆಗಳು 
ಕುರಿತು ತಮ್ಮ ತಮ್ಮ ದಣಿಗಳಿಗೆ ಕೂಡಲೇ ಬರೆದು ಕಳುಹಿಸಿದರು. ಈ ವಿಚಾರವನ್ನು 
ತಿಳಿದು ಮೂರು ಮಂದಿ ಪಾದಷಹರೂ ಮತ್ತೊಂದು ಬಾರಿ, ಬುದ್ಧಿವಂತನೂ ಚತುರನೂ 
ಆದ ಸುಬೇದಾರನೊಬ್ಬನನ್ನು ಅದಿಲಷಾಹಿಯ ಬಳಿಗೆ ಕಳುಹಿಸಿದರು. ಆ ಸುಬೇದಾರನು 
ಅದಿಲಷಾಹಿಯ ಸಮುಖವನ್ನು ಸೇರಿ ಈ ರೀತಿ ಹೇಳಿದನು. 


“ನೀವಾದರೆ ಮುಸಲ್ಮಾನ ಪಾದುಷಹರು. ಹೀಗೆ ಹಿಂದೂ ಬೇಮಾನನೊಂದಿಗೆ 
ಸೇರುವುದು ಸರಿಯಲ್ಲ ಇದರಿಂದ ನಿಮಗೆ ಕೀರ್ತಿ ಬರುವುದಿಲ್ಲ ಇಂದಿನವರೆಗೆ ಆದದ್ದು 
ಆಗಿಹೋಯಿತು. ಇನ್ನು ಮೇಲಾದರೂ ತಾವು ಚೆನ್ನಾಗಿ ಯೋಚಿಸಿ ಮೂರುಮಂದಿ 
ಮುಸಲ್ಮಾನ ಪಾದುಷಹರೊಂದಿಗೆ ಕಲೆತು ಏಕಮುಖವಾಗಿ ಕರ್ಣಾಟಕ ದೇಶದಲ್ಲಿ ಠಾಣೆ 
ಹಾಕಿ ಕೀರ್ತಿಯನ್ನು ಸಂಪಾದಿಸಬೇಕು. ಇದರಿಂದ ಭೂಷಣವುಂಟು. ನಮ್ಮ ಮಾತನ್ನು 
ಈಗ ತಾವು ಕೇಳದೆ ಹೋದರೆ ಮುಳುಗಿಹೋದೀರಿ; ತಮ್ಮ ದೇಶವು ನಾಶವಾದೀತು; 
ಸ್ಥಳಭ್ರಷ್ಟತ್ವವಾದ ಮೇಲೆ ಮಾನವೇನುಳಿದೀತು? ಸಕಲವನ್ನೂ ತಿಳಿದವರು ನೀವು. ನಾನು 
ಅರಿಕೆಮಾಡಿಕೊಂಡಂತೆ ತಾವು ನಡೆಸಿದುದೇ ಆದರೆ ತಾವ ದೊಡ್ಡವರಾಗುವಿರಿ; ನಾಲ್ಕೂ 
ರಾಜ್ಯಕ್ಕೆ ಹೆಸರುಬರುತ್ತದೆ; ನಿಮ್ಮ ಹೆಸರುಳಿಯುತ್ತದೆ.” 


ಇದೆಲ್ಲವನ್ನೂ ಕೇಳಿ ಅದಿಲಷಹನಿಗೆ ದಿಕ್ಕು ತೋರದಂತಾಯಿತು. ಒಂದು ಬಾರಿ 
“ಈ ಮಾತಿನಲ್ಲೂ ಒಪ್ಪತಕ್ಕಂಥಾ ವಿಷಯಗಳಿವೆ” ಎಂದಂದುಕೊಂಡನು. ಆದರೂ 
ಕಡೆಗೆ ಎರಡು ಕಡೆಯಿಂದಲೂ ಬಂದ ಅನುಸಂಧಾನವನ್ನು ಬಿಡಲೊಪ್ಪದೆ ಸುಬೇದಾರನಿಗೆ 
“ರಾಜಭೂವರನು ಮಹಾ ಬಲಿಷ್ಠನಾಗಿದ್ದಾನೆ. ಅವಶ್ಯ ದೂರ ದೃಷ್ಟಿಯಿಂದ ಜಯಿಸುವ 
ರಾಜಕಾರ್ಯವನ್ನು ಮಾಡುವಂತೆ ನಿಮ್ಮ ದಣಿಗಳಿಗೆ ತಿಳಿಸು? ಎಂಬುದಾಗಿ ಹೇಳಿ ಅವನ 
ಯೋಗ್ಯತೆಗೆ ತಕ್ಕಂತೆ ಬಹುಮಾನವನ್ನು ಮಾಡಿ ಕಳುಹಿಸಿದನು. ಸುಬೇದಾರನು ಹಿಂದಿರುಗಿ 
ನಡೆದ ವರ್ತಮಾನವೆಲ್ಲವನ್ನೂ ತಮ್ಮ ದಣಿಗಳಿಗೆ ಸಾಂಗವಾಗಿ ತಿಳಿಸಿದನು. ಮೂರು 
ಮಂದಿ ಪಾದುಷಹರು ಆಲಿ ಅದಿಲಷಹನೊಂದಿಗೆ ಸುಬೇದಾರನ ಮೂಲಕ 
ಅನುಸಂಧಾನವನ್ನು ನಡೆಸುತ್ತಲಿರುವರೆಂಬ ಸುದ್ದಿ ವಿದ್ಯಾನಗರಕ್ಕೆ ಬಂತು. ಈ 
ಸಮಾಚಾರವನ್ನರಿತ ಬಿಸಲಪ್ಪನಾಯಕನು ನರಪತಿಗೆ ಶತ್ರು ಸಂಧಾನಗಳೆಲ್ಲವನ್ನೂ 
ವಿಶದವಾಗಿ ತಿಳಿಯಪಡಿಸಿದನು; ಇತರ ಸದಸ್ಯರೂ ಈ ರೀತಿಯಾಗಿ ಸಮುಖದಲ್ಲಿ 
ವಿಜ್ಞಾಪಿಸಿಕೊಂಡರು:- 


“ಪ್ರಭುಗಳೇ ನೀವು ದೊಡ್ಡ ಪಾದುಷಹರು; "ನವಕೋಟಿ ನಾರಾಯಣ” 
ರೆಂದೆನಿಸಿಕೊಂಡಿರುವಿರಿ; ಅಪ್ರತಿಮ ಪರಾಕ್ರಮಿಗಳಾದ ನೀವ ಈ ಸಮಯದಲ್ಲಿ ಶತ್ರುಗಳು 
ನಮ್ಮ ದೇಶದ ಮೇಲೆ ಬಿದ್ದು ಪ್ರಜೆಗಳಿಗೆ ಉಪದ್ರವ ಕೊಡಲಿಕ್ಕೆ ಮೊದಲೇ ಅವರ 
ಪ್ರಯತ್ನಗಳಿಗೆ ಭಂಗವನ್ನುಂಟು ಮಾಡಬೇಕು. ಈ ಸಮಯದಲ್ಲಿ ದ್ರವ್ಯವ್ಯಯಕ್ಕೆ ಹಿಂದು 


ಮುಂದು ನೋಡಲಾಗದು. ದೊಡ್ಡ ದೊಡ್ಡ ಮನೆತನದವರಿಗೂ ವಜೀರರಿಗೂ ಅವರವರ 
ವಿದ್ಯಾಮಾನವರಿತು ಭೂಷಣಕೊಟ್ಟು ಸೈನ್ಯವನ್ನು ಸೇರಿಸಬೇಕು.” 


ರಾಮರಾಯನ ಬಖೈರು ಪ 
ಅಷ್ಟ ಪ್ರಧಾನರು, ಸೇನಾಧಿಪತಿ ದಳವಾಯಿ ಮೊದಲಾದ ಪ್ರಮುಖರು 
ಹೇಳಿದುದಕ್ಕೆ ನರಪತಿಯವರು ಬಹಳ ಹರುಷಿತರಾಗಿ ಯಾವತ್ಸಾಮಾಜಿಕರಿಗೂ 
ಯೋಧರಿಗೂ ತಾಂಬೂಲವನ್ನು ಕೊಡಿಸಿ ಸಾಮಾನುಪೇಷಖಾನೆ ಹೊರಗೆ ಹಾಕಿಸಿ 
ಮುಂದಾಗಿ ಒಂದು ಫೌಜನ್ನೂ ಕಳುಹಿಸಿ, ತಾವು ರಾಣಿವಾಸವನ್ನು ಪ್ರವೇಶಿಸಿದರು. 


ಹಿರಿಯ ಅರಸಿ ಸತ್ಯಭಾಮೆ. ಆಕೆಯ ಮಹಲನ್ನು ಹೊಕ್ಕು ರತ್ನಖಚಿತವಾದ 
ಮಂಚದ ಮೇಲೆ ಕುಳಿತು ಸರ್ವಾಭರಣ ಭೂಷಿತೆಯಾಗಿದ್ದ ಹೆಂಡತಿಯನ್ನು ಸನ್ಮಾನಿಸಿ, 
ಅಲ್ಲಿ ಅಷ್ಟಭೋಗಗಳನ್ನು ಅನುಭವಿಸಿ, ಹೀಗೆಯೇ ದೇವಚಿಂತಾಮಣಿ, ತಿರುವೆಂಗಳಮ್ಮ, 
ಸುಭದ್ರೆ, ಮಿತ್ರವಿಂದೆ, ಜಾಂಬುವಂತೆ, ರಾಧೆ, ಮೋಹಿನಿ, ಚಾಮವರ್ಣಿನಿ ಮೊದಲಾದ 
ಅರವತ್ತ ನಾಲ್ಕು ಮಂದಿ ಹೆಂಡಿರ ಮನೆಗೂ ಹೋಗಿ ಜ್ಯೇಷ್ಠ ಪತ್ನಿಗೆ ಕೊಟ್ಟಂತೆ ಎಲ್ಲರಿಗೂ 
ಏಶೇಷ ಸನ್ಮಾನವನ್ನು ಕೊಟ್ಟು, ಅನುಪಾನವನ್ನು ಮಾಡಿ ಪತ್ರಮಿತ್ರರಿಗೆ ಬಹುಮಾನ 
ಮಾಡಿದ ತರುವಾಯ ನರಪತಿಯವರು ತಮ್ಮ ಮಾತೃಶ್ರೀಯವರಿದ್ದ ಚಂದ್ರಶಾಲೆ ಮಹಲಿನ 
ಮೇಲಕ್ಕೆ ಹೋಗಿ ಪಾದಗಳ ಮೇಲೆ ಬಿದ್ದು ವಿನಯಪೂರ್ವಕವಾಗಿ ವಂದನೆಗಳನ್ನು 
ಅರ್ಪಿಸಿದರು. ಮಾತೃಶ್ರೀಗಳು ಬಹಳ ಹರುಷಿತರಾಗಿ ಆಶೀರ್ವಾದನ್ನು ಮಾಡಿ, ರುಡಿತ 
ರುಡಾವು ನವರತ್ನ ಸುವರ್ಣಷುಷ್ಟ ನಿವಾಳಿಸಿ ಬ್ರಾಹ್ಮಣರಿಗೆ ಅವುಗಳನ್ನು ದಾನಮಾಡಿ 
ತಮ್ಮ ಪುತ್ರರ ಕೈಹಿಡಿದು ತಮ್ಮ ಮಹಲಿನೊಳಕ್ಕೆ ಕರೆದುಕೊಂಡು ಹೋದರು. ಒಳಗೆ 
ಕುಶಲ ಪ್ರಶ್ನೆಗಳಾದನಂತರ ನರಪತಿಯವರು ತಮ್ಮ ಮಾತೃಶ್ರೀಗಳಿಗೆ ಈ ರೀತಿ 
ಬಿನ್ನಹಮಾಡಿದರು. 


“ಮೂರುಮಂದಿ ಪಾದುಷಹರೂ ಏಕವಾಗಿ ಕರ್ಣಾಟಕವನ್ನೆಲ್ಲ ಕೊಳ್ಳೆ 
ಹೊಡೆಯಬೇಕೆಂದು ನಿರ್ಧರಿಸಿ ನನ್ನ ಮೇಲೆ ಬರುವುದರಲ್ಲಿದ್ದಾರೆ. ಇದು ಧರ್ಮರಾಜ್ಯ; 
ದೇವಬ್ರಾಹ್ಮಣರ ಪಾಲಿಗೆ ಬಂದ ಧರ್ಮಕ್ಷೇತ್ರಗಳುಳ್ಳ ಸಂಸ್ಥಾನ. ನಿಮ್ಮ ಅನುಗ್ರಹದಿಂದಲೂ 
ಕುಲದೇವತಾಪ್ರಸಾದದಿಂದಲೂ ನನಗೆ ಯಾವುದರಲ್ಲೂ ಕಡಿಮೆಯಿಲ್ಲ, ಸಾಕಾದಷ್ಟು 
ಸೈನ್ಯವಂಟು, ಬೇಕಾದಷ್ಟು ದ್ರವ್ಯವಂಟು. ಸಕಲ ಸೈನ್ಯ ಸಮೇತನಾಗಿ ಹೊರಟು ಶತ್ರುಗಳನ್ನು 
ಧ್ವಂಸಮಾಡಿ ಬರುತ್ತೇನೆ. ನನಗೆ ತಮ್ಮ ಬುದ್ಧಿವಾದವೇನು?” 


ಈ ಮಾತನ್ನು ಕೇಳಿ ಮಾತೃಶ್ರೀಗಳಿಗೆ ಬಹುಕ್ಷೇಶವುಂಟಾಯಿತು. ಆಗ ಅವರು 
“ನೀನು ದೊಡ್ಡ ನರಪತಿ. ಪೇಡಿದರ ಸೀಡಿ, ಈ ಹೊತ್ತಿಗೆ ಏಳು ಪಾದಶಹರ 
ಪಟ್ಟವಾಯಿತು. ಇದುವರೆಗೂ ಅವರು ತಮ್ಮ ತಮ್ಮ ಮರ್ಯಾದೆಗಳನ್ನು 
ಉಳಿಸಿಕೊಂಡಿದ್ದರು. ಕಾಲಗತಿಯಿಂದ ಈಗ ಅವರು ಅಧಿಕ ಉಪದ್ರವವನ್ನು 
ಕೊಡುತ್ತಲಿದ್ದಾರೆ. ಅನುಕೂಲ ಪ್ರತಿಕೂಲಗಳು ಅವರವೋ ನಿನ್ನದೋ ಗೊತ್ತಿಲ್ಲ, 
ನೀನಾದರೋ ಬಾಲಕನು. ಅವರೊಂದಿಗೆ ವಿರೋಧವೇಕೆ? ಕಾಲದ ಮೇಲೆ ದೃಷ್ಟಿಯಿಟ್ಟು 
ಅವರಲ್ಲಿ ಸಂಧಾನ ನಡೆಸಿ ಶಾಂತಿಗೊಳ್ಳುವುದು ಉತ್ತಮವೆಂದು ನನ್ನ ಬುದ್ದಿಗೆ ತೋರುತ್ತದೆ” 
ಎಂದು ಹೇಳಿದರು. 


೮ ಚಾರಿತ್ರಿಕ ದಾಖಲೆಗಳು 
ಇದಕ್ಕೆ ರಾಜಭೂವರರು ಬಹು ಅಸಮಾಧಾನಪಟ್ಟು “ನಾನಾದರೋ ದೊಡ್ಡ 
ಚಕ್ರವರ್ತಿ. ನನ್ನ ಮುಂದೆ ಅವರೆಲ್ಲಿ? ಅವರು ನನ್ನ ಕೈಯೊಳಗಿರುವವರು; ನಾನು ಕೊಟ್ಟ 
ದೇಶದಲ್ಲಿ ಜೀವಿಸಿಕೊಂಡಿರುವವರು. ಅಂಥವರೊಂದಿಗೆ ನಾನು ಅನುಸಂಧಾನವನ್ನು 
ನಡೆಸುವುದೇ? ಇದು ನನ್ನ ಗೌರವಕ್ಕೆ ತಕ್ಕುದಲ್ಲ. ವಿಜಯಿಯಾಗುವವರೆಗೂ ಯುದ್ಧ 
ಮಾಡಲು ಯಾವುದಕ್ಕೂ ಕಡಿಮೆಯಿಲ್ಲ, ಶತ್ರುಗಳನ್ನು ಕ್ಷಣದಲ್ಲಿ ಸೋಲಿಸುತ್ತೇನೆ”' ಎಂದು 
ಬಿನ್ನಹ ಮಾಡಿದರು. ಆಗ ಮಾತೃಶ್ರೀಗಳು ತಮ್ಮ ಪುತ್ರರ ಕೈಹಿಡಿದು ಸಮಾಧಾನ ಮಾಡಿ 
ಜಯವಾಗಲೆಂದು ಅನೇಕ ಪ್ರಕಾರ ಹರಸಿದರು. ತರುವಾಯ ಅಪ್ಪಣೆ ತೆಗೆದುಕೊಂಡು 
ಪುತ್ರರನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ, ಪುಷ್ಪವೃಷ್ಟಿಯಂತೆ ಕನಕಾಭಿಷೇಕವನ್ನು ಮಾಡಿ, 
ಶತ್ರು ಪರಾಭವವಾಗಲೆಂದು ಹರಸಿ, ದೇವರನ್ನು ಪ್ರಾರ್ಥಿಸಿ, “ಜಯಿಸಿ ಬಾರಪ್ಪ” 
ಎಂದು ಕಳುಹಿಸಿಕೊಟ್ಟರು. 

ಆ ರಾತ್ರಿ ರಾಜಭೂವರರು ಒಂದು ದುಸ್ವಪ್ನವನ್ನು ಕಂಡರು. ಕೂಡಲೇ ಎದ್ದು 
ಹರಿನಾಮ ಸ್ಮರಣೆಮಾಡಿದರು. ಮನಸ್ಸಿಗೆ ಅಸಮಾಧಾನವುಂಟಾಯಿತು. ಚಿಂತೆಯು 
ಬಲವಾಯಿತು. ಬೆಳಗಾಗುತ್ತಲೇ ವೇದಶಾಸ್ತ್ರ ಸಂಪನ್ನರಾದ ವಿದ್ವಾಂಸರನ್ನು ಕರೆಸಿ, 
ಕರ್ಣಕುಂಡಲಾದಿಗಳನ್ನು ಯಾರೋ ಕಳಚಿಕೊಂಡಂತೆ ದುಸ್ತಷ್ಟವಾಯಿತೆಂದು ಹೇಳಿದರು. 
ಅದಕ್ಕೆ ವಿದ್ವಾಂಸರು "ಜೀಯಾ! ತಾವು ಮನಸ್ಸಿಗೆ ಚಿಂತೆ ಹಚ್ಚಿಕೊಳ್ಳಬೇಡಿ, 
ಸಮಾಧಾನದಿಂದಿರಿ; ದೇವರ ಕೃಪೆಯಿಂದ ಎಲ್ಲ ಕಷ್ಟಗಳೂ ಪಾರಾಗುವವು' ಎಂದು 
ಹೇಳಿದರು. ಅದಕ್ಕರಸರು "ಇಂಥಾ ದುಸ್ವಪ್ನವನ್ನು ನಾನೆಂದೂ ಕಂಡುದಿಲ್ಲ; ಎಂದೆಂದೂ 
ದೇವರು ನನ್ನ ಮೇಲೆ ಮುನಿಸು ಮಾಡಿದವನಲ್ಲ ಐಶ್ವರ್ಯಕ್ಕೆ ಹಾನಿ ಬಂತು. ಭಾಗ್ಯಲಕ್ಷ್ಮಿ 
ಕುಲದೇವತೆ ನನ್ನ ಮೇಲೆ ಆಗ್ರಹವನ್ನು ತೋರಿದಳು. ದೇವಾನುಗ್ರಹವ ತಪ್ಪಿದ ಮೇಲೆ 
ನನ್ನ ಯತ್ನವೇನಿದ್ದೀತು? ಒಳ್ಳೆಯದು. ನನ್ನ ಕೈಯಿಂದಾಗುವ ಮಟ್ಟಿಗೂ ನಾನು 
ಧೈರ್ಯಗೆಡ'ದೆ » ಕರ್ತವ್ಯ ಬಿಡದೆ ಹೋರಾಡುವೆನು. ಆ ತರುವಾಯು 
ದೈವಚಿತ್ವವಿದ್ದಂತಾಗಲಿ” ಎಂದು ಕುಳಿತರು. ಸಮಸ್ತ ಸದಸ್ಯರೂ ವಿದ್ದಜ್ಜನರೂ ಸಮಾಧಾನ 
ಹೇಳಿ ಆಶೀರ್ವದಿಸಿದರು. ವಯೋವೃದ್ಧರನೇಕರು “ನಿನಗೆ ಜಯವಾಗಲಿ! ನಿನ್ನ ಶತ್ರುಗಳಿಗೆ 
ಅಪಜಯುವಂಟಾಗಲಿ! ನೀನು ಜಯಶೀಲನಾಗಿ ಛಶ್ರಪತಿಯೆನಿಸಿ ಧ್ರುವ 
ಮಾರ್ಕಂಡೇಯರಂತೆ ಆಯುಷ್ಮಂತನಾಗಿರು!” ಎಂದು ಹರಸಿದರು. ಬಂದ ಬ್ರಾಹ್ಮಣರಿಗೆ 
ಸುವರ್ಣರತ್ನಾಲಂಕಾರಗಳೊಂದಿಗೆ ಮನದಣಿಯೆ ದಾನಮಾಡಿದರು. ಮತ್ತೆ ರಾಯರು 
ಮಂಗಳ ಸ್ನಾನವನ್ನು ಮಾಡಿ ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ಮಾಡಿದರು. ಅನಂತರ 
ಜೋಯಿಸರನ್ನು ಕರೆಸಿ ಸುಮಹೂರ್ತವನ್ನಿಡಿಸಿ, ಅಮೃತ ಸಿದ್ಧಿಯೋಗದಲ್ಲಿ ತಾವ ತಾಸಿಲಿ 
ರಾಜನೆಂಬ ತುರುಗವನ್ನು ಹತ್ತಿ ಅರಮನೆಯನ್ನು ಬಿಟ್ಟು ವಿದ್ಯಾನಗರದಿಂದ ಹೊರಹೊರಟು 
ನವಗಜ, ಜಯಭೇರಿ, ಅಷ್ಟಪ್ರಧಾನಿಗಳು, ಸೇನಾಧಿಪತಿಗಳು ಮೊದಲಾದ ಎಷ್ಟತ್ತೆ 
ನಿಯೋಗದವರೊಡನೆ ನಗರಕ್ಕೆ ಉತ್ತರಭಾಗದಲ್ಲಿ ಠಾಣ್ಯವನ್ನು ಹಾಕಿಸಿದರು. ಸಮಸ್ತ 
ಸೈನ್ಯವೂ ಕೂಡಿತು. “ವಿದ್ಯಾನಗರದ ಕುದುರೆ ಸವಾರರು ಮೊದಲಾದ ಎಲ್ಲಾ ಯೋಧರೂ 


ರಾಮರಾಯನ ಬಖೈರು ೯ 
ಹೊರಡಿರಿ; ಬಾರದೆ ನಿಂತಿರಾದರೆ ಅರಮನೆಗೆ ಅಪರಾಧ ಕೊಡಬೇಕಾದೀತು.” ಎಂದು 
ತಾಕೀತು ಮಾಡಿಸಿದ ಪ್ರಕಾರ “ಅರಸಿನವರಿಗಿಂತಲೂ ನಮ್ಮ ಜೀವ ಹೆಚ್ಚೆ?” - ಎಂದು 
ಹೇಳುತ್ತಾ ಯೋಗ್ಯವಯಸ್ಕರೆಲ್ಲರೂ ಅರಸರನ್ನು ಹಿಂಬಾಲಿಸಿದರು. ಆ ತರುವಾಯ 
ರಾಜಭೂವರರು ಅಷ್ಟ ಪ್ರಧಾನಿಗಳು, ದಳವಾಯಿ ಸದಾಶಿವನಾಯಕ, ಜಮೇದರಖಾನ, 
ಗೋಪಾಲಯ್ಯ, ಸಮಸ್ತ ಸಂಸ್ಥಾನಿಕರು, ಪಾಳೆಯಗಾರರು, ಪರಗಣೆಯವರು, ಮೊದಲಾದ 
ಸಮಸ್ತರಿಂದಲೂ ಕೂಡಿ ದಿನಸುವಾರಿ ಹೊನ್ನುಗಳನ್ನು ತರಿಸಿಕೊಟ್ಟು, ಸಮಸ್ತ ಸೈನಿಕರಿಗೂ 
ನಾಳೆ ಎಣಿಕೆಗೆ ಬರುವುದು ಎಂದು ಆಜ್ಞೆ ಮಾಡಿದರು. 


ಮಾರನೆಯ ದಿನ ಸೈನ್ಯವೂ ಸಾಮಗ್ರಿಗಳೂ ಎಲ್ಲವೂ ಎಣಿಕೆಗೆ ಸಿದ್ಧವಾದುವು. 
ಕುದುರೆಗಳು, ಒಂಟೆಗಳು, ಆನೆಗಳು, ಹಿರಿಯತೋಷಪುಗಳು, ಸಣ್ಣ ತೋಪುಗಳು, 
ರಾಮಚಂಗಿಗಳು, ರಾಮಬಾಣಗಳು, ಮತಾಪುಗಳು, ತಾರಾಮಂಡಲ, ಭೂಚಕ್ರ, 
ರಣಗಾಡಿಗಳು, ಮೊದಲಾದ ಯುದ್ಧೋಪಕರಣಗಳನ್ನೆಲ್ಲ ಎಣಿಸಿದುದಾಯಿತು. ಕುದುರೆ 
ಸವಾರರು, ಕಾಲುಮಂದಿ, ರಥಿಕರು, ಆನೆಯವರು, ಒಂಟೆಯವರು, ಒಂದೆಡೆ ನಿಂತರು. 
ಕತ್ತಿಗಾರರು, ಬಾಣಕಾರರು, ತೋಪಿನವರು, ಭರ್ಜಿಯವರು, ಮತ್ತೊಂದು ಸಾಲಿನಲ್ಲಿ 
ನಿಂತರು. ಗೋಲಂದಾಜರು, ಕೊಳಲುತುಪ್ಪಟೆ, ನೀರುಗಂಟಿಗಳು, ಮಹಲುದಾರರು, 
ಚೋಪ್‌ದಾರರು, ಕಲ್ಲುಕುಟಿಗರು, ಜೀನುಗಾರರು, ಬಡಗಿಗಳು, ಸರಾಫರು, 
ಕಂಚುಗಾರರು, ಸೇರೆಯವರು, ಒಂದೆಡೆಯಲ್ಲಿ ಕಲೆತರು, ರಾಜಪತ್ರಬಾಂಧವರು, 
ಶಾಸ್ತ್ರಿಗಳು, ಪೌರಾಣಿಕರು, ವೀಣೆಯವರು ಇನ್ನೊಂದೆಡೆ ಸೇರಿದರು. ಎಲ್ಲರದೂ 
ಎಣಿಕೆಯಾಯಿತು. ಅನಂತರ ರಾಜಭೂವರರು ಖಾಸಾ ಆನೆಗಳಿಗೆ ಶಿಲೆಬಖರ 
ಅಂಬಾರಿಗಳು, ಸವಡೋಲು ಹಾಕಿಸಿ, ತರಕಷಿ ಕಮಾನುಗಳನ್ನು ಆ ಸವಡೋಲಿನಲ್ಲಿಡಿಸಿ 
ಇವಲ್ಲದೆ ೧,೦೦೦ ನಿಶಾನೆ ಆನೆಗಳು, ೨,೦೦೦ ಬಜಾಯಿ ಆನೆಗಳೂ, ಇದ್ದುವು. 
ಇಷ್ಟು ಪರಿವಾರಸಮೇತರಾಗಿ ಹೊರಟು ರಾಜಭೂವರರು ತುಂಗಭದ್ರಾತೀರದಲ್ಲಿ 
ಎಂಟುಗಾವುದ ಅಡ್ಡಗಲ ಠಾಣ್ಯವನ್ನು ಹಾಕೆ ಕೃಷ್ಣಾ ತೀರದ ಪರಿಯಂತರ ಪೇಷಖಾನೆಯನ್ನು 
ಹೊರಗೆ ಹಾಕಿಸಿದರು. ರಾಜಭೂವರರಾದರೋ ಕಸಬೆ ತಾವರೆಗೆರೆ ಕೃಷ್ಣಗಿರಿ ಮಧ್ಯದಲ್ಲಿ 
ಇಳಿದವರಾದರು. ಅತ್ತಲಾಗಿ ನಿಜಾಂಷಹಾಪಾದುಷಹನೂ, ತಖ್ರದೌಲತಾಬಾದಿನ 
ಪಾದುಷಹನೂ , ಭೀಮರಥೀನದಿಯ ಬಳಿಯ ಸುಲತಾನಪರವೆಂಬ ಫೆರೋಜಾ ಬಾದ್‌ 
ಎಂಬ ನಗರದ ಬಳಿ ಇಳಿದರು. ಜಲಾಲುದೀನ್‌ ಪಾದುಷಹನು ದಗ್ಗದ ಬಳಿ ತಂಗಿದನು. 
ವಾಹಿಬರ್‌ ಹಿಂಬಲ್‌ ಕುತುಬಷಹ ಪಾದುಷಹನು ಮುದಗಲ್ಲು ರಾಯಚೂರು ಮಧ್ಯದಲ್ಲಿ 
ಸೈನ್ಯಸಮೇತನಾಗಿ ಇಳಿದನು. ಇಮಾಮ್‌-ಉಲ್‌-ಮುಲಖ್‌ ಪಾದುಷಹನೂ, ಆಲಿ 
ಅದಿಲಷಹ ಪಾದುಷಹನೂ ಸೈನ್ಯಸಮೇತ ಕೃಷ್ಣಾನದಿಯ ಬಳಿ ಜಮಾಲಫರೆಂಬಲ್ಲಿ 
ಇಳಿದವರಾದರು. ಹೀಗೆ ನಾಲ್ಕು ದಿಕ್ಕಿನಲ್ಲೂ ಮುಸಲ್ಮಾನರ ಸೈನ್ಯವ ನಿಂತಿತು. ಈ ದಂಡಿನ 
ಕಾಲುಂಗಾರೆಯವರೂ, ಪಂಡಾರಿಯವರೂ, ಬಾಣಕಾರರೂ, ಕಳ್ಳ ಶಿಪಾಯಿಗಳೂ, 


೧೦ ಚಾರಿತ್ರ” ದಾಖಲೆಗಳು 
ಕೃಷ್ಣಾ ನದಿಯನ್ನು ದಾಟಿ ರಾಜಭೂವರರ ದೇಶವನ್ನು ಹೊಕ್ಕು ದೊಂಬಿ 
ಮಾಡಲುಪಕ್ರಮಿಸಿದರು. ಎಲ್ಲೆಲ್ಲೂ ಲೂಟಿ. ಕೊಳ್ಳೆ, ಸುಲಿಗೆ, ಕೊಲೆ! 
ರಾಜಭೂವರರ ಆಜ್ಞಾನುಸಾರ ರಾಜಕುಮಾರರೂ , ರಾಜಮಾರ್ತಾಂಡರೂ, 
ರಾಜತೇಜೋನಿಧಿಗಳೂ, ರಾಜರತ್ನಾಕರರೂ, ಛತ್ರಪತಿಗಳೂ, ಕ್ಷತ್ರಿಯಕುಲದ ವಜೀರರೂ 
ತಮ್ಮ ತಮ್ಮ ಸೈನ್ಯದೊಂದಿಗೆ ರಾಕ್ಷಸತಂಗಡಿ ಬಳಿ ಇಳಿದರು. ಯುದ್ಧದ ಸಮಸ್ತ, ಸ್ಥೂಲ 
ಯಂತ್ರಗಳೂ ಮೂರು ಸಾವಿರ ಮಧ್ಯಸ್ಥ ಯಂತ್ರಗಳೂ ನಾಲ್ಕು ಸಾವಿರ ಅಣುಯಂತ್ರಗಳೂ, 
ಯಂತ್ರಧಾರಿಗಳೂ ಸೈನ್ಯವನ್ನಾವರಿಸಿದ್ದವ: ಪದಾತಿಯೊಂದೆಡೆಯಿತ್ತು, ಬಾಣಕಾರರು 
ರಾಮಬಾಣ, ಕುಮಾರಬಾಣ, ಚಡಿವಾಣವೆಂಬ ನಾಲ್ಕಾರು ದಿನಸಿನ ಬಾಣಗಳನ್ನು 
ಎತ್ತುಗಳ ಮೇಲೆ ಹೇರಿಸಿಕೊಂಡು ಬಂದರು; ಸಮಸ್ತ ಸೈನ್ಯದ ತುಕಡಿಗಳೂ ಮದ್ದು 
ಗುಂಡನ್ನು ಹಂಚಿದುದಾಯಿತು. ಯದ್ದಕಾಲವ ಸಮೀಪವಾಗುತ್ತ, ಆಗುತ್ತ ಸಕಲ ಸೈನ್ಯವನ್ನೂ 
ಬೇರೆ ಬೇರೆ ವ್ಯೂಹಗಳಾಗಿ ಮಾಡಲಾಯಿತು. ತರುವಾಯ ಸೇನಾನಾಯಕರು, ಅಷ್ಟ 
ಪ್ರಧಾನಿಗಳು, ಬಿಸಲಪ್ಪನಾಯಕ, ತಿರುವೆಂಗಳನಾಯಕ, ದಳವಾಯಿ ಕಾರ್ತಿಕ ನಾಯಕ, 
ವೀರಪ್ಪನಾಯಕ ಮುಂತಾದವರನ್ನು ನರಪತಿಯವರು ಕರೆಸಿ ತಕ್ಕಂತೆ ಅವರೆಲ್ಲರನ್ನೂ 
ಬಹುಮಾನಿಸಿ “ಮುಸಲ್ಮಾನ ಪಾದುಷಹರು ನಮ್ಮ ಮೇಲೆ ಬೀಳುವವರಿದ್ದಾರೆ. ನೀವ 
ಹೋಗಿ ನಿಮ್ಮ ಶೌರ್ಯಪರಾಕ್ರಮಗಳನ್ನು ತೋರಿಸಿ ಕರ್ಣಾಟಕದೇಶದ ಕೀರ್ತಿಯನ್ನುಳಿ ಸಿ” 
ಎಂದು ಹೇಳಿದರು. ಕೂಡಲೇ ಇವರೂ ರಾಕ್ಷಸತಂಗಡಿ ಬಳಿಗೆ ಬಂದಿಳಿದವರಾದರು. 


ಈ ಸಮಾಚಾರವನ್ನು ಮುಸಲ್ಮಾನ ಹರಿಕಾರರು ನಾಲ್ಕು ಮಂದಿ ಪಾದುಷಹರಿಗೂ 
ತಿಳಿಸಿದರು. ಕೂಡಲೇ ಅವರೆಲ್ಲರೂ ಒಂದಾಗಿ ತಮ್ಮ ವಜೀರರನ್ನೂ, ಉಮ್ರಾಗಳನ್ನೂ 
ಸೇನಾನಾಯಕರನ್ನೂ, ಸಮಸ್ತ ಪ್ರಧಾನಿಗಳನ್ನೂ ಕರೆಸಿ “ನರಪತಿಪಾದುಷಹನ ದಂಡು 
ಬಂದು ರಾಕ್ಷಸತಂಗಡಿ ಬಳಿ ಇಳಿದಿದೆ. ಇನ್ನು ನಾವು ಹಿಂದುಳಿಯಲಾಗದು, ಕೂಡಲೇ 
ಯುದ್ಧ ಸನ್ನದ್ಧರಾಗಬೇಕು” ಎಂದು ಅಷ್ಪಣೆಕೊಡಿಸಿದರು. ಕೂಡಲೇ ಸಕಲ ಸಾಮಗ್ರಿ 
ಸಮೇತವಾಗಿ ಮುಸಲ್ಮಾನರ ದಂಡು ರಾಕ್ಷಸತಂಗಡಿಗೆ ಯೋಜನ ಪ್ರಮಾಣ ದೂರದಲ್ಲಿ 
ಬಂದು ನಿಂತಿತು. 


ಉಭಯ ಪಕ್ಷದವರೂ ಯುದ್ಧಕ್ಕೆ ಅಣಿಯಾದರು. ಕೂಡಲೇ ಯುದ್ಧವ 
ಉಪಕ್ರಮವಾಯಿತು. ಮೂರು ದಿನಗಳು ಮದ್ದಿನ ಹೊಗೆಯಿಂದ ಒಬ್ಬರ ಮುಖ ಒಬ್ಬರಿಗೆ 
ಕಾಣಿಸಲಿಲ್ಲ ಭಡಭಡ, ಸರಸರ, ಡಭಡಭ, ಸುರುಸುರು, ಛಟಛಟ, ಪಟ ಪಟ 
ಎಂಬ ಅನೇಕ ವಿಧವಾದ ಶಬ್ದಗಳಿಂದ ವಾತಾವರಣವು ತುಂಬಿತು. ಒಂದು ಕಡೆ 
ಸವಾರಸವಾರರಿಗೆ ಯುದ್ಧ ; ಮತ್ತೊಂದು ಕಡೆ ಶಿಫಾಯಿಶಿಫಾಯಿಗಳಿಗೆ ಯುದ್ಧ ಈ 
ಪ್ರಕಾರ ಮೂರು ದಿನಗಳು ಯುದ್ಧವು ನಡೆಯಿತು. ಕರ್ಣಾಟಕದವರು ಬಹಳ 
ಪರಾಕ್ರಮವನ್ನು ತೋರಿಸಿದರು. ಯುದ್ಧರಂಗದ ವರ್ತಮಾನವನ್ನು ಹೇಳಲಿಕ್ಕೂ ಕೇಳಲಿಕ್ಕೂ 


ರಾಮರಾಯನ ಬಖೈರು ೧೧ 
ಶಕ್ಕವಿಲ್ಲ. ಉಭಯ ಪಕ್ಷದಲ್ಲೂ ಅನೇಕರು ಸತ್ತರು; ಅನೇಕರಿಗೆ ಗಾಯಗಳಾದುವು; 
ಮತ್ತನೇಕರು ಕಾಣದೆ ಹೋದರು. 


ನಿಜಾಂಷಹ ಪಾದುಷಹನೂ, ಕುತುಬಷಹನೂ, ತಮ್ಮ ಸೈನಿಕರು ಬಹಳ 
ಚೆನ್ನಾಗಿ ಯುದ್ಧ ಮಾಡಿದರೆಂದು ಬಹುಸಂತೋಷದಿಂದಿದ್ದರು. ಆಲಿ ಅದಿಲಷಹ 
ಪಾದುಷಹ ಕನ್ನಡ ಜಾಣನೂ, ವಹೀಮ್‌ ಉಲ್‌-ಮುಲ್ಕ್‌ ಪಾದುಷಹನೂ, ತಮ್ಮ 
ತಮ್ಮ ಸೈನ್ಯಗಳೊಂದಿಗೆ ತಾವ ತಂಗಿದ್ದ ಸ್ಥಳದಲ್ಲೇ ಇದ್ದರು. ಯುದ್ಧಕ್ಕೆ ಹೋಗಲಿಲ್ಲ 
ತಮ್ಮ ಮೇಲೆ ಬೇಕೆಂದು ಬಂದು ಬಿದ್ದರೆ ಯುದ್ಧ ಮಾಡೋಣವೆಂದು ತಟಸ್ಥರಾಗಿದ್ದರು. 

ಇತ್ತಲಾಗಿ ರಾಜಭೂವರರು ಆಲಿ ಅದಿಲಷಾಹಿ ಪಾದುಷಹನ ಬಳಿಗೆ ದಳವಾಯಿ 
ಗಿರಪ್ಪನಾಯಕ, ಜಮಾದಾರ ಖಾನಿಪವಾಡಿ ನಾಯಕ, ಇವರನ್ನು ಕಳುಹಿಸಿದರು. ಅವರು 
ಬಂದು ಆಲಿ ಅದಿಲ್‌ಷಾಹಿಯನ್ನು ಕಂಡು “ನೀನು ಬಾಲ್ಕದಾರಭ್ಯ ರಾಜಭೂವರರ 
ಪೋಷಣೆಗೆ ಒಳಪಟ್ಟಿದ್ದೆ. ಅವರು ನಿನ್ನನ್ನು ತೊಡೆಯ ಮೇಲಿರಿಸಿಕೊಂಡು ಆಡಿಸಿ 
ಬೆಳಸಿದ್ದಾರೆ: ಈ ಸಮಯದಲ್ಲಿ ನೀನು ಮೂರುಮಂದಿ ಮುಸಲ್ಮಾನರೊಂದಿಗೆ ಕಲೆತು 
ಅರಸರ ಮೇಲೆ ಯುದ್ಧ ಮಾಡುವುದು ಯುಕ್ತವಲ್ಲ ನಿನ್ನ ಹಾಲು ಬೆಣ್ಣೆಗಾಗಿ ನರಪತಿಗಳು 
ರಾಯಚೂರು, ಮುದಗಲ್ಲು ಆದವಾನೀ ಈ ಮೂರನ್ನೂ ನಿನಗೆ ಕೊಡಲಿಲ್ಲವೆ? ನೀನೀಗ 
ಶತ್ರುಗಳೊಂದಿಗೆ ಸೇರಿ ಅವರ ಮೇಲೆ ಕೈ ಮಾಡುವುದು ಸರಿಯಲ್ಲ; ಅದರಿಂದ ನಿನಗೆ 
ಮೇಲುಂಟಾಗದು'' ಎಂದು ಹೇಳಿದರು. ಆಗ ಅದಿಲ್‌ಷಾಹಿಯು “ನಾನು 
ಮನಃಪೂರ್ವಕವಾಗಿ ಅವರೊಂದಿಗೆ ಕಲೆತವನಲ್ಲ ಆದರೆ ಮುಂದುವರಿದು ನನ್ನ ರಾಜ್ಯವನ್ನು 
ಪ್ರವೇಶ ಮಾಡಿ ಪ್ರಜೆಗಳಿಗೆ ಹಿಂಸೆ ಕೊಟ್ಟಿರುವರು. ಕಾಡುಗಳನ್ನು ಕಡಿಸಿ ಘಟ್ಟದಲ್ಲಿ 
ಸೈ ವು ನಡೆಯಲು ಮಾರ್ಗವನ್ನು ವಿಸ್ತಾರಮಾಡಿದರು; ನನಗೆ ನರಪತಿಗಳಲ್ಲಿ 
ಹಿತೃಭಾವವುಂಟು. ನಾನವರಿಗೆ ಯಣಿಯಾಗಿದ್ದೇನೆ; ನೀವು ಈಗ ನನ್ನ ಮೇಲೆ 
ಅನುಮಾನಪಡಬೇಡಿರಿ; ನಾನು ನಿಮ್ಮನ್ನೇ ಅನುಸರಿಸಿದ್ದೇನೆ. ಆದರೆ ಒಂದು 
ದೂರಾಲೋಚನೆಯಿಂದ ನಾನು ಸೈನ್ಯ ಸಮೇತ ಇಲ್ಲಿ ಬಂದು ಇಳಿದಿದ್ದೇನೆ” ಎಂದುತ್ತರವನ್ನು 
ಕೊಟ್ಟು ಅವರೊಂದಿಗೆ ತನ್ನ ಹರಿಕಾರನೊಬ್ಬನನ್ನು ರಾಜಭೂವರರ ಬಳಿಗೆ ಕಳುಹಿಸಿದನು. 


ಅವರು ಹಿಂತಿರುಗಿ ಬಂದು ರಾಜಭೂವರರಿಗೆ ಯಾವದ್ಹೃತ್ತಾಂತವನ್ನೂ 
ತಿಳಿಸಿದರು. ಇವರೊಂದಿಗೆ ಬಂದಿದ್ದ ಅದಿಲ್‌ಷಾಹಿಯ ಹೆಜೀಬನಿಗೆ ರಾಯರ 
ಭೇಟಿಯಾಯಿತು. ರಾಯರು ಹೆಜೀಬನಿಗೆ ತಕ್ಕ ಮರ್ಯಾದೆಯನ್ನು ಮಾಡಿಸಿ 
ಅದಿಲಷಾಹಿಗೆ ಗೌರಾರ್ಥವಾಗಿ ಕೆಲವು ಮರ್ಯಾದೆಗಳನ್ನು ಕಳುಹಿಸಿದರು. 

ಈ ಸಮಾಚಾರವ ದೌಲತಾಬಾದಿನಲ್ಲಿದ್ದ ನಿಜಾಂಷಾಪಾದುಷಹ, 
ಗೋಲುಕಂಡೆಯ ಕುತುಬ್‌ಷಹ ಮತ್ತು ಜಹಲನಾಪುರದಲ್ಲಿದ್ದ ಅಕ್‌ಬರ್‌ ಜಲಾಲುದ್ದೀನ್‌ 
ಮೊಫಲ್‌ಪಾದುಷಹ, ಮುಂತಾದವರಿಗೆ ತಿಳಿಯಬಂತು. ಎಲ್ಲರೂ ಒಂದಾಗಿ ಯೋಚಿಸಿ 
ಆಲಿ ಅದಿಲ್‌ಷಹ ಪಾದುಷಹನಿಗೆ ಹೀಗೆ ಹೇಳಿ ಕಳುಹಿಸಿದರು. 


೧೨ ಚಾರಿತ್ರ” ದಾಖಲೆಗಳು 

“ನಾವೆಲ್ಲರೂ ಒಂದಾಗಿ ರಾಜಭೂವರನ ಮೇಲೆ ದಂಡೆತ್ತಿ ಬಂದೆವು. ಆದರೆ 
ನೀನೀಗ ಒಳಗೊಳಗೆ ಸಂಧಾನಗಳನ್ನು ನಡೆಸುತ್ತಾ ಇರುವೆ. ನೀನು ರಾಜಭೂವರನಿಗೂ, 
ರಾಜಭೂವರನು ನಿನಗೂ, ಮರ್ಯಾದೆಗಳನ್ನು ಕಳುಹಿಸಲೇನು ಕಾರಣ? ನೀನು ಪಿತೂರಿ 
ನಡೆಸುತ್ತಿರುವಂತೆ ತೋರುತ್ತದೆ. ನೀನು ನಂಬಿಕೆಗೆ ಅರ್ಹನಲ್ಲ; ನೀನು ಈ ರೀತಿ 
ವರ್ತಿಸುವುದು ಯುಕ್ತವಲ್ಲ ನಮ್ಮ ಪಕ್ಷವನ್ನು ನೀನು ಸೇರಿದರೂ ಸರಿಯೆ; ಸೇರದಿದ್ದರೂ 
ಸರಿಯೆ; ನಾವು ರಾಜಭೂವರನ ಮೇಲೆ ಯುದ್ಧ ಮಾಡಲು ನಿರ್ಧರಿಸುತ್ತೇವೆ. ನೀನು 
ನಮ್ಮನ್ನು ತಿರಸ್ಕರಿಸಿದರೆ ರಾಜಭೂವರನ ಮೇಲೂ ನಿನ್ನ ಮೇಲೂ ಬಿದ್ದು ಯುದ್ಧ 
ಮಾಡಬೇಕಾಗುತ್ತದೆ.” 


ಇದನ್ನು ಕೇಳಿ ಆಲಿ ಅದಿಲ್‌ಷಹನು ಭಯಪಟ್ಟು ಅವರಿಗೆ “ನೀವು ಹೇಗೆ 
ನಿಶ್ಚಯಿಸಿದರೂ ನನಗದು ಸಮ್ಮತವೇ. ನೀವ ಹೇಳಿದಂತೆ ನಾನು ನಡೆಯಲುಳ್ಳವನು” 
ಎಂಬುದಾಗಿ ಹರಿಕಾರರ ಸಂಗಡ ಹೇಳಿಕಳುಹಿಸಿದನು. ಇದನ್ನು ಕೇಳುತ್ತಲೇ ಮೂರು 
ಮಂದಿ ಪಾದುಷಹರಿಗೂ ಸಂತೋಷವುಂಟಾಯಿತು. ಒಂದ ಹರಿಕಾರರಿಗೆ ತಕ್ಕ 
ಬಹುಮಾನವನ್ನು ಮಾಡಿ ಕಳುಹಿಸಿಕೊಟ್ಟರು. 


ಇತ್ತಲಾಗಿ ರಾಜಭೂವರರು ಸಕಲ ಸೈನ್ಯ ಸಮೇತರಾಗಿ ರಾಕ್ಷಸತಂಗಡಿ ಬಳಿಯ 
ಮೈದಾನದಲ್ಲಿ ಇಳಿದು ಅಲ್ಲಿ ರಣಗಂಟೆಗಳನ್ನು ಹೊಡೆಸಿ ರಣಸ್ತಂಭವನ್ನು ಕಟ್ಟಿಸಿದರು. 
ರಣಸ್ತಂಭದ ಬಳಿ ಸ್ಪ ್ಯವ್ಯೊಹಗಳು ಸಿದ್ಧವಾದವು. ಶತ್ರು ಸೈನ್ಯವು ಬಂತು; ಯುದ್ಧವು 
ಮೊದಲಾಯಿತು. ಹೀಗೆ ೨೭ ದಿವಸಗಳು ಲಡಾಯಿ ಆಯಿತು. ಮಹಮ್ಮದೀಯರೂ, 
ಪಠಾಣರೂ, ರಾಜಪುತ್ರರೂ, ಮರಾಟೆಯವರೂ, ಮೊದಲಾದ ಸಮಸ್ತರೂ ತಾಳೀಕೋಟೆ 
ನಾಲ್ವತ್ತು ವಾಡೆಗಳ ಮಧ್ಯದಲ್ಲಿ ಇಳಿದರು. ಈ ಯುದ್ಧದಲ್ಲಿ ಉಭಯ ಪಕ್ಷದವರೂ 
ಚೆನ್ನಾಗಿ ಯುದ್ಧ ಮಾಡಿದರು; ಬಹು ಮಂದಿ ಸತ್ತರು; ಅನೇಕರು ಗಾಯ ಹೊಂದಿದರು. 
ಕಡೆಯದಿನ ಪ್ರಾತಃಕಾಲ ಮೊದಲುಗೊಂಡು ರಾತ್ರಿ ಒಂಬತ್ತು ತಾಸುವರೆಗೆ 
ಹೋರಾಡಿದರು. ಅನಂತರ ರಾಜಪಿಂಡೆಯವರೂ ವಜೀರರೂ ಮುಂತಾದವರು 
ರಾಜಭೂವರರಿಗೆ ಏಕಾಂತದಲ್ಲಿ ಹೀಗೆ ಬಿನ್ನವಿಸಿದರು:- 


“ವಾವ ಸೈನ್ಯವನ್ನು ಬೇರೆ ಬೇರೆ ತುಕ್ಕಡಿಗಳನ್ನಾಗಿ ಮಾಡಿ ಬೇರೆ ಬೇರೆ ಕಡೆ 
ಶತ್ರುಗಳಿಗೆ ಯುದ್ಧ ಕೊಡಬೇಕು. ಒಂದೇಯೆಡೆ ನಿಂತರೆ ಲಾಭವಿಲ್ಲ. ನಾವ ಹಿಂದುಳಿಯದೆ 
ಶತ್ರುಗಳ ಮೇಲೆ ಬೀಳಬೇಕು. ಆಲಿ ಅದಿಲಷಹನೂ ಇಮಾಮುಲ್‌ ಮುಲ್ಕನೂ ತಮ್ಮ 
ಸೈನ್ಯ ಸಹಿತ ತಮ್ಮ ಸ್ಥಳದಲ್ಲಿದ್ದಾರೆ. ಅವರು ಯುದ್ಧಕ್ಕೆ ಬರುವುದಿಲ್ಲ ಅವರು ದಗಾಕೋರರೇ 
ವಿನಾ ಸಹಾಯಕ್ಕೆ ಬರುವವರಲ್ಲ,” 


ಇದನ್ನು ಕೇಳಿ ಅರಸರಿಗೆ ಸಂತೋಷವುಂಟಾಯಿತು. ಅವರ ಹೇಳಿಕೆಯ ಪ್ರಕಾರ 
ಸೈನ್ಯವನ್ನು ವಿಂಗಡಿಸಿ ಬೇರೆ ಬೇರೆ ಸ್ಥಳಕ್ಕೆ ಯುದ್ಧಮಾಡಲು ವಜೀರರನ್ನು ಕಳುಹಿಸಿದರು. 
ಈ ಪಕಾರ ಯುದ್ಧವು ಪುನಃ ಆರಂಭವಾಯಿತು. ಅಕಬರ್‌ ಜಲಾಲುದೀನ್‌ ಪಾದುಷಹನು 


[ರ್‌ 


ರಾಮರಾಯನ ಬಖೆ ರು ೧೩ 


ಹಿಂದಕ್ಕೆ ಸರಿದನು; ಅನಂತರ ಇವನೂ ನಿಜಾಂಷಹನೂ ಇವರಿಬ್ಬರೂ ಸೇರಿ ಯುದ್ಧ 
ಮಾಡಿದರು, ಆದರೂ ಕರ್ಣಾಟಕ ಸೈನ್ಯದ ಹೊಡೆತವನ್ನು ತಡೆಯಲಾರದೆ ಹೋದರು. 
ಅನೇಕರು ಇವರ ಕಡೆ ಸತ್ತರು; ಕೆಲವರು ಯುದ್ಧಭೂಮಿಯನ್ನು ಬಿಟ್ಟು ತಮ್ಮ ತಮ್ಮ 
ಬಿಡಾರಗಳಿಗೆ ಸೇರಿದರು. 


ಇದಾದಮೇಲೆ ರಾಮರಾಜರಿಗೆ ಬಹು ಕೋಪವಂಟಾಯಿತು; ಆಗ 
ರೋಷಾವೇಶದಿಂದ ರಾಜಹಂಸಾಮೃತ ಗಜದ ಮೇಲೆ ಕುಳಿತು ಸಕಲ ಸೈನದಿಂದೊಡಗೂಡಿ 
ರಣಭೂಮಿಗೆ ಹೊರಟರು. ಎಡಬಲದಲ್ಲಿ ದೊಡ್ಡ ದೊಡ್ಡ ಅಂಬಾರಿಯಾನೆಗಳು, ಹಿಂದೆ 
ಭೇರಿ, ತುತ್ತೂರಿ, ಕೊಳಲು, ತಪ್ಪಟೆ, ಸ್ವನಾಯ, ಬಜಂತ್ರಿ ಮೊದಲಾದ 
ವಾದ್ಯಗಳು-ಇವುಗಳಿಂದ ಕೂಡಿ ನಾಲ್ಕು ಮಂದಿ ಪಾದುಷಹರ ಮೇಲೆ ಯುದ್ಧಕ್ಕೆ 
ತೊಡಗಿದರು. ಮಹಮ್ಮದೀಯ ಸೈನ್ಯವೂ ಅಪಾರವಾಗಿತ್ತು. ಯುದ್ಧವ ಮೊದಲಾದಾಗಿನಿಂದ 
ಮೂರು ದಿವಸಗಳ ಮೇಲೆ ಒಂಬತ್ತು ತಾಸುವರೆಗೆ ನಡೆಯಿತು. ಮಹಮ್ಮದೀಯರ ಕಡೆ 
ಪಲಾಯನವಾದವರ ಸಂಖ್ಯೆಗೆ ಮಿತಿಯೇ ಇಲ್ಲ, ಮುಸಲ್ಮಾನರಿಗೆ ಪೂರ್ಣ 
ಅಪಜಯವಾಯಿತು; ಕೂಡಲೆ ಪಾದುಷಹರ ದಂಡು ಎರಡು ಹರಿದಾರಿ ಹಿಂದಕ್ಕೆ ಹೋಗಿ 
ತಂಗಿತು. 


ತಮಗೆ ಜಯವಾಯಿತೆಂಬ ಆನಂದದಿಂದಲೂ ಶತ್ರುಗಳ ಅಪಜಯದಿಂದುಂಟಾದ 
ಹೆಮ್ಮೆಯಿಂದಲೂ ರಾಜಭೂವರನ ಸೈನ್ಯವು ಠಾಣ್ಯಕ್ಕೆ ಹಿಂದಿರುಗಿತು. ಶತ್ರುಗಳು ತಮ್ಮ 
ಮೇಲೆ ಕೈಮಾಡರೆಂದೂ, ಅವರು ಪೂರಾ ಬಲಹೀನರಾಗಿರುವರೆಂದೂ, ರಾಜಭೂವರರು 
ಊಹಿಸಿ ಉದಾಸೀನದಿಂದ ಇದ್ದರು; ಸೈನಿಕರೂ ಬೇಹುಷಾರಿನಿಂದ ಇದ್ದರು. 


ಇತ್ತಲಾಗಿ ಮೂರುಮಂದಿ ಪಾದುಷಹರೂ ಒಟ್ಟಾಗಿ ಮಾತಾಡಿಕೊಂಡು 
ಅದಿಲಷಹ ಪಾದುಷಹನ ಬಳಿಗೆ ತಮ್ಮ ಹೆಜೀಬರನ್ನೂ ಬಂಧುಗಳನ್ನೂ ಮತ್ತು 
ಹಿರಿಯರನ್ನೂ ಕಳುಹಿಸಿದರು. ಅವರು “ಮಹಮ್ಮದೀಯರಿಗೆ ಮಹಾ ಅಪಜಯವಾಯಿತು; 
ಈ ಜನಾಂಗವೇ ನಿರ್ಣಾಮವಾಗುವ ಕಾಲ ಬಂದಿದೆ. ನೀವಿದುವರೆಗೂ ನಮ್ಮ ಕಡೆಗೆ 
ಸೇರದೆ ತಟಸ್ಥರಾಗಿದ್ದೀರಿ; ಈಗಲಾದರೂ ತಾವು ದೂರಾಲೋಚನೆ ಮಾಡಿ ಯುದ್ಧ 
ಸನ್ನದ್ಧರಾಗಿ” ಎಂದು ಹೇಳಿದರು. ಇದಕ್ಕೆ ಅದಿಲಷಾಹಿಯು ಒಪ್ಪಿ ರಾಜಭೂವರರ 
ಮೇಲೆ ದಂಡೆತ್ತಿ ಹೊರಡಲು ತನ್ನವರಿಗೆ ಆಜ್ಞೆಯಿತ್ತನು. ಕೂಡಲೇ ತಾನು ಮೊದಲನೆಯ 
ನಮಾಜನ್ನು ಮುಗಿಸಿಕೊಂಡು ಮುಸಲ್ಮಾನರ ರಕ್ಷಣೆಗಾಗಿ ದೇವರನ್ನು ಪ್ರಾರ್ಥಿಸಿದವನಾಗಿ 
ಸೈನ್ಯದೊಂದಿಗೆ ಹೊರಟು ರಾಜಭೂವರರ ಮೇಲೆ ಯುದ್ಧ ಮಾಡಲಾರಂಭಿಸಿದನು. 


ರಾಜಭೂವರರ ಸೈನ್ಯವೂ ಅವರೂ ಬೇಹುಷಾರಿನಿಂದ ಇದ್ದರೆಂದು ಹಿಂದೆಯೇ 
ತಿಳಿದುದಾಯಿತು. ಏಕೀಭವಿಸಿ ನಾಲ್ಕೂ ಪಾದುಷಹರ' ಸೈನ್ಯವು ಹಿಂದೂ 
ಸೈನ್ಯವನ್ನಾವರಿಸಿತು. ಠಾಣ್ಯವೆಲ್ಲ ಲೂಟಿಯಾಗಿ ಹೋಯಿತು; ರಾಜಭೂವರರ 


ಸೈನ್ಯದಲ್ಲುಂಟಾದ ಗಜಿಬಿಜಿಯನ್ನು ಹೇಳತೀರದು. ಆದರೇನು? ಯುದ್ಧವ ನಡೆಯುತ್ತಲೇ 


೧೪ ಚಾರಿತ್ರಿಕ ದಾಖಲೆಗಳು 
ಇತ್ತು. ಈ ಮಧ್ಯೆ ರಾಜಭೂವರರು ಅದಿಲಷಾಹಿಯನ್ನು ಕುರಿತು “ಬೀಮ ನನ್ನ ಮಗನಾಗಿ 
ಈ ಪ್ರಕಾರ ನಡೆಯುವುದು ಯುಕ್ತವಲ್ಲ. ಸಾಕಿ ಸಲಹಿದ ತಂದೆಗೆ ಹೀಗೆ ಮಾಡಿದೆ, 
ಹಿತೃದ್ರೋಹಿ! ನೀನೇ ಈ ಆಘಾತುಕತನಕ್ಕೆ ಹೇಸಲಿಲ್ಲವಾದರೆ ನಾನಿನ್ನೇನು ಮಾಡಲಿ? 
ದಂಡೆಲ್ಲವೂ ಮುಳುಗಿತು; ರಣರಂಗದಲ್ಲಿ ನೀನು ನನಗೆ ಮೋಸಮಾಡಲಾರೆಯೆಂದು 
ಸಂಪೂರ್ಣವಾದ ನಂಬಿಕೆಯಿಂದ ಇದ್ದೆನು. ನನ್ನ ನಂಬಿಕೆಯನ್ನು ನೀನು ಸುಳ್ಳು ಮಾಡಿದೆ; 
ನನ್ನನ್ನು ವಂಚಿಸಿದೆ; ಒಳ್ಳೆಯದು. ಈಗ ಏನು ಮಾಡಲಾದೀತು? ನೀನು ನನ್ನ ಮಗನಾದುದಕ್ಕೆ 
ನನಗೊಂದು ಉಪಕಾರವನ್ನು ಮಾಡು; ನನ್ನನ್ನು ವೈರಿ ಕೈಗೆ ಕೊಟ್ಟು ತಲೆ ಹೊಯಿಸಬೇಡ; 
ನೀನೇ ನನ್ನನ್ನು ಫಿರಂಗಿಯಿಂದ ಹೊಡೆದು ಕೊಲ್ಲು? ಎಂದು ಹೇಳಿ ಕರಿಗದಲೆ ಟೋಪಿ, 
ಮಾಣಿಕ್ಕದ ಕುಲಾವಿ ಹಾಕಿಕೊಂಡು ಶಹಲು ಹೊದ್ದುಕೊಂಡು, ದೇವರ ಧ್ಯಾನವನ್ನು 
ಮಾಡುತ್ತಾ ನಿಂತರು. ಅದಿಲಷಹನು ಕೊಂಚ ನಿಧಾನಿಸಿ, ತರುವಾಯ ತಾನೇ ಫಿರಂಗಿಯನ್ನು 
ಹಾರಿಸಿ ರಾಜಭೂವರರ ತಲೆಯನ್ನು ಹೊಯಿದನು. ಈ ಸಮಾಚಾರವನ್ನು ಕೇಳಿ ಮೂರು 
ಮಂದಿ ಪಾದುಷಹರೂ ಸಂತೋಷಭರಿತರಾದರು. ಅನಂತರ ಕರ್ಣಾಟಕದ ಸೈನ್ಯವು 
ಚದುರಿತು; ಠಾಣ್ಯವು ಲೂಟಿಯಾಯಿತು; ಕಳೆದುಳಿದ ಸೈನ್ಯವು ಒಡಿತು. 

ಮಗನು ಸತ್ತ ಸುದ್ದಿಯು ಅರಮನೆಗೆ ಬರುತ್ತಲೇ ಮಾತೃಶ್ರೀಯವರು ಪ್ರಾಣ 
ತ್ಕಾಗವನ್ನು ಮಾಡಿದರು. ಮೂರು ಮಂದಿ ಹೆಂಡಿರು ವಸ್ತಾದ್ಯಲಂಕಾರಗಳೆಲ್ಲವನ್ನೂ 
ದೇವರಿಗರ್ಪಿಸಿ ವಿಷ ಕುಡಿದು ಪ್ರಾಣಗಳನ್ನು ನೀಗಿದರು. 


ಹೈದರ್‌ ನಾಮಾ 


ಶ್ರೀರಂಗಪಟ್ಟಣದಲ್ಲಿ ದವಲತ್ತು ಮಾಡಿದ ನವಾಬ ಹೈದರಲ್ಲಿಖಾನ 
ಬಹದರವರ ದರಬಾರಿನ ವರ್ತಮಾನದ ವಿವರಾ 


ಯೀ ಹೈದರಲ್ಲಿ ಖಾನರ ಹಿರೇರು ಪೂರ್ವದಲ್ಲಿ ಅರಬ್ಬದೇಶದಿಂದ ಅಷರಾಷ 
ಸಾಹೇಬ ಸುಂನತ ಜಮಾತಮ ಷಾಹೇಬ ಜಾದೇರು ಬಿಜಾಪುರದ ಸಂಸ್ಥಾನಕ್ಕೆ ಬಂದು 
ಅಲ್ಲಿನ ಬಹದರಲ್ಲಿ ನೌಕರೀ ನಿಂತು, ದಿನೇ ದಿನೇ ಭಾರೀ ಖಿಜಮತ್ತು ಸರದಾರಿ 
ಮಾಡುತ್ತಾಯಿದ್ದು ಕೆಲವು ದಿವಸದ ಮ್ಯಾಲೆ ಯೀ ವಂಶದ ಜನರ ಪೈಕಿ ತುಟಾಯಿಸಿ 
ಅಲ್ಲಿಂದಾ ಹೊರಟು ಮಹಂಮದ ಮಹಂಮದ ಪತ್ತಾಹುಲ್ಲಾ ಸಾಬರ ಜನ ೧ ಯಿವರ 
ತಂಮ ಗುಲಾಮ ಹೈದರ ಸಾಬರ ಜನ ೧ ಗುಲಾಂ ಅಲ್ಲಿಸಾಬರ ಜನ ೧ ಸಹಾ ವಂದು 
ತಾಯಿ ಮಕ್ಕಳು ಮೂರು ಜನ ಅಂಣ ತಮ್ಮಂದಿರು ಯಿವರ ತಂದೆತಾಯಿ ಸಹಾ 
ಕೋಲಾರಕ್ಕೆ ಬಂದು ಕೆಲವು ದಿನ ಅಲ್ಲಿ ಯಿದ್ದು ಆ ಬಳಿಕ ತಂದೆತಾಯಿ ಅಲ್ಲಿಯೆ 
ಸಂದುಹೋದ್ದರಿಂದ ಅವರಿಗೆ ಗುಂಮಗೆ ಕೋಲಾರದ ಬಳಿಯಲ್ಲೇ ಮಾಡಿದರು. ಆ 
ಬಳಿಕ ದೇವನ ಶೀರ್ಯದ ನವಾಬ ದಿಲದಿಲೇರುಖಾನರು ಕರಶಿದ್ದರಿಂದ ಫತ್ತಾಹುಲ್ಲಾ 
ಸಾಬರು ಶೀರ್ಯಕೆ ಬಂದು ನೌಕರೀ ನಿಂತು ಕುದುರೆ ೫೦೦ ಪ್ಯಾದೆ ೬೫೦ ಸಹಾ 
ಭರ್ತಿಮಾಡಿ ಶೀರ್ಯದ ಬಳಿ ಗುಂಮನಹಳ್ಳಿಯಲ್ಲಿ ಮನೆ ಬಾಗಿಲು ಮಾಡಿ ಬಾಬಸ್ತು 
ಸುದಾ ಯಿದ್ದುಕೊಂಡು ಯೀ ಗ್ರಾಮವೂ ಯಿವರಿಗೆ ಜಹಗಿರಾಯಿತು. 


ಮಹಂಮದು ಪತ್ತಾಹುಲ್ಲಾ ಸಾಬರು ಪ್ಕಾದೇರ ಭರ್ತಿಮಾಡಿ ಇದ್ದ ಸಬಬೂ 
ಪತ್ತೇನಾಯಕರೆಂಬ ಹೆಸರು ವಾಡಿಕೆ ಆಯಿತು. 


ಯಿವರ ತಂಮ ಹೈದರಸಾಬರು ಮದ್ದಗಿರಿ ಬದುಕು ಮಾಡುವವರ ಬಳಿಯಲ್ಲಿ 
ಮಂದಿ ಕುದುರೆ ಕಟ್ಟಿ ಮಲ್ಲರಾಜೈಯ್ಯನವರ ಬಳಿ ನೌಕರಿ ನಿಂತರು. ಯಿವರ ಚಿಕ್ಕ 
ತಂಮ್ಮ ಅಲ್ಲಿಸಾಬರು ದೊಡ್ಡಬಳ್ಳಾಪುರದಲ್ಲಿ ಬಾದಷಾಹಿ ಸಂನದಿನ ಕಿಲ್ಲೆದಾರ ಬಳಿಯಲ್ಲಿ 
ನೌಕರಿ ನಿಂತರು. 


ಕೆಲವ ದಿನದ ಮೇಲೆ ಚಿತ್ರಗಲ್ಲ ಪಾಳೇಗಾರನು ಶೀರ್ಯದವರ ಮೇಲೆ ಲಡಾಯಿಗೆ 
ಬಂದಲ್ಲಿ ಗುಂಮ್ಮನಹಳ್ಳಿ ಬಳಿಯ ಪತ್ತೆಸಾಬರು ಆನೆ ಅಂಬಾರಿ ಮ್ಯಾಲೆ ಕುಳಿತು ಆನೆ 
ಕಾಲಿಗೆ ಅಂದೂ ಜಡಾಯಿಸಿ ನಿಂತ್ತು ಬಹಳ ಲಡಾಯಿ ಮಾಡಿ ಯುದ್ಧದಲ್ಲಿ ಮ್ರುತವಾದರು. 
ಆವಾಗ್ಯೆ ಪತ್ರೇಸಾಬರ ಮೇಲೆ ಶೀರ್ಯದ ಸರಕಾರದ ಕಡಾ ೩೦೦೦ ವರಹಾ ವರ್ತಕರ 
ಕಡಾ ೬೦೦೦ ವರಹಾ ಸಹಾ ಯಿದ್ದದ್ದಕ್ಕೆ ಶೀರ್ಯದ ನವಾಬರು ವರಾತಾಮಾಡಿದ 
ಕಾರಣ ಹೆಂಗಸರು ಮಕ್ಕಳು ವೋಲುಯಿಟ್ಟು ಪತ್ತೇಸಾಬರು ಹಿರೇ ಮಗ ಮಹಂಮದ 
ಶಾಬಾ ಸಾಹೇಬರು ಕಿರೀ ಮಗ ಹೈದರಲ್ಲಿ ಕಾನರು ಸಹಾ ದೊಡ್ಡಬಳ್ಳಾಪರಕ್ಕೆ ತಂಮ್ಮ 
ಚಿಕ್ಕಪ್ಪ ಅಲ್ಲಿಸಾಬರ ಬಳಿಗೆ ಬಂದೂ ಯೀ ವರ್ತಮಾನವೆಲ್ಲ ಹೇಳಿದರು. 


೧೬ ಚಾರಿತ್ರ” ದಾಖಲೆಗಳು 

ಆವಾಗ್ಕೆ ದೊಡ್ಡಬಳ್ಳಾಪುರದ ಅಬ್ಬಾಸಕುಲ್ಲೀಖಾನರಿಗೆ ಯೀ ಅಲ್ಲೀ ಸಾಬರಿಂದ 
೧೦೦೦ ವರಹಾ ನಾಜಲು ಹಣಾ ಬರಬೇಕಾಗಿ ಯಿದ್ದದಕೆ ಅಬಾಸಕುಲ್ಲೀಖಾನರು 
ಅಲ್ಲೀಸಾಬರನ್ನೂ ಹೈದರಲ್ಲಿಬಾನರ ಸಹ ಬಹಳ ಸಖ್ತಿ ಮಾಡಲಾಗಿ ಯೀ ವರ್ತಮಾನವೆಲ್ಲ 
ಮದ್ದಗಿರಿಯಲ್ಲಿ ಯಿದ್ದ ಗುಲಾಂ ಹೈದರಸಾಬರು ತಿಳಿದು ಸದರಿ ವಿವರವೆಲ್ಲಾ 
ಬಳ್ಳಾಪುರದಿಂದ ತಮಗೆ ಬರೆದು ಬಂದು ಯಿದ್ದ ಕಾಗದವಂನ್ನೆ ಮಲ್ಲರಾಜೈಯ್ಯನವರಿಗೆ 
ತೋರಿಶಿ ಹೈದರಸಾಬರು ಬಹಳತರವಾಗಿ ಹೇಳಿಕೊಂಡು ಅವರ ಹೆಸರಿಂದಾ ಪಟ್ಟಣಕ್ಕೆ 
ದಳವಾಯಿ ದೇವರಾಜೈಯ್ಕನವರ ಬಳಿಗೆ ಅರ್ಜಿ ಬರಸಲಾಗಿ ದಳವಾಯಿ 
ದೇವರಾಜ್ಧೆಯ್ಕನವರು ಅಪ್ಪಣೆಕೊಟ ಶಿಖಾವುತ್ರ ಮಲ್ಲರಾಜೈಯ್ಕ್ಯನವರಿಗೆ ಬರಶಿದ ವಿವರ. 
ನಿಊ ಬರಶಿ ಕಳುಹಿಸ್ತ ಅರ್ಜಿ ವಿವರ ತಿಳಿಯಿತು. ಅದೆ ಮೇರೆಗೆ ೧೦೦೦೦ ಹತ್ತು 
ಸಾವಿರ ವರಹಾವನ್ನು ಕೊಟ್ಟು ಕಳುಹ್ಲಿ ಅಲ್ಲಿಸಾಬ ಶಾಬಸಾಬ ಹೈದರಸಾಬರನ ಮೈ 
ಬಾಬಸ್ತ ಮಡ್ಡಗಿರಿಗೆ ಕರೆಸುವುದೆಂದು ಅಪ್ಪಣೆ ಬಂದದ್ದರಿಂದ" ಆಮ್ಕಾರೆ 
ಮಲ್ಲರಾಜೈಯ್ಯನವರು ಹಣವೂ ಕೊಡ್ಲಿ ಕೊಟ್ಟರಾಗಿ ಶೀರ್ಯ ಬಳ್ಳಾಪುರದ ತಂಟೆ 
ತೀರಿಶಿಕೊಂಡು ಕುಟುಂಬ ಮಕ್ಕಳು ಸಹಾ ಅಲ್ಲಿ ಸಾಬರು ಶಾಬಾಸಾಬರು ಹೈದರಲ್ಲಿಖಾಂ 
ಸಾಬರು ಸಹ ಮದ್ದಗಿರಿಗೆ ಬಂದು ದಾಖಲಾದರು. 


ಆ ಬಳಿಕ ಮದ್ದಗಿರಿಯಲ್ಲಿ ಯಿವರ ಚಿಕ್ಕಪ್ಪ ಗುಲಾಮ ಹೈದರಸಾಬರು 
ದೈವಾಧೀನವಾದ್ದರಿಂದ್ಹಾ ಆ ರಿಸಾಲೆ ಖಜಮತ್ತು ಶಾಬಾಸಾಬರು ಹ್ಲರಿಗೆ ಮೊಕರೂರಾಗಿ 
ಯಿರುತ್ತಾ ಇದ್ದರು. ಅಲ್ಲಿಂದ ಬೆಂಗಳೂರು ತೈನಾತಿಗೆ ಅಪ್ಪಣೆಯಾಗಿ ಕತ್ತಿಗೋಪಾಲ್ಫೆಯ್ಯ 
ಅರಶಿನವರ ತೈನಾತಿಯಲ್ಲಿ ಯಿದ್ದರು. 


ತರುವಾಯ ನಾರಾಯಣಗೌಡನ ಹೊಡೆದು ದೇವಂಡನಹಳ್ಳಿ ಸಾಧಿಸುವ ಬಗ್ಯೆ 
ಪಟಣದಿಂದ ದಳವಾಯಿ ದೇವರಾಜೈಯ್ಯನವರ ತಂಮ್ಮ ಕರಾಚೂರಿ ನಂಜರಾಜೈಯ್ಯ 
ಅರಶಿನವರು ಬಂದಲ್ಲಿ ಬೆಂಗಳೂರಿಂದ್ದ ಕತ್ತಿ ಗೋಪಾಲರಾಜೈಯ್ಯನವರ ಸಂಗಡ 
ಶಾಬಾಸಾಬರು ತಂಮ್ಮ ಮಂದಿ ಕುದುರೆ ಸಹಾ ಬಂದು ಯಿದ್ದರಾಗಿ ಆವಾಗ ವಂದು 
ದಿವಸ ಕರಾಚೂರಿ ನಂಜರಾಜೈಯ್ಯ ಅರಶಿನವರು ನಿಂಬೆಹಂಣ ಗುರಿಯಿಡಿಶಿ ಸರ್ವ 
ಜನರಿಂದಾಲು ಶಿಸ್ತು ಹೊಡೆಸಲಾಗಿ ವಬ್ಬರ ಕೈಯಿಂದಲೂ ಗುರಿ ತಗಲದೆ ಶಾಬಾಸಾಬರ 
ತಂಮ್ಮ ಹೈದರಲ್ಲಿಖಾನರ ಕೈಯಿಂದ್ಹಾ ಬಂದೂಖಿನ ಗುರಿ ತಗಲಿದ ಕಾರಣ ಅರಶಿನವರು 
ಬಹಳ ಸಂತೋಷಪಟ್ಟು ಪಸಂದುಮಾಡಿ ಸರಫರಾಜು ಮಾಡಿದರೂ. 


ಆವಾಗ ಶಾಲಿವಾಹನ ಶಖೆ ೧೬೬೮ನೆಯ ಅಕ್ಷಯ ಸಂವತ್ಸರದಲ್ಲೂ 
ದ್ಯಾವಂಡನಹಳ್ಳಿ ಮುತ್ತಿಗೆಯಲ್ಲಿ ಹೈದರಲ್ಲಿಖಾನರಿಗೆ ಬ್ಯಾರೆ ರಿಸಾಲೆ ಸರಫರಾಜಾಗಿ ಸವಾರು 
ಜನ ೫೦ ಅಹಷಾಂ ಪ್ಕಾದಿ ಜನ ೨೦೦ ಸಹಾ ನೇಮಕವಾಗಿ ಪ್ರಾಬಲ್ಯಕ್ಕೆ 
ಪ್ರಾರಂಭವಾಯಿತು. 


ಹೈದರ್‌ ನಾಮಾ ೧೭ 

ಆ ಜಗಳದಲ್ಲಿ ದೇವಂಡನಹಳ್ಳಿ ಪ್ಯಾಟೆ ಮೇಲೆ ಹಲ್ಲಾದಲ್ಲಿಯೂ ಯಿದಲ್ಲದೆ 
ವಂದು ದಿನ ಕೋಟೆವಳಗಣಿಂದ್ಹಾ ನೂರಾರು ಜನ ಹೊರಹೊರಟು ಮೊಹರ್ಚು ಮ್ಯಾಲೆ 
ಬಿದ್ದು ಜನರ ಗಾಶಿಮಾಡುವದುನ್ನು ಶಾಬಾಸ್ಸಾಬರು ಕಂಡು ವುಡಾನ್ನು ಯಂಬ ಹೆಸರಿನ 
ವಂಟಿ ಕುದುರೆ ಚಲಾಯ್ಸಿ ಅವರನ ಹೊಡೆಯುತ್ತಿದ್ದಲ್ಲಿ ಮತ್ತು ಕೋಟೆಯಿಂದ ನಾನೂರ 
ಜನ ಕುಮುಕುಹೋಗಿ ಶಾಬಾಸಾಬರನ ಸುತ್ತಿಕೊಂಡು ವಂಟಿ ಕುದುರೆಯಲ್ಲಿ ಯಿಷ್ಟು 
ಜನರ ಸಂಗಡಲೂ ಲಡಾಯಿ ಆಗುವುದ ಕೇಳಿ ಗುಡಾರದಿಂದ ಹೈದರಲ್ಲಿಬಾನರು ಕುದುರೆ 
ವುಡಾನ್ನು ಮಾಡುತ್ತಾ ಬಂದು ತಂಮ ಮಂದಿ ಸಹಾ ನುಗ್ಗಿ ವಳಗಣಿಂದ ಬಂದು ಯಿದ್ದ 
ಜನರನೆಲ್ಲಾ ಕಡದು ಅಂಣ ಶಾಬಾಸಾಬರನು ಕರೆದುಕೊಂಡು ಪತ್ತೆಮಾಡಿ ಬಂದರು. 
ಯೀ ಸುದ್ದಿ ತಿಳಿದು ಅರಶಿನವರು ಸಂತೋಷಪಟ್ಟು ವಡವೆವಸ್ತು ಖಿಲ್ಲತ್ತು ಸಹ ಕೊಟ್ಟು 
ತೇಜೀತುತಕೀ ೨ ಕುದುರೆ ಸಂಬಳ ಸಹಾ ಹೈದರಲ್ಲಿ ಖಾನರಿಗೆ ನೇಮಕ ಮಾಡಿ ಸರಫರಾಜು 
ಮಾಡಿದರು. 


ಅಲ್ಲಿಂದ ವಂಭತ್ತು ತಿಂಗಳು ಜಗಳವಾಗಿ ದೇವಂಡನ ಹಳ್ಳಿ ಠಾಂಣ್ಕ ಹಾಕಿ 
ಅಕ್ಷಯ ಸಂವತ್ಸರದಲ್ಲು ಪಟ್ಟಣಕ್ಕೆ ಕರಾಚೂರಿ ನಂಜರಾಜೈಯ್ಯ ಅರಶಿನವರು ಬಂದು 
ದಾಖಲಾದರು. ದೇವಂಡನ ಹಳ್ಳಿ ನಾರಾಯಣ ಗೌಡನ ಕವಲಿನ ಮೇಲೆ ಯಿಳಿಶಿ 
ಬಿಟ್ಟು ಕೊಟ್ಟದರಿಂದ ಅವನು ಚಿಕ್ಕಬಳ್ಳಾಪುರದವರ ಅಂಣ ತಮ್ಮನಾದ್ದರಿಂದ ಅಲ್ಲಿಗೆ 
ಐ pe [3 ದಿ ಇ 

ಹೋಗಿ ಶೇರಿಕೊಂಡನು. 


ತರುವಾಯ ಶಕೆ ೧೬೭೧ನೆ ಶುಕ್ಲ ಸಂವತ್ಸರದಲ್ಲು ನಡದ ವಿವರಾ. ಮೊದಲು 
ಆರ್ಕಾಡು ನವಾಬ ಸಾಹುಲ್ಲಾಖಾನರ ಸೋದರಳಿಯ ಅಲ್ಲಿದೋಸ್ತಖಾನರ ದೊರೆತನದಲ್ಲಿ 
ಅವರ ಮಗ ಸಬ್ಬರಲ್ಲಿಬಾನರು ತಂಮ್ಮ ಭಾವಮೈದ ಚಂದಾಸಾಬರ ಮೇಲಣ ದ್ವೇಷದಿಂದ್ಲಾ 
ನಾಗಪುರದ ರಘೋಜಿ ಪತ್ತೆ ಶಿಂಗ ಭೋಸಲಾನವರಿಗೆ ಬರಶಿ ಕಳುಹಿಸಿದ್ದರಿಂದ್ಹಾ ಅವರ 
ದಂಡು ಬಂದು ಚಂಗಮಾವ ಘಾಟಿ ಬಳೀ ಲಡಾಯಲ್ಲಿಅಲ್ಲಿದೋಸ್ತಖಾನರ ಕೊಂದುಹಾಕಿ 
ಅಲ್ಲಿಂದ್ದಾ ಮಧುರೆ ತಿರುಚನಾಪಲ್ಲಿ ತೆಗೆದುಕೊಂಡು ಅಲ್ಲಿ ಯಿದ್ದ ಸಾದಕಸಾಬು 
ಬಡೆಸಾಬರನ ಹೊಡೆದು ಚಂದಾ ಸಾಬರನ ಕೈಶೆರೆ ಹಿಡಿದುಕೊಂಡು ಮುರಾರಿ ರಾಯರಿಗೆ 
ತಿರುಚನಾಪಲ್ಲಿ ಕೊಟು ಸಬ್ಧದಲ್ಲಿ ಖಾನರು ಆಕಾರ್ಡು ಆಳುತ್ತಾಯಿದ್ದು ವಂದು ದಿನ 
ಸವಾರಿ ಹೋಗಿ ರಾತ್ರೆ ರಾಯವೆಲೂರ ಕೋಟೆಯಲ್ಲಿ ನಿಲ್ಲಲಾಗಿ ಅವರ ಭಾವಮೈದ 
ಮೃತ್ತೂಜಾ ಖಾನರು ಯೀ ಸಬ್ಬರಲ್ಲಿ ಖಾನರನ ಕೊರಳ ಕೊಯಿದು ತಾವು ಆರ್ಕಾಟಿಗೆ 
ಬಂದು ವಂದು ತಿಂಗಳು ದವಲತ್ತು ಮಾಡಿ ನಿರ್ವಹಿಸಲಾರದೆ ವೆಲೂರಿಗೆ ವೋಡಿ 
ಹೋಗಿ ಕಿಲ್ಲೆ ಬಲಕಾಯಿಶಿಕೊಂಡದ್ದರಿಂದ ಆರ್ಕಾಡ ದವಲತ್ತು ಅನಾಯಕವಾದ 
ವರ್ತಮಾನ ಹೈದರಾಬಾದಿನಲ್ಲಿ ಟಿಕವೀಸಖಾನ ನಿಜಾಮದ್ದವಾಲ ಅಸಫ್‌ ಜಹಾ 
ಬಹದರವರು ತಿಳಿದು ಫವುಜು ಸುದಾ ಬಂದು ತಿರಚನಾಪಲ್ಲಿ ಸಾಧಿಸಿ ತಿರಚನಾಪಲ್ಲಿ 
ಆರ್ಕಾಡು ಸಹಾ ದವಲತ್ತು ಯಲ್ಲಾ ಖಾಜಿ ಅಬ್ದುಲ್ಹಾಖಾನರಿಗೆ ಕೊಡುತ್ತಲೆ ಆ ರಾತ್ರಿಗೆ 
ಅವರು ಮ್ರುತವಾದ್ದರಿಂದ ಆ ಮರುದಿನ ಅನವರ್ದಿಖಾನರಿಗೆ ದವಲತ್ತು ಕೊಟ್ಟು ತಾವೂ 


೧೮ ಚಾರಿತ್ರ” ದಾಖಲೆಗಳು 
ಹೈದರಾಬಾದಿಗೆ ಹೋದ ಕೆಲವು ದಿನದ ಮೇಲೆ ನಾಗಪುರದಿಂದ ಚಂದಾಸಾಬರು ತಂಮ್ಮ 
ದಿವಾನ ಶೇಷಗಿರಿರಾಯನ ಮುಖಾಂತ್ರ ಮಧ್ಯಸ್ತಾ ಮಾಡಿ ಶೆರೆಬಿಡಿಶಿಕೊಂಡು ಬರುತ್ತಾ 
ನೂರು ಕುದುರೆ ಜಮಾಹಿಶಿ ಮಾರ್ಗದಲ್ಲಿ ರಾಯದುರ್ಗ, ಹರಪನಹಳ್ಳಿ, ಸಾವನೂರು, 
ಬಿದನೂರು, ಮುಂತಾದವರ ಸಂಗಡ ಚಿತ್ರಕಲ್ಲು, ದೊಡ್ಡಮೆದೆಕೆರೆ ನಾಯಕನನ್ನೂ 
ಮುರಾರಿರಾಯನ ವಹಿಸಿಕೊಂಡು ಲಡಾಯಿ ಮಾಡುವಲ್ಲಿ ಯಿವರ ಕುಮಕಿಗೆ ಹೋಗಿ 
ಮಾಯಕೊಂಡೆ ಬಳಿ ಯೀ ಮೆದೆಕೆರೆ ನಾಯಕನ ಜೊತೇಯಲ್ಲಿ ಚಂದಾಸಾಬರ ಹಿರೀ 
ಮಗನು ಹತವಾಗಿ ಅವರವರಿಗೆಲ್ಲಾ ಸಲ್ಲಾ ಆಗಿ ಕಸ್ತೂರಿ ರಂಗಪ್ಪನಾಯಕರಿಗೆ ಚಿತ್ರಕಲ್ಲು 
ದೊರೆತನವಾದ ಬಳಿಕ ಚಂದಾಸಾಬರು ಆದವೇನಿಗೆ ಬಂದು ಅಲ್ಲಿದವಲತ್ತು ಮಾಡುತ್ತಿದ್ದ 
ಪೂರ್ವ ಷಾಹಿಜಹಾ ಬಹದಾರ ವಜೀರಮುಲ್ಲಾ ಸಾತಲ್ಲಾಖಾನರ ಮೊಂಮೊಗ ನವಾಬ 
ಮುತವಾಶೀಲಖಾನರು ಮಗ ಹಿದಾಯತ ಮೊಹಿಯ್ಯದೀನಖಾನರು ನಿಜಾಮಲ್‌ 
ಮುಲ್ಕರನವಾಸಾ ಆದ್ದರಿಂದ್ದಾ ಅವರ ಅಧೀನದಲ್ಲಿ ಆದವಾನೀ ದವಲತ್ತು ತಮಗೆ 
ಮಾಡಿಕೊಟ್ಟರೆ ವಂದು ಕೋಟಿ ರೂಪಾಯಿ ಕೊಡುತ್ತೇವೆಂದು ಫವುಜು ಸುದಾ ಯಿಪ್ಪತ್ತು 
ಸಾವಿರ ಕುದುರೆ ಸಹಾ ಹೊರಟು ಅಂಬೂರು ಗಡದ ಬಳಿ ಲಡಾಯಿಯಲ್ಲಿ 
ಅನವರದಿಖಾನರನ ಕೊಂದು ಹಾಕಿ ಅವರ ಜೊತೆಯಲ್ಲಿ ಮೊದಲು ಅಲ್ಲಿದೋಸ್ತಖಾನರ 
ದಿವಾನ ನವಾಬ ಹುಶೇನ ಕಾಯರಖಾನರನೂ ತೀರಿಶಿ ಆರ್ಕಾಡ ದವಲತ್ತು 
ಚಂದಾಸಾಬರವರಿಗೆ ಹಿದಾಯತ ಮೊಹಿಯದ್ದೀನಖಾನರು ಮಾಡಿ ಕೊಟ್ಟರಾಗಿ ಅವರಿಗೆ 
ನಿಜಾಮದ್ದವಲಾನವರು ಸಂದು ಹೋಗಿ ಅವರ ಹಿರೇ ಮಗ ಗಾಜುದ್ದಿ ಖಾನರು ಗತವಾಗಿ 
ಯೀ ಗಾಜುದ್ದೀಖಾನರ ಮಗ ಚಿಕ್ಕಪ್ರಾಯದವನು ಡಿಳ್ಳೀಯಲ್ಲಿ ವಜೀರಿ ಖಿಜಮತ್ತಿನಲ್ಲಿ 
ಯಿದ್ದ ಕಾರಣ ಅಸಫಜಾನವರ ಯರಡನೆ ಮಗ ನಾಸರುಜಂಗರು ಆರ್ಕಾಡು ಸುದ್ದಿ 
ಕೇಳಿ ಶಿಟ್ಟಿನಿಂದಾ ಹೊರಟು ಲಕ್ಷಾಂತ್ರ ಫವುಜು ಸದಾ ಆರ್ಕಾಡು ಮೇಲೆ ಹೊರಟು 
ತಂಮ್ಮ ಸೋದರ ಅಳಿಯ ಹಿದಾಯತು ಮೊಹಿಯದ್ದೀನಖಾನರನ ಹಿಡಿದು ಪಹರೆ 
ಹಾಕಿದಲ್ಲಿ ಚಂದಾಸಾಬರು ಮಲಚೇರಿಕೋಟೆ ಶೇರಿದ್ದರಿಂದಾ ಅಲ್ಲಿಗೆ ನಾಸರಜಂಗರು 
ಮುತ್ತಿಗೆ ಹಾಕಿ ಮಳೆಗಾಲದಲ್ಲಿ ತಂಮ್ಮ ದಿವಾನ ಷಾನವಾಸ ಖಾನನ ಪಿತೂರಿಯಿಂದಾ 
ಖಾನಾಜಂಗೀಯಲ್ಲಿ ಕಗೊಲ ನವಾಬ ಹಿಂಮತ ಬಹದರನ ಕೈಬಂದುಕದ ಗುಂಡಿನಿಂದಾ 
ಹೊಡೆದ ಬಳಿಕ ಆ ದವಲತ್ತೆಲ್ಲಾ ಹಿದಾಯತಮೊಹಿಯದ್ದೀನಖಾನರಿಗೆ ಆಗ ಹಿಂದಿರುಗಿ 
ಹೋಗುತ್ತಾ ರಾಚೋಟಿ ಬಳಿ ಪುನಹಾ ಖಾನಾಜಂಗಿಯಾಗಿ ಹಿಂಮತ ಬಹದರ 
ಹಿದಾಯತ ಮೋಹೀಯದ್ದೀನಖಾನ ವಗೈರೆ ಸಂಜೀಷಹೀದರಾಗಿ ಆವಾಗ ಮರಾಟೇರ 
ಬಗೆ ಸರದಾರು ರಾಜಾ ಚಂದ್ರಸೇನ ಬಹದರನ ಆಸರೆಯಿಂದ ನಾಜರ ಜಂಗರ ತಂಮ್ಮ 
ಸಲಾಬತ ಜಂಗ ೧ ಬಸಾಲತ ಜಂಗ ೧ ನಿಜಾಮಲ್ಲಿ ಖಾನರು ೧ ಮೀರ್‌ ಮಗರ್‌ ೧ 
ಯೀ ನಾಲಕ್ಕು ಜನರೂ ಭಾಗಾನಗರ ಶೇರಿ ಬಸಾಲತ ಜಂಗಗೆ ಆದವಾನಿ ಸಲಾಬತಜಂಗಗೆ 
ಗೋಲಕೊಂಡೆ ಸಹಾ ದವಲತ್ತು ಆಯಿತಾಗಿ ಆವಾಗ ನಾಸರಜಂಗರ ಫವುಜಿನ ಕುಮುಕಿಗೆ 
ಶ್ರೀರಂಗಪಟ್ಟದಿಂದ ಹೋಗಿಯಿದ್ದ ಬರಕ್ಕಿ ವೆಂಕಟರಾಯರ ತೈನಾತಿಯಲ್ಲಿ ಯಿದ್ದ 


ಹೈದರ್‌ ನಾಮಾ ೧೯ 
ಹೈದರಲ್ಲಿಬಾನರು ನಾಜರುಜಂಗರ ಖಜಾನೆದ್ರವ್ಯವೆಲ್ಲ ದಿಕ್ಕಾಪಾಲಿಗೆ ಲೂಟಿಸಿಕೊಂಡೂ 
ಹೋಗುವರಲ್ಲಿ ಕೆಲವರನ ಹೊಡೆದು ಆ ಪೈಕಿ ೧೫ ವಂಟೆ ಮೇಲಣ ಅಕಬರೀಮೊಹರಾ 
ಹೇರುಗಳಂನು ಹಸ್ತಗತಾ ಮಾಡಿಕೊಂಡು ಯಿದ್ದ ವರ್ತಮಾನಂವನ್ನು ಮಹಾರಾಜೆಶ್ರೀ 
ದಳವಾಯಿ ದೇವರಾಜೈಯ್ಯನವರು ಯೀ ಹಣಕಾಸು ಕೊಳ್ಳಬೇಕೆಂದು ಪ್ರಯತ್ನಾ 
ಮಾಡಿದಲ್ಲಿ ಮಹಾರಾಜೆಶ್ರೀ ಕರಾಚೂರಿ ನಂಜರಾಜ್ಯೆಯ್ಯ ಅರಶಿನವರು ಅಂಣನವರಿಗೆ 
ಹೇಳಿ ಮಾಪ್ರ ಮಾಡಿಸು. 

ಸದರಿ ಅಫರಾತಫರಿಯಲ್ಲಿ ಮೈಲಾಪುರದ ಕೋಟೆ ಯಿಂಗ್ರೇಜ ಕುಮುಕು 
ಮಾಡಿಕೊಂಡು ಆರ್ಕಾಡು ದವಲತ್ತು ಬಲಕಾಯಿಸಿ ತಿರುಚನಾಪಲ್ಲಿಯಿದ್ದ ಮೊಮದಲ್ಲಿ 
ಖಾನರು ತಂಮ್ಮ ಮೇಲೆ ಪಲಚೇರಿಯಿಂದ ಪರಾಷೀಸತ ಫಉಜು ಸುದಾ ಚಂದಾಸಾಬರು 
ಬಂದು ಮುತ್ತಿಗೆ ಹಾಕಲಾಗಿ ನಿಭಾಯಿಸಲಾರದೆ ಶ್ರೀರಂಗಪಟ್ಟಣಕ್ಕೆ ವಕೀಲ ಶೇಷಗಿರಿ 
ಪಂತನ ಕಳುಹಿಸಿ ಯೀ ಮುತ್ತಿಗೆ ನೀಉ ಬಂದು ಯಬ್ಬಶಿದಲ್ಲಿ ತಿರಚನಾಪಲ್ಲಿ ಕೋಟೆ 
ಯೀ ಸೀಮೆ ಸಹಾ ನಿಮಿಗೆ ಕೊಡುತೇವೆಂದು ಕರಾರು ಮಾಡಲಾಗಿ ಸಂಗಡ ಕುದುರೆ 
೧೦೦೦೦ ಮಂದಿ ೫೦೦೦೦ ತೋಪುಗಳು ಸಕಲ ಸನತನುತು ಸಹಾ ಕರಾಚೂರೀ 
ಅರಶಿನವರು ಶಕೆ ೧೬೭೩ನೆ ಪ್ರಜೋತ್ಪತ್ತಿ ಸಂವತ್ಸರದಲ್ಲೂ ಹಮವಷಾ ಮುರಾರಿರಾಯನ 
ಸವಾರರು ೫೦೦೦ ಸುದಾ ಹೊರಟು ನಡೆಯುವಲ್ಲಿಯೀ ಸುದ್ದಿ ತಿಳಿದು ಚಂದಾಸಾಬರು 
ಕಳುಹಿಸ್ತ ಫವಜಿಗೂ ಅರಶಿನವರ ಫವಜಿಗೂ ಕ್ರಿಷ್ಣರಾಜಪುರದ ಬಳಿ ಸಂಗ್ರಾಮವಾಗಿ 
ಬಂದಿದ್ದ ಹೂಬಸಾಬ ಸೈದಯಾಕೂಪ ಸಹಾ ಕೈಶೆರೆ ಶಿಕ್ಕಿದ್ದರಿಂದಾ ವತ್ತಾ ಆಗಿ ಕರೂರು 
ಬಳಿಗೆ ಫವುಜು ಹೋಗಿ ಅಲ್ಲಿಂದ್ಹಾ ತಿರುಚನಾಪಲ್ಲಿಗೆ ಹೋಗುವ ಮಾರ್ಗದಲ್ಲಿ ಪನಹಾ 
ಚಂದಾಸಾಬ ಕಳುಹಿಸ್ತ ಫಉಜಿಗೆ ಅಡ್ಡೆಯಾಗಿ ಅರವಾಸಿ ಫಉಜು ಲಡಾಯಿಮಾಡುತ್ತಾ 
ನಿಂತ ಅರವಾಸಿ ಘಉಜು ಸುದಾ ಮಹಮದಲ್ಲಿ ಖಾನರ ತಂಮ್ಮ ಅಬ್ದುಲ 
ವಹಾಬಖಾನನ್ನೂ ಬಂದು ಕರೆದುಕೊಂಡು ಹೋಗಿ ಪ್ರತ್ಯೇಕ ಮಾರ್ಗದಿಂದ ಅರಶಿನವರು 
ತಿರಚನಾಪಲ್ಲಿ ಬಳಿಗೆ ದಾಖಲಾದ್ದು ಕಂಡು ಚಂದಾಸಾಬರ ಫಉಜು ಹಿಂದಿರುಗಿ 
ತಿರುಚನಾಪಲ್ಲಿ ಬಳಿಗೆ ಶೇರಿದ್ದರಿಂದ ಅರಶಿನವರ ಕಡಿಮೆ ಅರ್ಧಾಜಮಾಯತು ಅರಶಿನವರ 
ಬಳಿಗ್ಗೇ ಬಂದು ದಾಖಲಾಯಿತು. 


ಆ ಬಳಿಕ ಚಂದಾಸಾಬರು ಮುತ್ತಿಗೆ ತೆಗೆದು ಕಿನ್ನಾರಾಗಿ ಹೋಗಿ ಯಿಳಕೊಂಡ 
ಕಾರಣ ಮಹಮದಲ್ಲಿಖಾನನು ಬಂದು ಅರಶಿನವರ ಭೇಟಿ ತೆಗೆದುಕೊಂಡು ಕರೀಕುಲೂಘ 
ವಪ್ಪಿಶಿ ಕೋಟೆಗೆ ನಿಂಮ್ಮ ಠಾಣ್ಯ ಕಳುಹಿಸಬೇಕು. ತನಗೆ ಮೈಬಾಬಸ್ತು ಯಿರತಕ್ಕ ಬಗೆ 
ಕರೂರಲ್ಲಿ ಜಾಗೇ ಕೊಟ್ಟು ಖೇತ ಮಾಡಿಶಿಕೊಡಬೇಕೆಂದು ಹೇಳಿಕೊಂಡದರಿಂದಾ 
ಚಂದಾಸಾಬರು ಘವುಜು ಫಲಾಯನ ಮಾಡಿಸ್ತಮ್ಮಾಲೆ ನಿನಗೆ ಹರದನಹಳ್ಳಿಯಂನ್ನು 
ಜಹಗೀರು ಕೊಡಿಸುತ್ತೇವೆ. ನೀನು ನಂಮ ಮಗನಾಗಿ ಯಿರು. ಯೀಗಾ ಸಧ್ಯ್ಕಾ 
ಕೋಟೆಬಾಗಿಲು ಬೀಗಮುದ್ರೆ ನಿಂನ ವಶದಲ್ಲಿ ಯಿರಲಿ ಯಂದು ಹಿಂದಕ್ಕೆ ಕೊಟ್ಟು 
ಸದ್ಮಾ ಕೋಟೆಗೆ ವಬ್ಬ ಅರಸುಮಗನ ಸಂಗಡ ಜುಜುವಿ ಮಂದಿ ಕೋಟೆವಳಕ್ಕೆ 


೨೦ ಚಾರಿತ್ರಿಕ್‌ ದಾಖಲೆಗಳು 
ಕಳುಹಿಸಿಕೊಟ್ಟು ಬಳಿಕ ತಂನ ಮಂದಿ ಖರ್ಚಿನ ಬಗ್ಯೆ ಕಡವಾಗಿ ೧೦೦೦೦ ವರಹಾ 
ಅರಶಿನವರ ಕಡೆಯಿಂದಾ ತೆಗೆದುಕೊಂಡು ಮುರಾರಿರಾಯರಿಗೆ ಲಂಚಹಾಕಿ ಕಟಿಕೊಂಡು 
ಮೊದಲು ತಂನ ಕುಮುಕಿಗೆ ಕರಶಿ ಯಿದ್ದ ತಂಜಾವೂರು ಜಮೀಯತು ದಿವಾನ ಮಾನಾಜಿ 
ಸಹಾ ತಂದು ಯಿಳಿಶಿಕೊಂಡು ಅರಶಿನವರ ಬಳಿ ಠಕ್ಕು ಭಕ್ತಿಗಳ ಮಾಡುತ್ತಾ ಕಿಲ್ಲೆ ವಳಗೆ 
ಅಮ್ಚಾಸು ಅರಶಿನವರ ಕಡೆ ಜನರು ಹೋಗಿ ಬರುವುದಕ್ಕೆ ಅಟಕಾವ ಮಾಡುತ್ತಾ ಮೋಸದ 
ವಿದ್ಯಕೆ ಪ್ರಾರಂಭಿಸ್ತನೂ. 


ಚಂದಾಸಾಬರು ವಂದು ತಡವೆ ಅರಶಿನವರ ಬಳಿಗೆ ವಕೀಲನ ಕಳುಹಿಶಿ 
ಮಹಮದಲ್ಲಿ ಖಾನನ ನಂಬಲಾಗದು ತಾನು ನಿಂಮವನಾಗಿ ಕೋಟೆ ತೆಗೆದು 
ಕೊಡುತ್ತೇನೆಂದು ಹೇಳಿಕಳುಹ್ಸಿ ಯಿದ್ದ ಮಾತಿಗೆ ಅರಶಿವರು ಕಬೂಲಾಗದೆ ಯಿದ್ದು 
ಮಹಮದಲ್ಲಿಖಾನನ ಕ್ರಿತ್ರಿಮವನ್ನು ತಿಳಿದ ಬಳಿಕ ಫಉಜಿಗೆ ರಸ್ತುಬಂದಾಗಿ ಅಜೀಜೀ 
ಯಿದ್ದ ಚಂದಾಸಾಬರಿಗೆ ಮಾನಾಜೀ ಮುಖಾಂತ್ರ ಕವುಲುಮಾಡಿ ಚಿಂತ್ರಾಮಣಿ ನದಿ 
ಘಾಟಿವಬ್ಬೆಗೆ ಆತನ ಫಉಜು ಕರಶಿ ಯಿಳಿಸಿದರು. 


ಅವರಿಗೆ ಮಹಮದಲ್ಲಿಯು ತಂನಲ್ಲಿ ಚಾಕರಿಯಿದ್ದ ಯಿಂಗ್ರೆಜರು ಸಂಬಳ 
ಸಲ್ಲದ್ದರಿಂದ ತಂನ್ನ ಮೇಲೆ ತಿರುಗಿಬಿದ್ದ ಪ್ರಯುಕ್ತ ಕೋಟೆ ತಂನ್ನ ಅಧೀನ ತಪ್ಪಿದ ಹಾಗೂ 
ಚಂದಾಸಾಬರು ಕೈಶೆರೆ ಹಿಡಿದರೆ ಕಿಲ್ಲೆ ನಿಂಮ್ಮದೇ ಯಿಧೆಯೆಂಬ ಹಾಗೂ ಕುಹಕಗಳ 
ಆಡುತ್ತಾ ಮೊದಲು ಕೋಟೆಗೆ ಕಳುಹ್ಲಿಯಿದ್ದ ಜನರನ ಕೈದುಮಾಡಿ ಮಾನಾಜೀಗೆ 
ಲಂಚಾಹಾಕಿ ವಂದು ದಿನ ರಾತ್ರಿ ಅರಶಿನವರು ಕರಶಿದೋಪಾದೀ ಯೇಕಾಂತಕ್ಕೆ 
ಮಾನಾಜೀನ ಡೇರೆಖೆ ಕರಶಿ ಚಂದಾಸಾಬರನ್ನು ಯಿವರ ದಿವಾನ ಶೇಷಗಿರಿರಾಯನ 
ಸಹಾ ಹಿಡಿದು ತಲೆಗಳ ಕೊಯ್ದು ಅರಶಿನವರ ಬಳಿಗೆ ಕಳುಹಿಸಿ ಮಹಮದಲ್ಲೀಯೂ 
ಕೋಟೆ ವಳಕ್ಕೆ ಹೋದನಾಗಿ ಆ ತಲೆಗಳಂನ್ನು ಪಟ್ಟಕ್ಕೆ ಕಳುಹಿ ಸಿದ್ದರಿಂದ ಆಳಿದ ಮಹಾಸ್ವಾಮಿ 
ಚಿಕ್ಕಕ್ರಿಷ್ಣಾಾಜ ವಡೆಯರವರು ಮಹಾರಾಜೆಶ್ರೀ ದಳವಾಯಿ ದೇವರಾಜ್ಯೆಯ್ಯ ಅರಶಿನವರೂ 
ಸಹಾ ತಲೆಗಳಂನ್ನು ಮೈಸೂರು ವೂರು ಬಾಗಿಲಿಗೆ ಕಟಿಸ್ತರು. 


ಆ ಬಳಿಕ ಚಂದಾಸಾಬರನಂತೂ ಹೊಡದು ಹಾಕಿದ್ದಾಯಿತು. ಕಿಲ್ಲೆಠಾಣೆ ನಮಗೆ 
ಕೊಡೂಯಂಬುದಾಗಿ ಅರಶಿನವರು ಮಹಮದಲ್ಲಿಖಾನರಿಗೆ ಹೇಳಿ ಕಳುಹಿಸಲಾಗಿ ಅವಸ್ಕಾ 
ಅದೇ ಮೇರೆಗೆ ಮುಖ್ಯ ಸರದಾರರನೆಲ್ಲಾ ಕರದುಕೊಂಡು ಸ್ಪಲ್ಪ ಜನದಿಂದ ಖಾಸಾ 
ನೀವೇ ಕಿಲ್ಲೇ ವಳಗೆ ಬಂದು ಯಾವತ್ತೂ ನೋಡಿಕೊಂಡು ಠಾಣೆ ಯಿಟ್ಟು 
ಹೋಗಬಹುದೆಂದು ಮಹಮದಲ್ಲಿಖಾನರು ಹೇಳಿಕಳುಹ್ಸಿದರಿಂದ ಅದೇ ಮೇರೆ 
ಅರಶಿನವರು ಮಿತಜನ ಸಹಾ ಹೊರಟು ಬೀದಿ ಹುಲಿಮುಖದ ವಂದು ಬಾಗಿಲ ದಾಟಿ 
ಮತ್ತು ವಳಹೋಗುವ ವ್ಯಾಳೆಯಲ್ಲಿ ಹೈದರಲ್ಲಿಬಾನರು ಅರಸಿನವರಿಗೆ ಅಡ್ಡ ನಿಂತು 
ಕೋಟೆಗೆ ಹೋಗತಕ್ಕದ್ದಲ್ಲಾ ಯಿದೆಲ್ಲಪಿತೂರಿ ವ್ಕಾಪಾರವಾಗಿಯಿದೆಯಂದು ಅರಶಿನವರ 
ಹಿಂದಿರುಗಿಶಿ ತರುವಲ್ಲಿ ಹಿಂದಮುಂದಣ ಬಾಗಿಲುಗಳಂನ್ನು ಹಾಕಿಕೊಂಡು ಕೋಟೆ 


ಹೈದರ್‌ ನಾಮಾ ೨೧ 
ಮೇಲಣಿಂದಾ ಗುಂಡುಗಳ ಹೊಡೆದ ಕಾರಣ ಯೀ ಸುದ್ದಿ ತಿಳಿದು ಮಹಮ್ಮದಲ್ಲಿಬಾನರ 
ತಾಯೀ ತಂನ ಮಗಂನ ತಪ್ಪ ಹಿಡಿದು ಅರಶಿನವರಿಂದಾ ನಮಗೆ ಪ್ರಾಣೋಪಕಾರವಾದ್ದಕ್ಕೆ 
ಅವರಿಗೆ ನಾಊ ಸ್ವಾಮಿದ್ರೋಹ ಮಿತ್ರದ್ರೋಹ ಮಾಡಬಾರದೆಂದು ತಿಳೀಹೇಳಿ ಗುಂಡುಗಳ 
ನಿಲ್ಲಿಶಿ ಹೊರಬಾಗಿಲ ತೆಗಶಿಕೊಟು ಅರಶಿನವರನ ಹೊರಕ್ಕೆ ಕಳುಹಿಸಿ ಬಿಟ್ಟರು. 


ಆ ಬಳಿಕ ಕೋಟೆಯಿಂದ ಹೊರಗೆ ತೋಪಿನಯಶಿಗೆ ಹೊರಗಾಗಿ ಅರಶಿನವರ 
ದಂಡು ಯಿಳಿಕೊಂಡು ತಂಮ್ಮ ಫವುಜಿನ ಸರದಾರರಿಗೆಲ್ಲಾ ಹೆಚ್ಚು ಮಂದಿ ಕುದುರೆ 
ಬಾರು ಜಮಾಯಿಸುವಂತ್ರೆ ಹ್ಯಾರಳವಾಗಿ ಹಣಕಾಸುಗಳ ಕೊಟ್ಟು ಮುರಾರಿ ರಾಯರಿಗೆ 
ದಿನಕ್ಕೆ ೫೦೦೦ ರೂಪಾಯಿ ಮ್ಯಾರೆಗೆ ಅವರ ಫವಜಿಗೆ ಸಂಬಳ ಮಾಡಿಕೊಟು 
ಯಿಟುಕೊಂಡು ಕೋಟೆಗೆ ಮುತ್ತಿಗೆ ಮಾಡಿದರು. 


ಆವರಿಗೆ ಹೃದರಲ್ಲಿಬಾನರು ಮೊದಲು ತಮಗೆ ನಾಜರ ಜಂಗರ ದಂಡು 
ಮುಳುಗಿದಾಗ ಶಿಕ್ಕಿದ ಖಜಾನೆ ಬಲದಿಂದ ಕುದುರೆಮಂದಿ ಸಹಾ ವಿಶೇಷವಾಗಿ 
ಜಮೆಮಾಡಿ ಪ್ರಬಲವಾಗಿ ಜಮೆಮಾಡಿ ಬರುತ್ತಾ ಯಿದ್ದ ಪ್ರಯುಕ್ತ ಮೊದಲು 
ಹೈದರಲ್ಲಿಬಾನರು ಮದುವೆಯಾಗಿ ಯಿದ್ದ ಸೈದಮುಖದೂಮುರ' ತಂಗಿಗೆ 
ವಾಯುರೋಗದಿಂದ ಕಾಲುಗಳು ಹೋದ ಪ್ರಯುಕ್ತ ನಾಜರಜಂಗರ ಹಮರಹಾ ಹೋಗಿ 
ಯಿದ್ದ ವ್ಯಾಳೇಲಿ ಪೂರ್ವದಲ್ಲಿ ಬಾದಷಾಹಿ ಸನಂದಿನ ಮೇಲೆ ಗುರುಂಕೊಂಡೆ ಕಿಲ್ಲೆದಾರಿ 
ಕೆಲವು ದಿವಸಾಮಾಡಿ ಯಿದ್ದವರ ಹೆಂಡತಿ ಮಕ್ಕಳು ಮಲಕಯಿಸಲಾಂಖಾನರ ಆಶ್ರಯದಲ್ಲಿ 
ಆರ್ಕಾಡಿನಲ್ಲಿಯಿದ್ದ ಸಬಬು ಮಲಕ್ಕೆಸಲಾಂಖಾನರ ಮಾರೀಫತಿನಿಂದ ಆ ಗುರುಂಕೊಂಡೆ 
ಮೀರಲ್ಲಿರಜಾಸಾಬರ ಸಹೋದರಿಯಂನ್ನು ಮದುವೆಯಾಗಿ ದೇವಂಡನಹಳ್ಳಿಯಲ್ಲಿ 
ಮನೆಬಾಗಿಲು ಮಾಡಿಯಿಟ್ಟು ತಿರುಚನಾಪಲ್ಲಿ ಹಮರಹಾ ತಾವೂ ಯಿದ್ದದ್ದರಿಂದ ಯೇತನ 
ಬಹಳ ಸರಫರಾಜು ಮಾಡಿ ಬಹದರನೆಂದು ಕಿತಾಬುಕೊಟ್ಟು ಮಂದಿ ಕುದುರೆ 
ಜಮಾಯಿಸುವಂತ್ತೆ ಅರಶಿನವರು ಅಪ್ಪಣೆ ಕೊಟ್ಟಿದ್ದರಿಂದಾ ಯೀತನು ಬಹಳ 
ಸರಫರಾಜುಮಾಡಿ ಪೂರ್ವದ ಶಿಲಕು ಸಹಾ ಖರ್ಚುಮಾಡುತ್ತಾ ಕುದುರೆ ೨೦ ೦೦ವಾಗಿ 
ವಗ್ಳೆರೆ ಅಹಷಾಂ ೪೦೦೦ ಬಾರು ೪೦೦೦ ಸಹಾ ಜಮಾಯಿಸಿ ಕೋಟೆ ಸುತ್ತ ಯರಡು 
ಗಾವುದ ಪರಿಯಂತ್ರ ಜಮಾಯಿಸಿ ದವುಡುತ್ತಾ ಚಂದಾಸಾಬರ ದಂಡು ಮುಳುಗಿಸಿದಾಗ 
ಅಲ್ಲಲ್ಲಿ ಪಡಾವ ಶಿಕ್ಕಿದ ಬಾರು ತುಪಾಕಿಗಳನ್ನು ದರ ಮೂರು ನಾಲ್ಕು ರೂಪಾಯಿ 
ಮ್ಕಾರೆಗೆ ಕ್ರಯಕ್ಕೆ ತೆಗೆದು ಜವಾನರಿಗೆ ಕೊಡುತ್ತಾ ಬಹಳ ರುರಮತ್ತಿನಿಂದ ವಂದು 
ಪಡಿಕಾಳು ಆದರೂ ಕೋಟೆ ವಳಕ್ಕೆ ಹೋಗದಂತ್ರೆ ರಸ್ತು ಬಂದ್ಲು ಮಾಡಿ ಬಹು 
ಪ್ರಬಲವಾದರು. 

ಯೀ ಮಧ್ಯೆ ಚಂದಾಸಾಬರು ಯಿರುವಾಗ್ಯೆ ಚಂನ್ನಪಟ್ಟದಿಂದ ತಿರಚನಾಪಲ್ಲಿಗೆ 
ರಸ್ತು ತರತಕ್ಕ ಬಗೆ ಮಹಂಮದ ಅಲ್ಲಿಖಾನರ ಬಳಿಯಣಿಂದ ಮೇಸರ ಕೇಲೀಸಯಂಬ 
ಯಿಂಗರೇಜ ಸರದಾರನ ಹಮರಹಾರಸ್ತು ಸಂರಕ್ಷಣೆ ನಿಮಿತ್ಯ ಪಟ್ಟದ ಫವಜಿನಿಂದ 


೨.೨ ಚಾರಿತ್ರಿಕ ದಾಖಲೆಗಳು 
೩೦೦೦ ಸವಾರ್ರು ಸಹಾ ಬರಕ್ಕಿ ವೆಂಕಟರಾಯನ ತೈನಮಾಡಿ ಕಳುಹ್ಲಿ ಯಿದ್ದ 
ದೋಸ್ತಿಯಿಂದಾ ಆ ಮೇಸ್ತರ ಕೆಲೀಸನ ಬಳಿಗೆ ಹೋಗಿ ಆತನ ಮುಖಾಂತ್ರ ಚಂನ್ನಪಟ್ಟದಲ್ಲಿ 
ಗೋರಂದರ ಪಿಕ್ಕಟಸಾಹೆಬರ ಹೆಸರ ಸಂನದ ತರಿಶಿ ತಿರಚನಾಪಳಿ ಕೈವಶಾಮಾಡಿಕೋ 
ಬೇಕೆಂದು ಅರಶಿನವರು ಯೋಚಿಸಿ ಚಂನ್ನಪಟ್ಟಕ್ಕೆ ವೆಂಕಟರಾಯರ ಕಳುಹ್ಲಿ ಯಿದ್ದಲ್ಲಿ 
ಯೀ ವರ್ತಮಾನಾ ತಿಳಿದು ಮಹಂಮದಲ್ಲಿಖಾನನು ವೆಂಕಟರಾಯರನ ಚಂನ್ನಪಟ್ಟದಲ್ಲೆ 
ಕೈದುಮಾಡಿಸಲಾಗಿ ನಾಲ್ಕೆ ದು ವರ್ಷ ಪರ್ಯಂತರ ರಾಯರು ಕೈದಿನಲ್ಲಿದ್ದು ಪಿಕ್ಕಟಸಾಬರು 
ಯಿಲಾಯತ್ತಿಗೆ ಹೋಗೂವಲ್ಲಿ ರಾಯರನ ಬಿಟರು. 


ಆ ಬಳಿಕ ಕೋಟೆವಳಗೆ ತಿಂನುವದಕ್ಕೆ ಕಾಳು ಯಿಲ್ಲದೆ ಮಹಂಮದಲ್ಲಿ ಖಾನನು 
ಮುರಾರಿರಾಯರಿಗೆ ಲಂಚಾಹಾಕಿ ಆತನ ಮುಖಾಂತ್ರ ಅರಶಿನವರ ಬಳಿಯಲ್ಲಿ 
ಕವುಲುಮಾಡಿಕೊಂಡ ವಿವರ. ತಾನೂ ಚಂನ್ನಪಟಣಕ್ಕೆ ಹೋಗಿ ಅಲ್ಲಿಂದಾ ಯರಡು 
ತಿಂಗಳಲ್ಲಿ ತಿರಚನಾಪಲ್ಲಿ ಕೋಟೆ ಅರಶಿನವರಿಗೆ ಕೊಡುವಂತೆ ಯಿಂಗ್ರೇಜೀ ಗವನರ 
ಸಂನದು ಕಳುಹಿಸುವುದಾಗಿಯೂ ಆಪರಿಯಂತ್ರ ಕೋಟೆವಳಕ್ಕೆ ವಬ್ಬ ಕಿಲ್ಲೆದಾರ ೨೦೦ 
ಜನ ಪೇದೇರು ಸಹಾ ಅರಶಿನವರ ಕಡೆಯಿಂದಾ ಬಂದು ಠಾಣಿಯಿರುವ ಹಾಗೂ ಯೀ 
ಯರಡು ತಿಂಗಳು ಕೋಟೆಗೆ ಅಮಖಾಸ್ತು ರಸ್ತು ಬರುವಲ್ಲಿ ಅಡ್ಡಿಯಿಲ್ಲದ ಹಾಗೂ 
ಕರಾರು ಮಾಡಿಕೊಂಡು ಅರಶಿನವರ ಭೇಟಿಗೆ ತಾನು ಬಂದನು. 


ಅವರಿಗೂ ಅರಶಿನವರ ಕಡೆ ದರೋಬಸ್ತು ಸರದಾರರು ಹೈದರಲ್ಲಿಬಾನರು 
ಸಹಾ ಅರಶಿನವರಿಗೆ ಬೋದಿಸ್ತ ವಿವರ. ಯೀವರಿಗೂ ಯಷ್ಟು ಉಪಕೃತೀ ಮಾಡಿದಾಗ್ಕೂ 
ಮಹಂಮದಲ್ಲಿಖಾನನು ನಿಮಿಗೆ ಮೋಸವೇ ಮಾಡುತ್ತಾ ಬರುತಾನಾಗಿ ಯೀಗ ಯಿವನಿಗೆ 
ಸಮಯ ತಪ್ಪಿ ನಾಲ್ವತ್ತು ಮೂವತ್ತು ಜನದಿಂದ ನಿಂಮ್ಮ ಭೇಟಿಗೆ ಬಂದು ಯಿರುವವನ 
ನಾವೆಲ್ಲರೂ ಯಿಲ್ಲೆ ಅಟಕಾಯಿಸಿ ಕೋಟೆವಳಗಣ ಠಾಣೆ ಹೊರತೆಗಶಿ ನಂಮ್ಮ 
ಠಾಣೇಯಂನ್ನು ಕಿಲ್ಲೆವಳಗೆ ಬಲಕಾಯಿಸಿ ಆ ಬಳಿಕ ನಿಂಮ್ಮ ಚಿತ್ತಕ್ಕೆ ಬಂದರೆ ಯಿವಂನ್ನು 
ಬಿಟ್ಟರೂ ಬಿಡಬಹುದು. ಯೀ ಸಮಯ ತಪ್ಪಿ ಯಿವನು ಚಂನ್ನಪಟ್ಟ ಶೇರಿದ ಬಳಿಕ 
ಪುನಹಾ ಯೀ ಕಿಲ್ಲೆ ನಂಮ್ಮ ಕೈವಶವಾಗುವುದಿಲ್ಲವೆಂದು ಬಹುತರವಾಗಿ ಅರಿಕೆ 
ಮಾಡಿಕೊಂಡರು. 


ಯೀ ಮಾತಿಗೆ ಅರಶಿನವರು ಅಪ್ಪಣೆಕೊಟ್ಟ ವಿವರ. ನಾವಂತ್ತೂ ಯಂದಿಗೂ 
ಕವಲುಕೊಟ್ಟು ತಪ್ಪತಕ್ಕದಿಲ್ಲಾ ಅವನ ದ್ರೋಹ ಅವಂನೇ ತಿಂದೀತು. ಯಿದಲ್ಲದೆ 
ಮುರಾರಿರಾಯರು ದೊಡ್ಡ ಮನುಷ್ಕರು. ಅವರ ಮುಖಾಂತ್ರ ಅದ ಮಾತಿಗೆ ಮಹಂಮದಲ್ಲಿ 
ಯಿಂನ್ನು ಮೇಲೆ ತಪ್ಪಿ ನಡೆಯತಕ್ಕದಿಲ್ಲವೆಂದು ಹೇಳಿಬಿಟ್ಟರು. 


ತರುವಾಯ ಮಹಂಮದಲ್ಲಿಖಾನನು ಮಿತಜನರಿಂದ ಮುರಾರಿರಾಯರ 
ಹಮರಹಾ ಬಂದು ಅರಶಿನವರ ಭೇಟಿ ತೆಗೆದುಕೊಂಡು ತಿರಚನಾಪಲ್ಲಿ ಕೋಟೆವಳಕ್ಕೆ 
ಕತ್ತಿ ಗೋಪಾಲರಾಜೈಯ್ಯನವರನೂ ಪ್ರಧಾನ ಚಂನಪ್ಪಯ್ಕನವರನೂ ೨೦೦ ಜನ ಅಹಷಾಂ 


ಹೈದರ್‌ ನಾಮಾ ೨೩ 
ಪ್ಯಾದೇರನ ಸಹಾ ಕಳುಹಿಸಿ ಕೋಟೆವಳಗೆ ಯಿಂಗರೇಜು ಬಹದರವರ ಠಾಣೆ ಯಿಟ್ಟು 
ಮಹಂಮದಲ್ಲಿ ಖಾನನು ಚಂನ್ನಪಟ್ಟಕ್ಕೆ ಹೊರಟುಹೋದನು. 

ಆ ಬಳಿಕ ಅರಶಿನವರು ಶ್ರೀರಂಗಕ್ಕೆ ದೇವರ ದರುಶನಕೆ ಬಂದು ಫವುಜು ಆ 
ದೇವಸ್ಥಾನದ ದೊಡ್ಡಪೌಳಿಯಲ್ಲಿ ಯಿಳಿದ ರಾತ್ರೆ ಬೆಳಗಿನ ರಭಾವಕೆ ತಿರಚನಾಪಳಿ ಕೋಟೆ 
ವಳಗಣಿಂದ ಕೆಲವು ಬಾರಿ ಕೆಲವು ಸೋಜರರು ಸಹಾ ನಾಲ್ಕು ತೋಪುಗಳ ಯಳಕೊಂಡು 
ಹೊರಗೆ ಬಂದು ಅಂಮಾ ಮಂಟಪದ ಮೇಲೆ ತೋಪುಗಳ ಯಿಟ್ಟು ಅರಶಿನವರ ದಂಡಿಗೆ 
ಗುಂಡುಗಳ ಹೊಡೆದರಾಗಿ ಆವಾಗ ಹರೀಶಿಂಗ ಜಮಾದಾರನು ಹೈದರಲ್ಲಿ ಖಾನ 
ಬಹದರರೂ ಸಹಾ ಕುದುರೆ ಫವುಜು ಚಲಾಯಿಶಿ ಸದರಿ ಸೋಜರರು ಬಾರು ಜನರಲ್ಲಿ 
ಹೊಕ್ಕು ಹೊಡೆದು ಖತಲುಮಾಡಿ ತೋಪುಗಳ ಕಸುಕೊಂಡರು. 


ಆವಾಗ ಮುರಾರಿರಾಯನ ತಂಮ್ಮ ಭುಜಂಗರಾಯ ಸಾಕುಮಗ ಬಾಳಾಜೀರಾಯ 
ಬಕಷೀ ಗೋವಿಂದರಾಯ ವಗೈೆರೆ ಠಾರಾದರು. ಆ ವ್ಯಾಳೆ ಮುರಾರಿರಾಯರನ್ನು 
ಅರಶಿನವರಿಗೆ ಹೇಳಿ ಬಲವಂತ್ರದಿಂದಾ ಯೀ ತೋಪುಗಳ ತೆಗೆದುಕೊಂಡವನಾಗಿ ಆ 
ಪೈಕಿ ವಿಷ್ಣುಚಕ್ರವೆಂಬ ಗೋಪಾಲಚಕ್ರದ ಬಂಣದ ವೂಚು ತೋಪು ಹೋಯಿತೆಂಬ 
ಸಂಕಟಳ್ಕೆ ಬಹದೂರರೂ ಯೀ ತೋಫಿನ ಸಂಗಡ ನಿಂನನೂ ನಿನ್ನ ಕುಟುಂಬ ಮಕ್ಕಳನ್ನೂ 
ನಿಂನ್ನ ಗುತ್ತಿದುರ್ಗ ಸಹಾ ತೆಗೆದುಕೊಳ್ಳುತ್ತೇನೆ ಮರೆಯ ಬ್ಯಾಡವೆಂದು ಮುರಾರಿರಾಯರಿಗೆ 
ವದಲಿಶಿಬಿಟ್ಟು ದ್ವೇಷಾ ಮನಶ್ಶಿನಲ್ಲಿಯಿಟ್ಟರು. 


ಆ ಬಳಿಕ ಕೋಟೆವಳಗೆ ಕತ್ತಿ ಗೋಪಾಲರಾಜೈಯ್ಕ್ಯನವರು ಕೈದು ಮಾಡಿ 
ಕೋಟೆಯಿಂದಾ ಅರಶಿನವರ ದಂಡಿನ ಮೇಲೆ ಗುಂಡುಗಳು ಹೊಡೆಯುತ್ತಾ ಬಂದ 
ಕಾರಣ ಪುನಹಾ ಕೋಟೆಗೆ ರಸ್ತು ಬಂದುಮಾಡಿ ಜಗಳವಾಗುತ್ತಾಯಿತ್ತು. 


ತರುವಾಯ ಮುರಾರಿರಾಯರು ಪಲಚೇರಿಗೆ ಪ್ರಯಾಣವಾದಲ್ಲಿ ಫರಾಷೀಸರನ 
ತಮಗೆ ಕುಮುಕು ತರುವಂತ್ತೆ ಮುರಾರಿರಾಯರಿಗೆ ಹೇಳಿಯಿವರ ಸಂಗಡ ವಕೀಲ 
ವೆಂಕಟನಾರಾಯುಣಷಪ್ಪನ' ಕಳುಹಿಸಿದ್ದರಿಂದ್ಹಾ ಅಲ್ಲಿ ಮುರಾರಿರಾಯನು 
ತಾತಾನಿರಾಮಾಡಲಾಗಿ ವೆಂಕಟನಾರಣಪ್ಪನೂ ತಂನ ಸ್ವಬುದ್ಧಿಯಿಂದಾ ಸಾಹಸಾ ಮಾಡಿ 
ಪುಲಚೇರಿಯಿಂದ ಪರಂಗಿಯವರಂನ್ನು ಕುಮಕು ತಂದದ್ದರಿಂದಾ ಅವರು ವಂದು ದಿವಸಾ 
ರಾತ್ರಿ ಕಸ್ತು ಮಾಡಿ ಹಲ್ಲಾಯೇರಿ ಅಲಂಗದ ಮೇಲೆ ಯೇರುತ್ತಲೆ ವಳಗಿನವರು ಕಂಡು 
ಹುಷಾರಾಗಿ ಜಮಾಯಿಸಿ ನಿಂತದ್ದರಿಂದ ನಿರ್ವಹಿಸದೆ ಕವುಲುಮಾಡಿಕೊಂಡು 
ಫರಾಷೀನರು ಸ್ವಲ್ಪ ಜನ ಆ ಸಬಬು ಹೊರಕ್ಕೆ ಬಂದು ಪ್ರಲಚೇರಿಗೆ ಹೊರಟುಹೋದರು. 
ತರುವಾಯಾ ಯೀ ಮೊಹಿಂಮು ಮೂರು ವರುಷ ಪಟ್ಟದ ಖಜಾನೆ ಹಣವೆಲ್ಲಾ ವೆಚ್ಚವಾಗಿ 
ಮತ್ತು ಫವುಜಿಗೆ ಕರಾರುಬಾಕಿ ಮಾಡಬೇಕಾದ್ದಕ್ಕೆ ದಂಗೆ ಧರಣೆ ಆಗಿ ಯಿರುವುದಂನ್ನು 
ತಿಳಿದು ಚಂನಪಟ್ನದಿಂದ ಮಹಂಮದಲ್ಲಿಬಾನನು ಗೋಪ್ಯವಾಗಿ ಅರಶಿನವರ ದಂಡಿನ 


೨೪ ಚಾರಿತ್ರ” ದಾಖಲೆಗಳು 
ಕೆಲವು ಸರದಾರರಿಗೆ ಲಂಚಾಹಾಕಿ ಕ್ರಿತಿಮದಿಂದಾ ಫವಜಿನವರು ಅರಶಿನವರ ಮೇಲೆ 
ತಗಾದಿ ಕುಳಿತರು. 


ಯೀ ವರ್ತಮಾನವಂನ್ನು ಹೈದರಲ್ಲಿಬಾನ ಬಹದರವರು ತಿಳಿದು ಅರಶಿನವರಿಗೆ 
ಗೋಪ್ಕ್ಯದಲ್ಲಿ ಹೇಳಿಕಳುಹಿಶಿದರಿಂದಾ ಫವುಜಿನವರಿಗೆಲ್ಲಾ ಮೂರುದಿವಸದಲ್ಲಿ ಅರವಾಶಿ 
ಸಂಬಳಾ ಕೊಡುತ್ತೇವೆಂದು ಕರಾರುಮಾಡಿ ಡಂಗೆ ಯೆಬ್ಬಿಶಿ ಮರು ದಿವಸಾ ಕರಾಚೂರಿ 
ನಂಜರಾಜೈಯ್ಯ ಅರಶಿನವರೂ ಸವಾರಿ ಹೊರಟು ಶ್ರೀರಂಗ ಜಂಬುಕೇಶ್ವರಸ್ವಾಮೀ 
ದರುಶನಮಾಡಿಕೊಂಡು ಬರುವಾಗ ಹೈದರಲ್ಲಿಬಾನರು ಬಂದೂ ಕಂಡೂ ತಮ್ಮ ಫವಜಿನಲ್ಲೆ 
ಅರಶಿನವರನ ಯಿಟ್ಟುಕೊಂಡರಾಗಿ ಕಡಿಮೆ ಫವುಜೆಲ್ಲಾಯೇನು ಕಾರಣ ಯಿಟ್ಟುಕೊಂಡಿರಿ 
ಯೆಂದು ಕೇಳಿದಲ್ಲಿ ನಮಗೆ ಕರಾರು ಬಾಕಿ ಬರತಶಕ್ಕದ್ದಕ್ಕೆ ಅಟಕಾಯಿಸಿ ಯಿಟ್ಟುಕೊಂಡು 
ಯಿದ್ದೇವೆಂದು ಬಹದರರು ಜವಾಬು ಹೇಳಲಾಗಿ ಯಲ್ಲಾರು ಸಮರ ಸಂನಾಹರಾಗಿ 
ಬಹದರರ ಫವುಜು ತಯಾರಾಗುತ್ತಲೆ ಕಂಡು ಯಲ್ಲರೂ ಹಿಂಜೆಗ್ಗಿ ಮಧ್ಯಸ್ತವಾಗಿ ಪಟ್ಟಕ್ಕೆ 
ಯಲ್ಲರೂ ಹೊರಡುವುದಾಗಿಯೂ ಬಹದರನ ಗೊತ್ತುಮಾಡಿಕೊಂಡು ಸ್ವಸ್ತವಾದರು. 


ಅವರಿಗೆ ಶಕೆ ೧೬೭೭ನೆ ಯುವ ಸಂವತ್ಸರದಲ್ಲೂ ಹೈದರಾಬಾದಿನಿಂದಾ 
ಸಲಾಬತಜಂಗರು ಫರಾಷೀ ಸಮೂಸಾ ಭೂಸೀ ಫವುಜು ಸಹಾ ಪಟ್ಟಕ್ಕೆ ಬರುತ್ತಾ 
ಹಾಗಲವಾಡಿ ಕುಣಿಗಿಲು ಸಹಾ ಲುಟಾಯಿಸಿ ಪಟ್ಟದ ಬಳಿ ಯಿಳಿದು ತೋಪುಗಳ ಷುರು 
ಮಾಡಿದ ಸುದ್ದಿ ಬಂದ ಕಾರಣ ತಿರಚನಾಪಲ್ಲಿ ಬಳಿಯಣ ಫವುಜು ಹೊರಟು ಪಟ್ಟದ 
ಮಾರ್ಗವಾಗಿ ಸಾಗಿ ಬಂತು. 


ಮಧ್ಯೆ ಮಾರ್ಗದಲ್ಲಿ ಕೆಳಗಣ ಶೀಮೆ ಭಾರಿ ಅಮಲುಮಾಡುವ ನಾಮಕಲ್ಲು 
ರಾಮಾರೆಡ್ಡಿ ಮುಂತಾದವರನ ಭೇಟಿಗೆ ಕರಶಿ ಅವರಿಗೆಲ್ಲಾ ಬಹುತರ ಸಂನ್ಮಾನಾ ಮಾಡಿಶಿ 
ಐದಾರು ಲಕ್ಷ ವರಹಾ ಪರ್ಯಂತ್ರ ಅವರಿಂದ ಅರಶಿನವರಿಗೆ ನಜರು ಕೊಡಿಶಿ ಆ 
ಹಣದಲ್ಲಿ ಫವುಜಿನವರ ತಲಬು ಬಾಕಿ ಬಗೆ ಕೆಲವೂ ಕೊಡಿಸುತ್ತಾ ಹರದನಹಳ್ಳಿ 
ನಂಜನಗೂಡು ಬಳಿಗ್ಗೆ ಬಂದು ದಾಖಲಾದರು. 


ಅಷ್ಟರಲ್ಲೇ ೫೬,೦೦,೦೦೦ ರೂಪಾಯಿ ಮೇಲೆ ಸಲಾಬತ್ತು ಜಂಗರಿಗೆ ಸಲ್ಲಾ 
ಚುಕಾಯಿಸಿ ಖಜಾನೆ ಹಣ ಜವಾಹಿರು ದೇವಸ್ತಾನದ ವಡವೆಗಳು ಮುಂತಾಗಿ ವಂದು 
ಹಿಸ್ಸೆ ಸರಿಮಾಡಿಕೊಟ್ಟು ನಿಂತ ಯರಡು ಹಿಸ್ಸೆ ಹಣಕ್ಕೆ ಸಾಹುಕಾರರ ಗುಮಾಸೆರನ 
ವೋಲು ಕೊಟ್ಟದ್ದರಿಂದ ಹಣ ತೀರಿಸುವುದಕ್ಕೆ ಯಿಲ್ಲದೆ ಕೆಲವು ಜನ ಗುಮಾಸ್ಟೇರು ಅಲ್ಲೆ 
ಸತ್ತರು. ಕೆಲವು ಜನ ಗುಮಾಸ್ತರು ವೋಡಿಹೋದರು. ಕರಾಚೂರಿ ನಂಜರಾಜೈಯ್ಯ 
ಅರಶಿನವರು ನಂಜನಗೂಡು ಬಳಿ ಕೆಲವು ಫವುಜು ಭರತರ್ಫಮಾಡಿ ದಿಂಡಿಗಲ್ಲು ಕಡೆ 
ಷರಾರತಿ ಪಾಳ್ಕೇಗಾರರ ತಂಬೀ ಬಗ್ಯೆ ಹೈದರಲ್ಲಿ ಖಾನ ಬಹದರವರಿಗೆ ಮೊಕರೂರು 
ಮಾಡಿ ಕಣವೇ ಕೆಳಗಣ ಸತ್ಯಮಂಗಲ ಯಿರೋಡು ಪಂಖಗಿರಿ ಶೀಮೆ ಮೇಲೆ 
೩,೦೦,೦೦೦ ವರಹಾ ಗೋಪಾಲೀ ತನಖೆ ಬರಶಿಕೊಟ್ಟು ದಿಂಡಿಗಲ್ಲು ಕಡೆಗೆ ಬಹದರನ 


ಹೌ ಲದ” ರ್‌ ನಾಮಾ ೨೫ 
ರವಾನೆ ಮಾಡಿ ಯೂವ ಸಂವತ್ಸರ ಶ್ರಾವಣದಲ್ಲು ನಂಜರಾಜ್ಛೆಯ್ಯ ಅರಶಿನವರು ಪಟ್ಟಣಕ್ಕೆ 
ಟಂದರು. 


ಹೈದರಲ್ಲಿಖಾನ ಬಹದರವರು ದಿಂಡಗಲ್ಲು ಬಳಿ ದಂಡು ಯಿಳಿದೂ ಅಲ್ಲಿ ಪಳನೀ 
ವಿರೂಪಾಕ್ಷ ಮಿಳೆಮಿರಂಗಿ ಅಂಮೀನಾಯಕ ಅಪ್ಪೆನಾಯಕ ವಗೈರೆ ಪಾಳೆಗಾರ್ರನ್ನೆಲ್ಲಾ 
ಹೊಡದು ಹಣಕಾಸುಗಳ ತೆಗೆದು ಮತ್ತು ಜನರಿಗೆ ನಜಾರಾನೆಗಳ ಮಾಡಿ ೨,೦೦,೦೦೦ 
ರೂಪಾಯಿ ಪರ್ಯಂತರ ಜಮಾಯಿಸಿ ಪಟ್ಟದಲ್ಲಿ ವಕೀಲ ಖಂಡೇರಾಯನ ಯಿಟ್ಟು 
ಬೇಕಾದ ಕೆಲಸಕ್ಕೆಲ್ಲಾ ಅಪ್ಪಣೆ ತರಿಸುತ್ತಾ ಹಣ ಫವುಜು ಸಹಾ ಜಾಸ್ಕಿ ಮಾಡುತ್ತಾ 
ತಿರಚನಾಪಲ್ಲಿಯಿಂದಾ ಕಾರೇಗಾರರ ಕರಶಿ ಹೊಸ್ತಾಗಿ ಪಂಚದಶೀ ತೋಪುಗಳಂನ್ನು 
ಮಾಡಿಸುತ್ತಾ ಯಿದ್ದರು. 


ಆ ಬಳಿಕ ಶಕೆ ೧೬೭೮ನೆ ಧಾತು ಸಂವತ್ಸರದಲ್ಲು ಖಜಾನೆ ಹಣ ಸವದ 
ಸಬಬು ಮನಸ್ತಾಪಗಳೂ ಹುಟ್ಟಿ ಕರ್ತರು ಚಿಕ್ಕಕ್ರಿಷ್ಣರಾಜ ವಡೆಯರವರು ಕರಾಚೂರಿ 
ನಂಜರಾಜ್ಛೆಯ್ಯ ಅರಶಿನವರೂ ಸಹಾ ಪಟ್ಟದಲ್ಲಿ ನಿಂತು ದಳವಾಯಿ ದೇವರಾಜೈಯ್ಕನವರು 
ಮಾತ್ರಾ ಸತ್ಯಮಂಗಲಕೆ ಬಂದು ನಿಂತರು. ಆವಾಗಾ ಕಲ್ಲಿಕೋಟೆಯವರಿಗೂ ಪಾಲಘಾಟೀ 
ತಲಚೇರಿಯವರಿಗೂ ಕಲಹಾ ಬಿದ್ದ ವರ್ತಮಾನ ಕೇಳಿ ಹೈದರಲ್ಲಿಬಾನ ಬಹದರರೂ 
ತಂಮ್ಮ ಭಾವಮೈದ ಸೈದ ಮಕದೂಮರನೂ ದಿವಾನ ವೆಂಕಟರಾಯರನೂ ಸಹಾ ಕುದುರೆ 
೨,೦೦೦ ಬಾರು ೪,೦೦೦ ಸಹಾ ಕೊಟ್ಟು ಕಳುಹಿಸಿ ಕಲ್ಲೀಕೋಟೆ ಕೊಚ್ಚಿ ಕಡೆ ಕೆಲಊ 
ಶೀಮೆ ಲೂಟಿಸಿ ಠಾಣ್ಮಹಾಕಿ ಪಾಲಘಾಟಿ ತಲಚೇರಿ ಖಂಡಣೆ ಚುಕಾಯಿಸಿಕೊಂಡದ್ದರಿಂದ 
ಕಲ್ಲಿಕೋಟೆ ನಾಯಿಮಾರರು ೧೨,೦೦,೦೦೦ ರೂಪಾಯಿಗೆ ಪಗದೀ ವಪ್ಪಿಕೊಂಡು 
ವಳಗೆ ಸತ್ಯಮಂಗಲಕೆ ದಳವಾಯಿ ದೇವರಾಜ್ಕೆಯ್ಕನವರ ಬಳಿಗೆ ಸಂದಾನ ಹಚ್ಚಿಸಿ 
ಸದರಹೂ ಹನ್ನೆರಡು ಲಕ್ಷ ರೂಪಾಯಿ ನಿಮಿಗೆ ಕೊಡುತ್ತೇವೆ. ಹೈದರಲ್ಲಿಖಾನರು ಫವುಜು 
ಹಿಂದಕ್ಕೆ ಕರಶಿಕೊಳ್ಳುವುದೂ ಯಂಬುದಾಗಿ ದಳವಾಯಿ ವತ್ರ ಕಳುಹಿಸಿದ್ದರಿಂದ್ದಾ ತಂಮ್ಮ 
ಫವಜಿನ ಖರ್ಚು ಹ್ಮಾರಳ ಮುಟ್ಟಿಯಿಧೆ ಯಂದು ಬಹದರರು ಜವಾಬು ಬರೆಯಲಾಗಿ 
ಬಹದರವರ ಫೌಜು ಖರ್ಚಿಗೆ ೩,೦೦,೦೦೦ ರೂಪಾಯಿಗೆ ವಾಡೆಬಾಗಿಲ ರಂಗಂಣನ 
ಹೆಸರಿಗೆ ಪತ್ರವಂನ್ನು ಬಹದರವರಿಗೆ ಬರಶಿಕೊಟು ಅವರ ಫವುಜು ಹಿಂದಕೆ ತಿರುಗಿಶಿ 
ತಂಮ್ಮ ಕಡೆಯಿಂದ ಹರಿಶಿಂಗ ಜಮೆದಾರ್ರಂನ್ನು ನಡಕರೆ ರಾಮಂಣನ ಮಗ ಶಾಸ್ತ್ರಿಯಂನ್ನು 
ಹರಿಶಿಂಗನ ರಿಸಾಲೆ ೫೦೦ ಕುದುರೆ ಸಹಾ ಸದರಿ ಹನ್ನೆರಡು ಲಕ್ಷ ರೂಪಾಯಿ ತರತಕ್ಕ 
ಬಗ್ಯೆ ಕಳುಹಿಸಿಕೊಟ್ಟರು. 


ಯೀ ಮಧ್ಯೆ ಕಣಿವೆ ಕೆಳಗಣ ಶಂಖಗಿರಿ ಹಿರೋಡು ಸತ್ಯಮಂಗಲದಿಂದ 
ಬಹದರರಿಗೆ ಸಲ್ಲತಕ್ಕ ತನಖೆ ಹಣವಂನ್ನು ಸತ್ಕಮಂಗಲದಲ್ಲಿ ದಳವಾಯಿ ದೇವರಾಜೈಯ್ಯ 
ಅರಶಿನವರು ತರಿಶಿಕೊಳ್ಳುತ್ತಾ ಯಿರಲಾಗಿ ಯೀ ನಿಮಿತ್ಯ ಜವಾಬು ಸವಾಲು ಮಾಡುವ 
ನಿಮಿತ್ಕಾ ಹೈದರಲ್ಲಿಖಾನರು ದಿಂಡಿಗಲ್ಲಿಂದ ಪಟ್ಟಣಕ್ಕೆ ಬಂದರು. 


೨೬ ಚಾರಿತ್ರ” ದಾಖಲೆಗಳು 
ಆವಾಗಾ ಮೊದಲು ಹೊಸೂರಿನಲ್ಲಿ ಪ್ರಧಾನ ವೆಂಕಟಪತೈಯ್ಯನ ಕರತರಶಿ 
ಚಂನ್ನಪ್ಳೈಯ್ಯನ ಬದಲುಮಾಡಿ ವೆಂಕಟಪತೈಯ್ಯನವರಿಗೆ ಪ್ರಾಭಾನ್ಯಾ ಕೊಟರು. 


ಶಕೆ ೧೬೭೮ನೆ ಧಾತು ಸಂವತ್ಸರದಲ್ಲೂ ಪುನ್ನೆದಿಂದ ಬಾಜೀರಾಯರ ಮಗ 
ಬಾಳಾಜೀರಾವು, ನಾನಾಸಾಹೇಬರು, ಯಿವರ ತಂಮ್ಮ ರಘುನಾಥರಾಯರು, 
ನಾನಾರಾಯರ ಮಗ ವಿಶ್ವಾಸರಾಯರು, ಮಾಧವರಾಯರು, ನಾರಾಯಣರಾಯರು, 
ನಾನಾರಾಯರ ಚಿಕ್ಕಪ್ಪ ಮಣಾಜೀಪಂತರ ಮಗ ಸದಾಶಿವರಾಯರು, ಬಾಹೂ ಸಾಹೇಬರು 
ಸಹಾ ೧,೦೦,೦೦೦ ಕುದುರೆ ೧,೦೦,೦೦೦ ಪಾಯಿದಳದಿಂದ ಪಟ್ಟದ ಬಳಿಗೆ ಬಂದು 
ಯಿಳಿದೂ ಮೊಹರ್ಚೆ ಹಾಕಿ ಲಡಾಯಾಗಿ ಬೀನೀ ಯಸ್ಸಾಜೀ ಪಂತರು ಬಲವಂತರಾಯ 
ಸಹಾ ಪಟ್ಟದ ಕೋಟೆವಳಗೆ ಬಂದು ಮಧ್ಯಸ್ತವಾಗಿ ೩೨,೦೦,೦೦೦ ರೂಪಾಯಿ 
ಖಂಡಣೆಯಾಗಿ ೬,೦೦,೦೦೦ ರೂಪಾಯಿಗೆ ಜವಾಹಿರಿ ವಗ್ಗೆರೆ ಸಂದಾಯವಾಗಿ ಬಾಕಿ 
೨೬,೦೦,೦೦೦ ರೂಪಾಯಿಗೆ ಹಣವಿಲ್ಲದೆ ಶೀಮೆ ವೋಲು ಯಿಟ್ಟರು. ವಿವರ : 


ನಾಗಮಂಗಲ ೧ ಚನ್ನರಾಯಪಟ್ಟಣ ೧ ಬೇಲೂರು ೧ 
ಕಡಬ ೧  ಹೊಂನವಳ್ಳಿ ೧ ಚಿಕ್ಕನಾಯ್ಕನಳ್ಳಿ ೧ 
ಬಾಣಾವರ ೧ ಕಡೂರು ೧ ಹಾರನಹಳಿ ೧ 
ಕಿಕ್ಕೇರಿ ೧ ತುರುವೆಕೆರೆ ೧ ಹುಲಿಯೂರ ದುರ್ಗ ೧ 
ಕಂದಿಕೆರೆ ೧ 


ಈ ಹದಿಮೂರು ತಾಲ್ಲೋಕು ಸಹಾ ವೋಲು ಯಿಟ್ಟು ಹಣ ತೀರಿದ ಬಳಿಕ 
ತಾಲ್ಲೋಕುಗಳ ಬಿಟ್ಟುಕೊಡುವುದಾಗಿ ಕರಾರು ಮಾಡಿ ನಾನಾರಾಯರು ಫವುಜು ಸಹಾ 
ಪನ್ನೆಗೆ ಹೊರಟುಹೋದರು. ಯಿವರ ಕಡೆಯಿಂದಾ ರಾಘೋ ಬಾಬಾಜಿ ಯಂಬ ಸರದಾರ 
೬,೦೦೦ ಕುದುರೆ ಸಹ ಈ ದೇಶದಲ್ಲಿ ಯಿದ್ದುಕೊಂಡು ಶಖೆ ೧೬೭೯ನೆ ಯೀಶ್ಚರ 
ಸಂವತ್ಸರದಲ್ಲೂಅವರವರಿಗೆ ಅಲ್ಲಲ್ಲಿ ಜಗಳವಾಗುತ್ತಾ ಯಿತ್ತು. ದಿಂಡುಗಲ್ಲಿಂದಾ ಹೈದರಲ್ಲಿ 
ಖಾನ ಬಹದರರೂ ಬಂದು ಪಟ್ಟದ ಬಳಿ ಮರಾಟೀರು ಮೊಹರ್ಚೆ ಹಾಕಿ ಯಿದ್ದ ಸ್ಥಳಾ 
ನೋಡಿ ಆ ವ್ಯಾಳೆಯಲ್ಲಿ ನಂಮಗ ಕರಸಬೇಕಾಗಿ ಯಿತ್ತು. ಬಂದರೆ ತಮಾಸೆ ನೋಡುವಿರೀ 
ಯೆಂದೂ ಹೇಳಿ ಮೊದಲಿನ ತನಿಖೆ ಹಣ ಸತ್ಯಮಂಗಲಕ್ಕೆ ಕೊಡದೆ ತಂನ್ನ ಕಡೆಗೆ 
ಕೊಡುವಂತೆ ತಾಕೀತಿಗಳಂನ್ನು ಬರಶಿಕೊಂಡು ಸತ್ಯಮಂಗಲಕ್ಕೆ ಬಂದು ದಳವಾಯೀ 
ದೇವರಾಜೈಯ್ಯನವರ ಭೇಟಿ ಮಾಡಿಕೊಂಡೂ ಖಂಡೇರಾಯನ ಮುಖಾಂತ್ರ 
ದಳವಾಯರಿಗೆ ಹೇಳಿ ಸ್ವಸ್ಥಾ ಮಾಡಿಕೊಂಡು ಹಣ ಬರುವಂತೆ ಹರಮಮಾಡಿ ಪುನಹಾ 
ದಿಂಡುಗಲ್ಲಿಗೆ ಹೊರಟು ಹೋದರು. 


ತರುವಾಯ ಶೀಮೆಯಿಂದ ಪಟ್ಟಕ್ಕೆ ಹಣವೂ ಹರದೂ ಬರದೆ ಜಾನೆಯೂ 
ಬತ್ತಿ ಬಂದು ಘವುಜು ಸರದಾರರೂ ಸಹಾ ಯಲ್ಲಾ ಕೋಟೆವಳಗೆ ಜಮಾಯಿಸಿ ಚಿಕ್ಕ 
ಕ್ರಿಷ್ಣರಾಜ ಒಡೆಯರವರು ಕರಾಚೂರಿ ನಂಜರಾಜ್ಯೆಯ್ಯ ಅರಶಿನವರುನ ಸಹಾ ಮನೆ 


ಹೈದರ್‌ ನಾಮಾ ೨೭ 
ಬಾಗಿಲುಗಳಲ್ಲಿ ಶಿಪಾಯೇರು ದಂಗೇ ಮಾಡುವುದರಿಂದ್ಲಾ ಹೈದರಲ್ಲಿಬಾನ ಬಹದರರ 
ಕರಸಲಾಗಿ ಯಿವರು ಸತ್ಯಮಂಗಲಕ್ಕೆ ಬಂದು ದಳವಾಯಿಯವರನ್ನು ಪಟ್ಟಕ್ಕೆ ಬರಹೇಳಿ 
ಕರದಲ್ಲಿ ಅವರು ವಪ್ಪದೆ ಹೋದಕಾರಣ ಹೊರಗೆ ಗುಟ್ಟೆ ಮೇಲೆ ತೋಪುಗಳ ಯಿಟ್ಟು 
ಸತ್ಯಮಂಗಲದ ಕೋಟಿಗೆ ಹೊಡೆದು ವದ್ಯ್ಮೋಗಸರನ್ನೆಲ್ಲ ಬೆದರಿಸಲಾಗಿ ಅವರು ಭಯಪಟ್ಟು 
ದಳವಾಯೀರಿಗೆ ತಿಳೀ ಹೇಳಿ ದಳವಾಯೀರು ಸಹಾ ಪಟ್ಟಕ್ಕೆ ಹೊರಟುಬಂದರು. 


ಆವಾಗಾ ಪಟ್ಟದಿಂದ್ಹಾ ಕರಾಚೂರಿ ಅರಶಿನವರು ಮೈಸೂರು ಬಳಿಗೆ ಬಂದ್ಹು 
ದಳವಾಯಿರ ಭೇಟಿಮಾಡಿಕೊಂಡು ಅಂಣತಮ್ಮಂದಿರ ಮನಸ್ತಾಪ ಸಮಾಧಾನವಾಗಿ 
ಪಟ್ಟಕ್ಕೆ ಬಂದರು. 

ಪಟ್ಟದಲ್ಲಿ ಚಿಕ್ಕ ಕ್ರಿಷ್ಣರಾಜ ವಡೇರಿಗೆ ಶಿಖಾಸರಾ ಹಾಕಿ ದೊಡ್ಡ ವೋಲಗವಾಗಿ 
ದಳವಾಯಿರು ಅರಶಿನವರು ಕರ್ತರಿಗೆ ಸಹಾ ಪ್ರನಹಾ ಕಷಾಯತ್ರಿದ್ದವಿಟು ಹೈದರಲ್ಲಿಖಾನ 
ಬಹದರರೂ ವುಭಯ ಕಾವೇರಿ ಮಧ್ಯೆ ಮಹಾರ್ನವುಮೀ ಮಂಟಪದ ಬಳಿ ದಂಡು 
ಯಿಳಿದರು. 


ಶಖೆ ೧೬೮೦ನೆ ಬಹುಧಾನ್ಯ ಸಂವತ್ಸರದ ಜೇಷ್ಠ ಶುಕ್ಲ ೨ರಲ್ಲು ದಳವಾಯಿ 
ದೇವರಾಜೈಯ್ಯನವರು ವೈಕುಂಠ ಪ್ರವೇಶವಾದರು. 


ತರುವಾಯ ಮರಾಟೀರ ಕಡೆ ಸರದಾರನೂ ತಮಗೆ ವೋಲು ಕೊಟ್ಟ ಶೀಮೆ 
ಮಟ್ಟಿಗೆ ಹದ್ದಿನಲ್ಲಿ ಯಿಡದೆ ಮತ್ತು ಶೀಮೇನೆಲ್ಲಾ ಠಾಣ್ಕ ಹಾಕುತ್ತಲೂ ಪಟ್ಟದ ಕಾವೇರಿ 
ನದೀ ಪರ್ಯಂತ್ರ ದವುಡು ಮಾಡುತ್ತಾ ಶೀಮೇಯಲ್ಲಿ ಹಂಗಾಮು ಹೇರಳವಾಗಿ ಸರಕಾರಕ್ಕೆ 
ಹಣಕಾಸುಗಳು ಬಾರದೆ ನಿಂತುಹೋಗಿ ಖಜಾನೆ ಹಣವೆಲ್ಲಾ ತಿರಚನಾಪಲ್ಲಿ ಮೋಹೀಮು 
ಸಲಾಬತ್ತು ಜಂಗರು ನಾನಾರಾಯರ ಪೇಷ್ಠಶಿಗೆ ಸಹಾ ಖರ್ಚಾಗಿ ಕರ್ತರು ಅರಶಿನವರು 
ಅಂತಃಪುರ ಕಲಹದಿಂದ ಫವುಜಿನ ಸರದಾರರೆಲ್ಲಾ ಪಟ್ಟದ ಕೋಟೆಯಲ್ಲಿ ಯಿಳಕೊಂಡು 
ನಿತ್ಕಚರಿಯಲ್ಲೂ ಕರ್ತರ ಮನೆ ಅರಶಿನವರ ಮನೆಬಾಗಿಲುಗಳಲ್ಲಿ ದಂಗೆ ಕುಳಿತು ಮನೆ 
ವಳಕ್ಕೆ ನೀರು ಬಿಡದೆ ಕೇವಲ ಮುಚ್ಚಿಡು ಆದ್ದರಿಂದಾ ನಾಲ್ಕು ದಿನ ಮೂರು ದಿನಕ್ಕೆ 
ವಂದಾವರ್ಶಿ ಹೈದರಲ್ಲಿಲಾನರು ಕರ್ತರ ಬಳಿಗೂ ಅರಶಿನವರ ಬಳಿಗೂ ಬರುತ್ತಾ ಯಿದ್ದರು. 


ಆ ಬಳಿಕ ಕರ್ತರು ಅರಶಿನವರು ಸಹಾ ಹೈದರಲ್ಲಿ ಖಾನರಿಗೆ ಹೇಳಿದ್ದು. ಯೀ 
ಫವಜಿನ ಡಂಗೆ ಯಾವ ರೀತಿಯಲ್ಕಾದರೂ ಸಾಹಸಮಾಡಿ ನೀವು ನಿರ್ವಹಿಸಿ ಮಾತಿನ 
ವಾಶಿ ಮಾಡಿಕೊಳಬೇಕೆಂದೂ ಬಹುತರವಾಗಿ ಸಮುದಾಯಿಸಿ ಹೇಳಿದ್ದರಿಂದ್ದ ಅದಕ್ಕೆ 
ಯಿವರು ಜವಾಬು ಕೊಟ ವಿವರಾ. ಯಿದು ವಿಷಮಸಂಧಿ ವ್ಯಾಳೆ. ಖಾವಂದರಾದವರು 
ತಾವೆ ಯಿದಕ್ಕೆ ಸಾಹಸ ಮಾಡಿದರೆ ಚಂನವಲ್ಲದೆ ನಂಮಂತ್ಥಾ ಚಾಕರವಾನರು ಮಾಡುವ 
ಕೆಲಸವಲ್ಲಾ ಅಥವಾ ನಾವ ಯೀ ಕೆಲಸಕೆ ವದ್ಮುಕ್ಷವಾಗಿ ನಿಂತರೆ ಸರ್ವೇ ಜನಕ್ಕೂ 
ದ್ವೇಷಿಗಳಾಗಿ ಕ್ಷುದ್ರಗಳಿಂದಾ ತಂಮ್ಮ ಚಿತ್ತಕ್ಕೂ ನಂಮ್ಮಲ್ಲಿ ಬ್ಯಾಸರ ಹುಟ್ಟಿ ಆಬಂದರ 


೨೮ ಚಾರಿ ತ್ರ ದಾಖಲೆಗಳು 
ಆಗುವದೇ ವಿನಹಾ ಮತೊಂದಲಾವೆಂದು ಹೈದರಲ್ಲಿ ಖಾನರು ಹೇಳಲಾಗಿ ಅದೇನೂ 
ಕೆಲಸವಿಲ್ಲಾ ನಾವು ಮಾಡುವ ಕೆಲ್ಲ ನಂಮ್ಮ ಮಗನಾಗಿ ಯಿರುವ ನೀನೇ ಮಾಡಬೇಕೆಂದು 
ವಭಯ ಖಾವಂದರು ಹೇಳಿದಲ್ಲಿ ಆ ರೀತಿಗೆ ಕರಾರುನಾಮೆ ಬರಶಿಕೊಡಬೇಕೆಂದು 
ಹೈದರಲ್ಲಿಬಾನರು ಕೇಳಿದರಾಗಿ ಕರಾರುನಾಮೆ ಬರಶಿಕೊಟ ವಿವರ. ತಾವು ತಂಮ್ಮ 
ಕುಟುಂಬ ಮಕ್ಕಳು ವಿನಹಾ ನಿಂತ ಜನ ಯಾರನ ಯಾರನ ನೀವು ದಂಡನೆ ಕಂಡನೆ 
ಮಾಡಿದಾಗ್ಕೂ ವಾವ ಆ ಮಾತಿಗೆ ಬರತಕ್ಕದಿಲ್ಲಾ ಯಂಬದಾಗಿ ನೀವು ವಭಯತ್ರ 
ಖಾವಂದರು ಕರಾರುನಾಮೆ ಬರಶಿ ದಸಕತ್ತು ಮೊಹರ ಮಾಡಿಕೊಟ್ಟದ್ದರಿಂದಾ ಹೈದರಲ್ಲಿ 
ಖಾನರು ವಪ್ಪಿಕೊಂಡರು. 


ಆ ಬಳಿಕ ಶಕೆ ೧೬೮೦ನೆ ಬಹುಧಾನ್ಯ ಸಂವತ್ಸರದಲ್ಲು ಹೃದರಲ್ಲಿ ಖಾನರು 
ನಿತ್ಕದಲ್ಲೂ ಕರ್ತರ ದೇವಡಿಗೆ ಬಂದು ಕೂಡುತ್ತಾ ಸರ್ವಾಧಿಕಾರವಂನ್ನು ತಂಮ್ಮ ಬಗೆ 
ಖಂಡೇರಾಯರಿಗೆ ಮೊಕರೂರು ಮಾಡಿಸಿ ಸಕಲ ಪಣಕಟ್ಟುಗಳ ಅಧಿಕಾರಿಗಳಂನ್ನು 
ಹಿಡಿತರಿಶಿ ನಯದಿಂದಲೂ ಮೊಂಡರಿಗೆ ಮೇಖು ಛಡಾಯಿಸಿ ಕೊರಡೆಗಳ ಯಿಂದಲೂ 
ಸಹಾ ಗರಮಾಗರಮೀಮಾಡಿ ಜನರಿಂದ ನಜರಾನೆ ತೆಗೆದು ಹೇರಳ ಹಣ ಕಾಸುಗಳ 
ಜಮಮಾಡಿ ಫವುಜಿನ ಡಂಗೆಯೆಬ್ಬಿಸಿ ಕರಾರು ಬಾಕಿ ಲೆಕ್ಕಾ ಮಾಡಿಶಿ ಕೆಲವು ಹಣ 
ಭಟವಾಡೆ ಮಾಡಿಶಿ ೪೦೦೦ ಕುದುರೆ ಬರತರಘಫ ಮಾಡಿಶಿ ೩೦೦೦ ಕುದುರೆ 
ಸರಕಾರದಲ್ಲಿ ಚಾಕರಿಯಿಟ್ಟು ಷರಾರತ್ತು ಮಾಡಿದವರು ಭರತರ್ಫಾಗಿ ಹೋಗುವಲ್ಲಿ 
ಮಾರ್ಗದಲ್ಲಿ ಅವರನೆಲ್ಲಾ ಲೂಟೀ ಮಾಡಿ ಭರತರ್ಫ ಕುದುರೆ ಪೈಕಿ ಕೆಲವೂ ತಂಮ್ಮ 
ಕಡೆ ಲಾರಣಾ ಬರಶಿಕೊಂಡು ಪಟ್ಟದ ಕೋಟೆ ಬಾಗಿಲುಗಳ ಚವಕೀ ಪಹರೇಕ್ಕೆ ತಂಮ್ಮ 
ಕಡೆ ಬಾರಿನ ಜವಾನರನ ಯಿಟ್ಟು ಬಂದೋಬಸ್ತುಮಾಡಿ ಕೋಟೆಯಲ್ಲಿಯಿದ್ದ ಫವಜುನೆಲ್ಲಾ 
ತೆಗೆದು ಕಡತನಾಳು ಕೆಂಗಾಳು ಬೋರೆ ಮೇಲೆ ಯಿಳಿಸಿದರು. 


ಪ್ರಾಕು ಕಲ್ಲೀಕೋಟೆ ಕಡೆ ಹಣದ ವರಾತದ ಬಗ್ಯೆ ಹೋಗಿ ಯಿದ್ದ ಹರಿಶಿಂಗು 
ಜಮಾದಾರನು ಅಲ್ಲಿನ ಹಣ ವಸೂಲು ಮಾಡದೆ ಅವನಾಶಿ ಬಳಿ ಬಂದು ಯಿಳದನಾಗಿ 
ಹೈದರಲಿಖಾನರು ತಂಮ್ಮ ಭಾವಮೈದ ಮೊಕದುಂ ಸಾಬರ ಸಂಗಡ ಬಾರು ೨,೦೦೦ 
ಕುದುರೆ ೫೦೦ ಸಹಾ ಕೊಟ್ಟು ಕಳುಹ್ಲಿ ಅವನ ದಂಡು ಲೂಟಿಸಿ ಹರಿಶಿಂಗನ ಹೊಡೆದುಹಾಕಿ 
ಬಹುಧಾಂನ್ಕ ಸಂವತ್ಸರದಲ್ಲು ಕುದುರೆ ೩೦೦ ಬಂದೂಕ ೧,೦೦೦ ತೋಪು ೩ ಆನೆ 
೧ ಹ್ಮಾರಳ ಹಣಕಾಸು ಸಂಜಾಮು ಸಹ ತೆಗೆದುಕೊಂಡು ಆ ಪೈಕಿ ಕುದುರೆ ೧೫ 
ತೋಪು ೩& ಆನೆ ೧ ಸಹಾ ಸರಕಾರಕ್ಕೆ ಕೊಟ್ಟರು. 


ಆ ಬಳಿಕ ಕರಾಚೂರಿ ನಂಜರಾಜ್ಧೆಯ್ಯ ಅರಶಿನವರು ತಂಮ ಖಾಸಗೀ ಖರ್ಚು 
ಬಗ್ಯೆ ನೌಕರೀ ಬಗ್ಯೆ ಸಹಾ ಕುದುರೆ ೧,೦೦೦ ಬಾರು ೩,೦೦೦ ಸಹಾ ಯಿಟ್ಟು ನೌಕರಿ 
ಮಾಡುತ್ತೇವೆಂದು ಬಹದರವರ ಮುಖಾಂತ್ರ ಸವಾಲುಮಾಡಿ ೩,೦೦,೦೦೦ ವರಹಾಕ್ಕೆ 
ಜಹಗೀರು ಕರಾರು ಮಾಡಿಕೊಂಡದೂ 


ಹೈದರ್‌ ನಾಮಾ ೨೯ 


೧ ನಾಮಕಲು ೧ ಬೆಟದಪುರ ೧ ಅನಂತಗಿರಿ 

೧ ಪರಮರೆ ೧ ಅರಕಲಗೂಡು ೧ ಮೈಸೂರು 

೧ ಶ್ಯಾದಮಂಗಲ ೧ ಕೊಣನೂರು ೧ ಕಟೆಮಳಲವಾಡಿ 
೧ ಪಿರೀಪಟ್ಣ 


ಯೀ ಹತ್ತು ತಾಲೋಕು ೩೦೦೦೦೦ ವರಹಾದ ರಾಜ್ಯ ಜಹಗೀರು ಕೊಡಿ 
ಮೈಸೂರು ಕೋಟೆಯಲ್ಲಿ ಯಿರಕೆಲಸವಿಲ್ಲ ಕೊಣನೂರಲ್ಲಿ ಅರಶಿನವರ ಯಿರುವಂತ್ತೆ 
ಮೊಕರೂರು ಮಾಡಿ ಕಳುಹಿಸ 


ಸದರಿ ಶಖೆ ೧೬೮೦ನೆಯ ಬಹುಧಾಂನ್ಯ ಸಂವತ್ಸರದಲ್ಲೂ ಹೊಸಕೋಟೆಯಲ್ಲಿ 
ಮರಾಟೇರ ಕಡೆ ಮುಕುಂದರಾಯನೆಂಬುವನು ಯಿದ್ದು ಕೊಂಡು ೫೦೦ ಕುದುರೆಯಿಂದ 
ಯರಡು ದಿನ ಮೂರುದಿನಕೆ ವಂದೊಂದು ತಡವೆ ತಪ್ಪದೆ ಬೆಂಗಳೂರು ಪ್ಯಾಟೆ ಹೊಕ್ಕು 
ಲೂಟಿಸುತ್ತಾ ಬೆಂಗಳೂರು ಶೀಮೆನೆಲ್ಲಾ ತಾರಾಜು ಮಾಡಿ ಕೋಟೆಗೆ ರಸ್ತು ಬಿಡದೆ 
ಬಹಳ ಮುಗ್ಗಡೆಯಾದ್ದರಿಂದ ಪಟ್ಟಣದಿಂದ ಬರಕ್ಕಿ ವೆಂಕಟರಾಯರ ಮಗ 
ಶ್ರೀನಿವಾಸರಾಯರು ಕರ್ತರ ಅರಶಿನವರ ಅಪ್ಪಣೆ ಪ್ರಕಾರ ಹೋಗಿ ಬೆಂಗಳೂರಿಗೆ ಹೋಗದೆ 
ಹೊರಚ್ಚಾಸೆ ಹೊಸಕೋಟೆಯಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ೪೦೦ ಜನ 
ಸವಾರರಿಂದ ಅಡಗಿಯಿದ್ದು ಅರುಣೋದಯಕ್ಕೆ ಹೊಸಕೋಟೆಯಿಂದ ಮುಕುಂದರಾಯ 
೫೦೦ ಕುದುರೆ ಸಹಾ ಬೆಂಗಳೂರು ಮಾರ್ಗವಾಗಿ ಬರುವಲ್ಲಿ ನಾಲ್ಕು ಕಡೆಯಿಂದಲೂ 
ಅವನ ಮೇಲೆ ಕುದುರೆ ಚಲಾಯಿಸಿ ಹೊಡೆದು ಅವರು ಬೆಂನ್ನು ಕೊಡಲಾಗಿ ಬೆಂನಟ್ಟಿ 
ಹೊಸಕೋಟೆ ಪೇಟೆವಳಗೂ ಹೊಕ್ಕು ಕಡದು ಬಹುಜನಕ್ಕೆ ಜಖಂಮಾಡಿ ನೂರಾರು 
ಕುದುರೆ ಹಿಡಿದುಕೊಂಡೂ ಪತ್ತೆಮಾಡಿ ಬೆಂಗಳೂರಿಗೆ ಬಂದು ದಾಖಲಾದರು. 

ಬರಕ್ಕಿ ಶ್ರೀನಿವಾಸರಾಯರು ಸದರಿ ಬಹುಧಾಂನ್ಯ ಸಂವತ್ಸರದಲ್ಲೂ 
ಬೆಂಗಳೂರಿನಲ್ಲಿ ನಿಂತ್ರು ಸದರಿ ತಂದ ಕುದುರೆ ಸಹಾ ಯಿಂನೂರು ಕುದುರೆ ಜಮಾಯಿಶಿ 
ನಿತ್ಯದಲ್ಲೂ ಹೊಸಕೋಟೆ ಪ್ಯಾಟೆ ಲೂಟಿಸುತ್ತಾ ಹೊಸಕೋಟೆಗೆ ಬಹಳ ವುಬ್ಬುಸಾ 
ಮಾಡಿದ ಕಾರಣ ಮುಕುಂದರಾಯನು ಮರಾಟೀರ ಬಗೆ ಮಿರ್ಜೀ ಗೋಪಾಲಹರೆ 
ಮಲ್ಲಾರಾವ ರಾಸ್ತೆ ಸಹಾ ಪಟ್ಣ ಶೀಮೆ ಆರ್ಕಾಟಶೀಮೆ ಚವುಥಾಯ ಹಣದ ನಿಮಿತ್ಕಾ 
ಯೀ ಪ್ರಾಂತ್ಯದಲ್ಲಿ ಸಂಚರಿಸುತ್ತಾ ಯಿದ್ದವರಿಗೆ ಪಿರ್ಯಾದು ಹೇಳಿ ಅವರ ಫವುಜು 
ಕುದುರೆ ೪೦,೦೦೦ ವಿಸ್ತಾರವಾಗಿ ಪಾಯದಳ ಸಹಾ ತಂದೂ ಬೆಂಗಳೂರಿಗೆ ಮುತ್ತಿಗೆ 
ಹಾಕಿದ್ದರಿಂದ ಶ್ರೀನಿವಾಸರಾಯರು ಬಹಳ ಲಡಾಯಿ ಮಾಡುತ್ತಾ ಯಿದ್ದರು. 


ಆವಾಗ ಸದರಿ ಘವುಜು ಮದ್ದೂರು ಚಂನಪಟ್ಟ ಸಹಾ ಠಾಣೆ ಹಾಕಿ ಬೆಂಗಳೂರು 
ಲಡಾಯಿ ಆಗುವಲ್ಲೂ ಕೋಟೆಯಲ್ಲಿ ಧಾನ್ಯ ಮುಗಿದು ಜನಕ್ಕೆ ಅಂನಕ್ಕೆ ಬಹಳ ಗೋಷ್ಟಾದ 
ಕಾರಣ ಪಟಣಕ್ಕೆ ಬಂದ ವಿವರ ಬರಕ್ಕಿ ಶ್ರೀನಿವಾಸರಾಯರು ಪಟ್ಟಕ್ಕೆ ಬಂದು ಕೋಟೆಯಲ್ಲಿ 
ರಸ್ತು ಮುಗೀತು ತಿಂಡಿಗೆ ಯಿಲ್ಲದೆ ಜನ ನಿಲ್ಲದು ನಾನಂತೂ ಕೋಟೆ ವಪ್ಪಿಸಿ 


೩೦ ಚಾರಿ ತ್ರ ದಾಖಲೆಗಳು 
ಹೆಣಮೋರೆಯಿಂದಾ ಖಾವಂದಿರ ಯೆದುರಿಗೆ ಬರತಕ್ಕದಿಲ್ಲಾ ರಸಿನ ಕುಮುಕು ಜಲದು 
ಆಗದಿದ್ದರೆ ಬೆಂಗಳೂರು ಕೋಟೆಯು ಸಂಗಡ ತಂನ ಶರೀರ ಸಹಾ ನಿಂಮ್ಮ ಯಿಲಾಖೆ 
ಯಿಂದಾ ಸ್ವಲ್ಪದಲ್ಲೆ ದೂರವಾಗುತೆಂದು ಕರ್ತರಿಗೆ ನಂಜರಾಜೈಯ್ಯ ಅರಶಿನವರಿಗೆ ಸಹಾ 
ಅರ್ಜಿ ಬಿಂನವತ್ತಲೆ ತಂಮ್ಮ ತಂದೆ ವೆಂಕಟರಾಯರಿಗೆ ಕಾಗದ ಸಹಾ ಲಕ್ಕೋಟು ೩ ಕ್ಕು 
ಗುಟ್ಟು ಕಡ್ಡಿ ಕಟ್ಟಿ ಕಳುಹಿಸ್ತ ಕಾರಣ ಯಂಕಟರಾಯರು ವಭಯಖಾವಂದರಿಗೂ 
ಹೇಳಿಕೊಂಡು ಸರ್ವಸಾಹಸಾ ಮಾಡಿ ನೋಡಿದಾಗ್ಯ್ಕೂ ಬೆಂಗಳೂರಿಗೆ ರಸ್ತು ಕುಮುಕ್ಕು 
ಸಹಾ ಪಟ್ಟದಿಂದಾ ಆಗುವ ಮಟ್ಟು ಯಾವ ಸರದಾರನ ವಿಚಾರಿಶಿದಾಗ್ಕೂ ನಿರ್ವಾಹ 
ಕಾಣಲಿಲ್ಲವಾಯಿತು. 


ಆವಾಗ ಬರಕ್ಕಿ ವೆಂಕಟರಾಯರು ಯೋಚನೆ ಮಾಡಿ ಹೈದರಲ್ಲಿಬಾನ ಬಹದರರು 
ಯಿಳಿದು ಯಿದ್ದ ಬಳಿಗೆ ಬಂದರಾಗಿ ಬಹದರರೂ ಯದುರಿಗೆ ಬಂದು ಕರೆದುಕೊಂಡು 
ಹೋಗಿ ಮಸಲತ್ರಿನ ಮೇಲೆ ದಿಂಬಿಗೆ ವರಗಿಸಿ ಕುರುಡಿಶಿ ಅದಬಿನಿಂದಾ ತಾನು ಕುಳಿತು 
ಹೇಳಿದ ವಿವರ. ತಾವು ತಂದೆಗಳು ನಾನು ಮಗ. ಹೀಗೆ ಯಿರುವಲ್ಲಿ ಕೆಲಸವಿದ್ದರೆ 
ನಂನ್ನನೆ ಕರೆಸಬೇಕು. ಅಲ್ಲದೆ ತಾವೂ ಬರುವದೂ ವಿಹಿತವೋ ಯೇನೋ ಯಂದು 
ಕೇಳಲಾಗಿ ವೆಂಕಟರಾಯರು ಜವಾಬು ಕೊಟ್ಟಿದ್ದು. ನಮಗೆ ನೀವೇ ಹಿರೇ ಕೊಮಾರರು. 
ಶ್ರೀನಿವಾಸರಾಯರು ಚಂದಾರಾಯರು ಕಿರಿಯ ಮಕ್ಕಳು. ಆದ್ದರಿಂದ ನಿಂಮ ತಂಮ್ಮ 
ಶ್ರೀನಿವಾಸರಾಯನ ಬೆಂಗಳೂರಿಂದ್ಹಾ ನಿರ್ವಹಿಸಿ ವುಳಿಸಬೇಕೋ ಬಿಡಬೇಕೋ ನಿಮಗೆ 
ಯುಕ್ತ ತೋರಿದಂತೆ ಮಾಡಬೇಕೆಂದು ಹೇಳಲಾಗಿ, ನಂಮ್ಮ ಅಂಣ ಶ್ರೀನಿವಾಸರಾಯನ 
ಕ್ಷೇಮಲಾಭ ನಂನದೇ ವಿನಹಾ ಬೇರೆ ಅಲ್ಲಾವಾಗಿ ಬದುಕಿದರೆ ಅವರು ನಾನೂ ಯಿಬ್ಬರು 
ನಿಮಗೆ ಮಕ್ಕಳು. ಅವರಿಗೆ ಮೋಸ ಬರುವಲ್ಲಿ ನಂನ್ನ ಶರೀರ ಯಿಡತಕ್ಕದಿಲ್ಲಾ. ನಾನೂ 
ಅವರೂ ಯಿಬ್ಬರೂ ಅಳಿಯಲೀ ಉಳಿಯಲೀ ಸಹಾ ಯೋಗಕ್ಷೇಮವೇ ವಿನಹಾ ಮಬ್ಬರು 
ಅಳಿದು ವಬ್ಬರು ವುಳಿಯುವದು ಯಿಲ್ಲವೆಂದು ಕರಾರು ಹೇಳಿ ವಸ್ತಾಭರಣಗಳಿಂದ 
ಸಂನ್ಮಾನಾಮಾಡಿ ವೆಂಕಟರಾಯರನ ಮನೆಗೆ ಕಳುಹಿಸಿಕೊಟ್ಟರು. 


ಆ ಬಳಿಕ ಆ ದಿವಸ ಹೈದರಲ್ಲಿಬಾನ ಬಹದರರು ಮಸಲತ್ರಿಗೆ ಕುಳಿತು 
ಮೊಕದುಂಸಾಬರು ಕಬೀರಬೇಗರು ಸಹಾ ಯೋಚಿಸುವಲ್ಲಿ ಬೆಂಗಳೂರು ಕಾರ್ಯದ 
ಬಗ್ಯೆ ಮೊದಲು ಚಂನಪಟ್ಟ ಮದ್ದೂರು ಸ್ವಾಧೀನವಾದಲ್ಲದೆ ಮುಂದಣ ಯತ್ನ 
ಸಾನುಕೂಲವಾಗದೂ ಯೆಂದೂ ಪ್ರಸ್ತಾಪವಾದಲ್ಲಿ ಸಾರಂಗಿ ವೆಂಕಟಗಿರೈಯ್ಕನೆಂಬ 
ಬ್ರಾಂಹ್ಮಣನು ಹುಲೀಯೂರು ದುರ್ಗದ ಗುರಿತನಮಾಡುತ್ತಾ ಯಿದ್ದು ಅಲ್ಲಿನ 
ಯಿನ್ನೂರುಮಂದಿ ಸಹಾ ಮರಾಟೇರ ಭಯಕ್ಕೆ ಗಡೀಬಿಟ್ಟು ವೋಡಿ ಆ ದಿವಸವೇ 
ಪಟ್ಟಕ್ಕೆ ಬಂದು ಕರ್ತರ ಅರಶಿನವರ ದೇವಡೀ ಬಳಿಯಿಂದ ಬಹದರರ ಬಳಿಗೆ ಬಂದು 
ಕರ್ತರ ಯದುರಿಗೆ ನಿಂತಿದ್ದನಾಗಿ ಅವನು ಜವಾಬು ಹೇಳಿದ್ದು, ಚಂನ್ನಪಟ್ಟದಲ್ಲಿ ತಂಮ್ಮ 
ಅಬಚೀ ಮಗ ಹಿರೀ ಪಂತ ಅಲಂಗದ ಶಾನುಭಾಗ ಯಿದ್ದನಾಗಿ ಅವನ ಮುಖಾಂತ್ರ 
ಚಂನಪಟ್ಟಾ ತಾನು ಸಾಧಿಸುತ್ತೇನೆಂದು ಅರಿಕೆ ಮಾಡಿದನು. ಆ ಮಾತಿನ ಮೇಲೆ ಕೆಲವ 


ಹೈದರ್‌ ನಾಮಾ ೩೧ 
ಘವಜು ಮೊಕದುಂಸಾಬರು ಕಬೀರಬೇಗರು ವೆಂಕಟಗಿರೈಯನ ಸಹಾ ಕಳುಹಿಸಿದ್ದರಿಂದ 
ಯಿವರು ರಾತ್ರೆವೇಳೆ ಹೋಗಿ ಕೋಟೆ ಒಳಗಣವರು ಬೆಫಾಮಾಗಿ ಯಿದ್ದದ್ದರಿಂದಾ 
ಕೋಟೆಗೆ ಯೇಣೀ ಹಾಕಿ ಯಿಳೇ ಬಿದ್ದು ಕೋಟೆ ತೆಗೆದುಕೊಂಡರು. ಕೋಟೆವಳಗೆ 
ಜಮೆಯಾದ ಸುತ್ತನ ಗಡಿಗಳ ಯಿರಸಾಲು ೨,೦೦,೦೦೦ ವರಹಾ ಪರ್ಯಂತ್ರ 
ಕೈವಶವಾಯಿತು. ಅಲ್ಲಿಂದಾ ಮರುದಿನ ಸಾರಿ ಬಂದಲ್ಲಿ ಮದ್ದೂರು ಠಾಣೇದವರು ಹೊರ 
ಹೊರಟು ಅವರಿವರಿಗೆ ಜಗಳವಾಗಿ ಕೋಟೆ ಮಂದಿ ಮುರಕಡದೂ ಅವರು ಕೋಟೆ 
ಹೋಗುವಲ್ಲಿ ಸಂಮಿಶ್ರವಾಗಿ ಕುದುರೆಯವರು ಹೊಕ್ಕು ಮದ್ದೂರು ಠಾಣೆ ಬಹದರರ 
ಕೂಟವಾಯಿತು. 


ಆ ಬಳಿಕ ಹೈದರಲ್ಲಿಬಾನ ಬಹದರವರು ಯೀ ವರ್ತಮಾನ ಕೇಳಿ ಪಟ್ಟದಿಂದ 
ಹೊರಟು ಬೆಂಗಳೂರು ಬಳಿಗೆ ಬಂದು ಗೋಪಾಲಹರಿ ರಾಸ್ತೆದವರು ದಂಡಿನ ಮೇಲೆ 
ಷಬಕೂನುಮಾಡಿ ಮರುದಿನ ವಿಭಾಮ ಕೊಡಲಾಗಿ ಅವರವರಿಗೆ ಲಡಾಯಿ ಹತ್ತಿ 
ಬೆಂಗಳೂರು ಮುತ್ತಿಗೆ ತೆಗೆದು ಮರಾಟೇರ ಫವುಜು ಬಹದರನ ದಂಡಿನ ಬೆಂನ್ನು ಅಟ್ಟಿ 
ಬರುವಲ್ಲಿ ಚಂನಪಟ್ಟದ ಗಿಡದಲ್ಲಿ ತಂದು ರಭಾಡೇಜಂಗಲ್‌ ತಿರುಗಿಸುತ್ತಾ ಧಣಿದು 
ಯಲ್ಲಮಕಾಂ ಮಾಡಿ ಠಾವುಟಿಗಳ ಹಾಕುತ್ತಲೆ ಅಲ್ಲಿ ಗುಟ್ಟೆಗಳ ಮೇಲಣಿಂದಾ ತೋಪಿನ 
ಗುಂಡು ಬಾಣಗಳ ಸಹಾ ಹೊಡೆದು ಯಬ್ಬಿಸುತ್ತಾ ತಿಂಗಳುವರೆ ಪರಿಯಂತ್ರ ಯದುರು 
ನಿಲ್ಲದೆ ನಿಲ್ಲುಗೊಡದೆ ವಂದೊಂದು ವೇಳೆ ಯೆದುರು ಬಿದ್ದು ಹೊಡೆಯುತ್ತಾಲೂ ಮರಾಟೆ 
ಫವಜನೆಲ್ಲಾ ಹಲಾಖು ಮಾಡಿ ಕೊನೆಗೆ ಪ್ರಾಕಿನ ಬಾಕಿ ಹಣ ಖಂಡಣೆ ಸಹಾ ೩೦ ಲಕ್ಷ 
ರೂಪಾಯಿ ಮೇಲೆ ಚುಕಾಯಿಸಿ ಯೀ ಹಣಕ್ಕೆ ಪಟ್ಟದಿಂದ ಅಸಲೆಕಾರ ನಜರಾಣೆ ಮೊ 
ಮಲಕಿ ಅರವಾಸಿಗೆ ಬಹದರು ಜಾಮೀನಾಗಿ ಮರಾಟೇರ ದಂಡಿನ ವರ್ತಕರಂನ್ನು ಪಟ್ಟಕ್ಕೆ 
ಕರೆದುಕೊಂಡು ಪಟ್ಟಕ್ಕೆ ಬಂದರು. 


ಆವಾಗಾ ಮರಾಟೇರ ಕಡೆಯಿದ್ದ ಶೀಮೇನೆಲ್ಲಾ ಬಿಡಿಸಿಕೊಂಡು ಪಟ್ಟದ 
ಕೂಟವಾಯಿತು. ಪಟ್ಟದಲ್ಲಿ ನವಾಬ ಹೈದರಲ್ಲಿಬಾನ ಬಹದರಾಯಂಬದಾಗಿ ಕರ್ತರು 
ಅರಶಿನವರು ಸಹಾ ಕಿತಾಬು ನವಬತ್ತು ಸಹಾ ಕೊಟ್ಟು ಕರಾಚೂರಿ ನಂಜರಾಜೈಯ್ಯ 
ಅರಶಿನವರು ತಾಜೀಮು ಸಹಾ ಕೊಟ್ಟು ಬಹು ಸಂನ್ಮಾನಾ ಮಾಡಿದರು. 


ಮತ್ತೆ ನಾಲ್ಕು ತಿಂಗಳ ಮೇಲೆ ನವಾಬರು ಸವಾಲು ಮಾಡಿದ್ದು. ಸದರಿ 
ಕಾರ್ಯಭಾಗಗಳಿಗೆ ಜಾಸ್ತಿ ಫವಜು ಯಿಟ್ಟೆವೆಂಬ ಹಾಗೂ ಖಂಡಣೆ ಬಾಕಿಗೆ ವರ್ತಕರ 
ಗುಮಾಸ್ಕೇರು ವರಾತಾಮಾಡುತ್ತಾರೆಂಬ ಹಾಗೂ ಸವಾಲು ಮಾಡಿದ್ದರಿಂದಾ ಯೀ ಬಗ್ಮೆಲ್ಲಾ 
ಅರವಾಸಿ ರಾಜ್ಯ ನವಾಬರಿಗೆ ಸರಕಾರದಿಂದ ತನಖೆ ಬರದುಕೊಟ್ಟರು. 

ಶಕೆ ೧೬೮೧ನೆ ಪ್ರಮಾತ್ತಿ ಸಂವತ್ಸರದ ಜೇಷ್ಟಮಾಸದಲ್ಲು ಕರಾಚೂರಿ 
ಅರಶಿನವರು ಕರ್ತರ ಸಂಗಡ ಮನಸಾಪದಿಂದ ತಂಮ್ಮ ಕಡೆ ಫವುಜು ಬರಕ್ಕಿ 


೩೨ ಚಾರಿತ್ರಿಕ ದಾಖಲೆಗಳು 
ಶ್ರೀನಿವಾಸರಾಯರೂ ತಂಮ್ಮ ಕುಟುಂಬ ಸಹಾ ಪಟ್ಟದಿಂದಾ ಮೈಸೂರಿಗೆ ರವಾನೆ 
ಮಾಡಿಬಿಟ್ಟರು. 

ಆವಾಗಾ ಕಣಿವೆ ಕೆಳಗೆ ಚಂದಾಸಾಬರ ಯರಡನೆ ಮಗ ನವಾಬ 
ಜಿಯಾಹುದ್ದವಲಾ ಅಲ್ಲಿ ರಾಜಾ ಖಾಚ ಕಮಕಜಂಗ ಬಹದರು ಪುಲಚೇರಿಯಿಂದ ಫಸ 
ಅರೆಮಾನಿ ಸವಾರು ೨,೦೦೦ ಗೋರಾ ಸೋಜರು ೪,೦೦೦ ಬಾರು ೬೦೦೦ 
ಮಯಿ ತೋಪುಖಾನೆ ಸರಂಜಾಮು ಮೂಶೆ ಚಬೀನಾ ಯಂಬ ಸರದಾರು ಸಹಾ 
ಹೊರಟು ಗೂಡಲೂರು ಧಾರಣ ಪಟ್ಟಣವಂನ್ನು ತೆಗೆದುಕೊಂಡು ಮೈಲಾಪುರೀ 
ಚಂನಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಬಹಳ ಲಡಾಯಿ ಮಾಡಿ ಜಂಗಿನಲ್ಲಿ ಚಬಿನಾ ಮ್ರುತವಾಗಿ 
ನಿಂತ ಸರದಾರುದಾರರ ಪೈಕಿ ಕೆಲವರು ಚಂನ್ನಪಟ್ಟಣದ ಮಂಮದಲ್ಲಿ ಖಾನಗೆ ವಳಬಿದ್ದು 
ಕೆಲವು ಸರದಾರರಿಗೂ ಅಲ್ಲಿರಜಾಖಾನರಿಗೂ ಅಂತಃಕಲಹ ಬಿದ್ದು ಸದರಹೂ ಫವಜು 
ಹಿಂದಿರಿಗಿ ಪಲಚೇರಿಗೆ ಸಾಗಿಹೋಯಿತು. ತರುವಾಯ ಮಂಮದಲ್ಲಿ ಖಾನನು ತಂನ 
ಫವಜು ಯಿಂಗರೇಜಿ ಬಹದರರ ಫವಜು ಸುದಾ ಹೊರಟು ಪಲಚೇರಿಗೆ ಹೋಗಿ 
ಮುತ್ರಿಗೆ ಹಾಕಿದುದರಿಂದ ಪಲಚೇರಿಯವರಿಗೆ ಕುಮುಕಾಗಿ ನವಾಬರು ಪಟ್ಟದಿಂದ ಕುದುರೆ 
೩,೦೦೦ ಕೆಲವೂ ಪಾಯಿದಳ ಅಹಷಾಂ ಬಾರು ತೋಪು ೧೨ ಸಹಾ ಮೊಕದಂ ಅಲ್ಲಿ 
ಖಾನರನು ದಿವಾನ ವೆಂಕಟರಾಯನ ಸಹಾ ಕಳುಹಿಸಿಕೊಟ್ಟರು. 


ಮೊಕದುಂಸಾಬರು ಹೋಗುವ ಮಾರ್ಗದಲ್ಲಿ ಪಾಳ್ಕಗಾರನಿಂದ ಆನೆಕಲ್ಲು ಠಾಣೆ 
ಹಾಕಿ ತನ್ನ ತಂಮ್ಮ ಸೈದು ಯಿಸ್ಮಾಲು ಅಲ್ಲಿ ಯಿಟ್ಟು ಮುಂದೆ ಹೋಗುತ್ತಾ ಬಾರಾಮಾಲು 
ತಾಲೋಕಿನಲ್ಲಿ ಕಡಪೆಯವರ ಬಗೆ ಕುದುರೆ ೧೦೦೦ ಅಜೀಜಖಾನನೆಂಬ ಸರದಾರನ 
ಹೊಡೆದು ಬಾರಾಮಹಲು ಠಾಣೆ ಹಾಕಿ ತ್ಕಾಗ್ಗಡದ ಹಾದೀಯಲ್ಲಿ ಪುಲಚೇರಿ ಬಳಿಗೆ 
ಶೇರಲಾಗಿ ಅಲ್ಲಿಯು ಯಿವರ ಯತ್ನವೇನೂ ನಡೆಯದೆ ಯಿವರು ನವಾಬರ ಅಪ್ಪಣೆ 
ಮ್ಯಾಲೆ ಹಿಂದಕ್ಕೆ ಬಂದ ಬಳಿಕ ಪುಲಚೇರಿ ಕೋಟೆಯಲ್ಲಿ ರಸ್ತು ಮುಗದು ಅಲ್ಲಿ 
ರಾಜಾಖಾನರು ಜಹಜಿನ ಮೇಲೆ ಹೊರಟು ಹೋದರಾಗಿ ಕವಲಿನ ಮೇಲೆ ಯಿಂಗರೇಜ 
ಬಹದರರ ಕೂಟವಾಯಿತು. 


ಕರಾಚೂರಿ ನಂಜರಾಜೈಯ್ಯ ಅರಶಿನವರು ಮೈಸೂರಲ್ಲಿ ಯಿದ್ದು ಕೊಂಡು ಫವಜು 
ಜಮಾಯಿಸಿ ದವಲತ್ತಿಗೆ ಮೋಸಾ ತರುತ್ತಾರೆಂದು ಖಂಡೇರಾಯರು ಪ್ರಧಾನ 
ವೆಂಕಟಪತೈಯ್ಯ ಲಾಲಾರಾಜರು ವಗೈರೆ ಕರ್ತರಿಗೆ ದುರ್ಬೋಧನೆ ಸುಳುಮಾತುಗಳು 
ಬೋಧಿಶಿ ಕರ್ತರಿಂದ ನವಾಬರಿಗೆ ಹೇಳಿಸಲಾಗಿ ಮಯೆ ಘವಜು ನವಾಬರು ಹೊರಟು 
ಮೈಸೂರಿಗೆ ಮುತ್ತಿಗೆ ಹಾಕಿ ಮೂರು ನಾಲ್ಕು ತಿಂಗಳು ಲಡಾಯ ಮಾಡಿ ಆ ಬಳಿಕ 
ಸಲ್ಲಾಆಗಿ ಲಕ್ಷ ಶೀಮೆಗೆ ಸರಿಯಾಗಿ ಕಟ್ಟಿಮಳಲವಾಡಿ ಪಿರಿಪಟ್ಟ ಕೊಣನೂರು ಬೆಟ್ಟದಪರ 
ಅರಕಲಗೂಡು ಸಹಾ ಅರಶಿನವರಿಗೆ ಕೊಟ್ಟು ಅರಶಿನವರವ ಕೋಣನೂರಿಗೆ ಕಳುಹಿಸಿ 
ಮೈಸೂರಲ್ಲಿ ಕರ್ತರು ಠಾಣೆ ನವಾಬರು ಪಟ್ಟಕ್ಕೆ ಬಂದರು. 


ಹೈದರ್‌ ನಾಮಾ ೩೩ 

ಕರಾಚೂರಿ ನಂಜರಾಜೈಯ್ಕ ಅರಶಿನವರು ಬರಕ್ಕಿ ವೆಂಕಟರಾಯರು 
ಚಂದ್ರರಾಯನ ಸಹಾ ಪಟ್ಟಕ್ಕೆ ಕಳುಹಿಸಿ ಶ್ರೀನಿವಾಸರಾಯನ ಸಂಗಡ ಕರೆದುಕೊಂಡು 
ಶಕೆ ೧೬೮೧ನೆ ಪ್ರಮಾದಿ ಸಂವತ್ಸರದಲ್ಲು ಕೊಣನೂರಿನಲ್ಲಿ ನಿಂತರು. 


ಕೆಲವು ದಿನದ ಮೇಲೆ ಮೈಸೂರು ಮೊಹಿಂಮು ಮುಂತ್ತಾಗಿ ಬಹಳ ಖರ್ಚಾಯಿತು; 
ಯಿಂನ್ನು ಶೀಮೆ ಬೇಕೆಂದು ನವಾಬರು ಸವಾಲು ಮಾಡಲಾಗಿ ಖಂಡೇರಾಯ ವಪ್ಪ 
ಅಡ್ಡಸಾಲುಮಾಡಿದಾಗ್ಕೂ ಕರ್ತರು ಸ್ಕಾದುಮಂಗಲ ಪರಮರೆ ನಾಮಕಲ್ಲು ವಗೈರೆ 
ಅರಶಿನವರ ಕಡೆಯಿಂದ ನಾಲ್ಕು ತಾಲೋಕು ನವಾಬರಿಗೆ ಕೊಟ್ಟದ್ದರಿಂದ ಖಂಡೇರಾಯರಿಗೆ 
ಮನಸ್ತಾಪ ಹುಟ್ಟಿತು. 

ತರುವಾಯ ಶಕೆ ೧೬೮೨ ವಿಕ್ರಮ ಸಂವತ್ಸರದಲ್ಲೂ ಮರಾಟೇರ ಕಡೆ ಬೀನೀ 
ಯಸ್ಸಾಜೀಪಂತ ೨೦೦೦೦ ಫವಜಿನಿಂದ ದೇವಂಡನಹಳ್ಳಿಯಿಂದ್ಹಾ ಬಳ್ಳಾಪುರದ 
ಪ್ರಾಂತ್ಯದಲ್ಲಿ ಯಿಳಿದು ಯಿದ್ದದ್ದರಿಂದ ಪಟ್ಟದಲ್ಲಿ ಖಂಡೇರಾಯ ಪ್ರಧಾನ ವೆಂಕಟಪತ್ಸೆಯ್ಯ 
ನರಸುಂಹ್ವದಾಸರು ತಮ್ಮ ಲಾಲಾದಾಸರು ಕೊಳಾಗಾಲದ ವೀರಂಣ್ಣಶೆಟ್ಟಿ, ಅಂಣ್ಣಯ್ಯಶಾಸ್ತ್ರಿ 
ಪ್ರಭ್ಛತಿಗಳೆಲ್ಲಾ ಯೋಚಿಸಿ ನವಾಬರು ಬಹು ಪ್ರಬಲವಾದರು ಶೀಮೆನೆಲ್ಲಾ ಆಕ್ರಮಿಸಿದರು. 
ಯೀತನ ಮುಗಿಶಿಕೊಂಡಲ್ಲದೆ ದವಲತ್ತು ನಿಲ್ಲುವದಿಲ್ಲವೆಂತೆಂದು ಚಿಕ್ಕ ಕೃಷ್ಣರಾಜ ಒಡೆಯರ 
ಕುಟುಂಬ ದೊಡಂಮ್ಮನವರಿಗೂ ಸಹ ಬೋಧಿಶಿ ಮೊದಲು ಪಟ್ಟಕ್ಕೆ ಬಂದಿದ್ದ ಪುನೇದ 
ಕಡೆ ಬುಕಣೋಜೀಯಂಬ ಸಾವಕಾರನ ಮುಖಾಂತ್ರ ಯಿಸ್ಸೋಜಿಪಂತನ ಕಡೆ ೬,೦೦೦ 
ಘವುಜು ಕುಮುಕು ಕರಶಿ ಯಿದ್ದರು. 


ಸದರಿ ಶಕೆ ೧೬೮೨ನೆ ಪ್ರಮಾದಿ ಸಂವತ್ಸರದ ಶ್ರಾವಣ ಶು ೧೩ರಲ್ಲೂಕಾವೇರಿ 
ಪೂರ್ನಪ್ರವಾಹ ಬಂದಿರುವಾಗ ವುದಯವಾದ ಯೇಳು ಯೆಂಟು ಫಳಿಗೆ ವ್ಯಾಳೆಯಲ್ಲಿ 
ಪಟ್ಟದ ಮೂಡ್ಲು ಬಾಗಿಲು ಹಾಕಿಶಿ ಕೋಟೆಯ ಮೇಲಣಿಂದ ತೋಫಘಗಳಂನ್ನು ವಭಯ 
ತಾವೇ ಆ ಮಧ್ಯದಲ್ಲಿ ಯಳದು ಯಿದ್ದ ನವಾಬರು ಫವುಜಿನ ಮೇಲೆ ಗುಂಡುಗಳ 
ಷರುವುಮಾಡಿ ಶೇತುವೆ ಬಾಗಿಲಿಂದಾ ಕೆಲವೂ ಫವಜು ಹೊರಟು ಕರೀಗಟ್ಟದ ಬಳಿಯಲ್ಲಿ 
ನವಾಬರ ಬಗೆ ಸ್ಪಲ್ಪ ಬಾಂ ಅಮನ ವೈಲ್‌ವೆಂಬ ಪಿರಂಗಿ ಸಹಾ ಹೊಡದುಹಾಕಿದರು. 


ಆ ದಿವಸ ಗುಂಡು ಷುರುವಾಗುತ್ತಲೆ ನವಾಬರು ತಕ್ಷಣ ಹುಡುಕಿಶಿ ಮ್ಬ 
ಅಂಬಿಗರವನು ಶಿಕ್ಕಿದನಾಗಿ ಅವಂನ್ನು ಹಿಡಿತರಿಶಿ ತಂಮ್ಮ ಯದರಿಗೆ ನಿಲ್ಲಿಶಿಕೊಂಡು 
ಹೊಳೇಬಳಿ ಯಿದ್ದ ಹರಗೋಲುಗಳೆಲ್ಲಾ ಖಂಡೆರಾಯ (ಕಂಡೆರಾಯ) ಕೋಟೆ ವಳಿಕ್ಕೆ 
ಹಾಕಿಶಿ ಯಿದ್ದನಾಗಿ ವಂದ ಭಾರಿ ಬಿದರೆ ಟೊಕರೆ ಮಾತ್ರ ಬಿದ್ದು ಯಿದ್ದದಂನ್ನು ತರಿಶಿ 
ದಂಡಿನ ಪರಾಲಿಗಳು ಹರಿಶಿ ತಂಮ್ಮ ಯೆದುರಿಗೆ ಆ ಟೊಕರಿಗೆ ಚಂಮಡೆ ಮಚಾಯಿಶಿ 
ಯಿದ್ದ ನಗದು ಜವಾಹಿರಿ ಸಾಗಿದಷ್ಟು ಹಣದ ಥೈಲಿಗಳ ಕಟ್ಟಿಶಿ ಅಸ್ತಮಾನವಾಗುತ್ತಲೆ 
೨೦ ಕುದುರೆ ಸಹಾ ಸದರು ಜವಾಹಿರಿ ಸಾಗಿದಷ್ಟು ಹಣ ತಂಮ್ಮ ಸೋದರಮಾವ 
ಯಿಬ್ಬರಾಯಂಸಾಬರು ಯಿವರ ಮಗ ಹುಸೇನ್ನು ಸಾಬ ದಿಂಡುಗಲ್ಲು ವೆಂಕಟಪ್ಪ 


೩೪ ಚಾರಿತ್ರಿಕ ದಾಖಲೆಗಳು 
ವುತ್ತಮಪಾಳ್ಯದ ವೆಂಕಟರಾವು ತೋಷಿಖಾನೆ ಶ್ರೀನಿವಾಸ ಜೀವಾಜೀ ಮೀರ 
ಅಲ್ಲಿರಜಾಖಾನರು ಸಹಾ ಆ ಟೋಕರ ಮಬ್ಬ ಅಂಬಿಗನಿಂದ್ಹಾ ಶುಕ್ರವಾರದ ಪ್ಯಾಟೆ 
ಕಡಗಿನಲ್ಲಿನದಿ ದಾಟಿಹೋದರು. ಆ ಬೆಳಿಗ್ಯೆ ಖಂಡೆರಾಯರು ಹೊರಗೆ ಬಂದು ನವಾಬರ 
ಕುಟುಂಬವನ್ನು ಯಂಟು ವರುಷದ ಹುಡುಗ ಟೀಪೂಸುಲತಾನರನೂ ಸಹಾ ಕೋಟೆವಳಕ್ಕೆ 
ಕರೆದುಕೊಂಡು ಹೋಗಿ ಕೈದುಮಾಡಿ ಯಿಟ್ಟರು. 


ನವಾಬರು ಹೊರಟುಹೋಗುತ್ತಾ ಹಾರೋಹಳಿ ಮಾರ್ಗವಾಗಿ ಅಲ್ಲಿನ ಅಮೀಲ 
ವೆಂಕಟಪತೈಯ್ಯ ಕೂಡಿಯಿಟ್ಟ ಯಿರಸಾಲು ಸಹ ತೆಗೆದುಕೊಂಡು ಬೆಂಗಳೂರ ಬಳಿಗೆ 
ಹೋಗಿ ಮೊದಲೆ ನವಾಬರ ಅಧೀನವಾಗಿ ಬೆಂಗಳೂರು ಕಿಲ್ಲೆದಾರಿ ಮಾಡುತ್ತಿದ್ದ 
ಕಬೀರಬೇಗರಂನ್ನು ಹೊರಕ್ಕೆ ಕರಶಿಕೊಂಡು ಆಲೋಚನೆಮಾಡಿ ಯಿಸ್ತಕಬಾಲಗೆಯಂದು 
ಕೋಟೆವಳಗಣ ಮಂದಿಯೆಲ್ಲಾ ಹೊರತೆಗೆದು ಪರಸ್ತಳದ ಮಂದಿ ಕೋಟೆವಳಗೆ 
ಕಾಯಾಮಾದ ಸಳದ ಮಂದಿ ಜ್ವತೆಗೆ ನಿಲಿಸಿ ಪರಸಳದ ಮಂದಿ ಮಿಲಾವೆಮಾಡಿ 
ಪೇಟೆಕಾವಲಲ್ಲಿ ಯಿಟ್ಟು ತಾವೂ ಕೋಟೆವಳಗೆ ಹೋಗಿ ಬದಸ್ತೂರು ಆನೆಕಲ್ಲನ್ನು 
ಬಲಕಾಯಿಸಿ ಆ ಬಳಿಕ ಬೆಂಗಳೂರು ಪ್ಯಾಟೆ ಮಾತಬರ ವರ್ತಕರ ಕರಶಿ 
ಸಮಜಾಯಿಷೀಯಿಂದ ಪತ್ರಗಳ ಬರಕೊಟ್ಟು ಲಕ್ಷಾಂತ್ರ ವರಹಾ ಕಡಾ ಮಾಡಿ 
ಜಮಾಯಿಸುತ್ತಾ ಮೊದಲು ಪಲಚೇರಿ ಕಡೆಗೆ ಕಳುಹಿಸಿಯಿದ್ದ ಮೊಖದುಂಸಾಬರು 
ದಿವಾನ ವೆಂಕಟರಾಯರು ಫವುಜು ಸಹಾ ಹಿಂದಕ್ಕೆ ತಂಮ್ಮ ಬಳಿಗೆ ಕರಶಿದರು. 


ಪಟ್ಟದಿಂದ ಖಂಡೇರಾಯರು ಫರವಾನೆಗಳು ತಂನ ಹೆಸರ ಪತ್ರಗಳ ಸಹಾ 
ಗಡಿಗಳಿಗೆಲ್ಲಾ ವೋಡಿಶಿ ಹೈದರನಾಯಕ ಸ್ವಾಮಿದ್ರೋಹಾಮಾಡಿ ವೋಡಿ ಬಂದು 
ಯಿದ್ದನಾಗಿ ಹುಡುಕಿ ಶಿಕ್ಕಿದ ಬಳಿ ಹಿಡಿದು ಪಟ್ಟಕ್ಕೆ ಕಳುಹಿಸಿದಲ್ಲಿ ಹಿಡಿದವರಿಗೆ ಮಾನ 
ಬಹುಮಾನ ಮಾಡುತ್ತೇವೆಂದು ಬರಶಿ ಕಳುಹಿಸಲಾಗಿ ಯೀತ ಶಿಕ್ಕದೆ ಬೆಂಗಳೂರು 
ಶೇರಿದ್ದಾಗಿ ತಿಳಿದು ಮರಾಟೇರ ಫವಜಿಗೆ ಬೀನೀ ಯಸ್ಸಾಜೀ ಪಂಡಿತರಿಗೆ ಬರದು 
ಪುಲಚೇರಿಯಿಂದಾ ಬರುವ ಮುಕದುಂಸಾಬರನ ಫವಜಂನ್ನು ಅಡಗಟ್ಟುವಂತೆ ಮಾಡಿದ 
ವಿವರ. 


ಆವಾಗ ಶೀರ್ಯದಿಂದ ದಿಲಾಘರಖಾನ ನವಾಬರ ಅಳಿಯು ತಿಮಿರಿ 
ಜಹಗಿರುದಾರ ಮೀರ ಫವುಜುಲ್ಲಾಖಾನರು ಬೆರೋಜಿ ಯಿದ್ದು ಕೋಲಾರದಿಂದ 
ಬಂದರಾಗಿ ಅವರಿಗೆ ಬಹುಮರಿಯಾದೆ ಸಂಬಳ ತಿಂಗಳು ವಂದಕೆ ರೂಪಾಯಿ ಯಿದಲದೆ 
ವಂದು ಲಕ್ಷ ರೂಪಾಯಿ ಜಹಗೀರು ಕೊಡುತ್ತೇವೆಂದೂ ಮೊಕರೂರು ಮಾಡಿ 
ಬೆಂಗಳೂರಲ್ಲಿ ನವಾಬ ಹೈದರಲ್ಲಿಖಾನರು ನೌಕರಿಯಿಟ್ಟುಕೊಂಡರು. 


ಶಕೆ ೧೬೮೨ ವಿಕ್ರಮ ಸಂವತ್ಸರದಲ್ಲು ಮೊಕದುಂಸಾಬರು ಅಂಚಟಿ ದುರ್ಗದ 
ಬಳಿಗೆ ಬರುವಾಗ್ಕೆ ಯಿಸ್ಸಾಜಿಪಂತರ ಕಡೆ ಆನಂದಗೋಪಾಲೈಯ್ಯನೆಂಬ ಸರದಾರದಿಂದ 
ಫವುಜು ಸುದಾ ಸುತ್ತಿಕೊಂಡು ಯಿರಲಾಗಿ ಬೆಂಗಳೂರಿಂದಾ ಫವುಜುಲ್ಲಾಖಾನರು 


ಹೈದರ್‌ ನಾಮಾ ೩೫ 
ಕಬೀರಬೇಗರು ಸಹಾ ಕೆಲವು ಮಂದಿ ಕುದುರೆ ತೆಗೆದುಕೊಂಡು ಹೋಗಿ ಲಡಾಯಾಗಿ 
ಮೊಕದುಂಸಾಬರು ದಿವಾನ ವೆಂಕಟರಾಯರು ಅವರ ಸಂಗಡ ಫವಜು ಸುದಾ 
ಬೆಂಗಳೂರು ದಾಖಲಾದರು. 

ಸದರಿ ಯಿಸ್ಸಾಜಿ ಪಂತರು ಪನ್ನೇಕೆ ಹೋಗುವ ಜರೂರು ನಿಮಿತ್ಕ ಪಟ್ಟದ 
ಕರ್ತರಿಂದ್ಹಾ ೩೦,೦೦೦ ರೂಪಾಯಿ ತೆಗೆದುಕೊಂಡು ಬಾಬಾ ಮಹಲು ಕ್ರಿಷ್ಠಗಿರಿ 
ತಂಮ್ಮ ಕಡೆಗೆ ಬರಶಿಕೊಂಡು ದೇಶಕ್ಕೆ ಹೊರಟು ಹೋದರು. 


ಯೀ ವಿಕ್ರಮ ಸಂವತ್ಸರದ ಕಾರ್ತಿಕದಲ್ಲೂ ಮೊಕದುಂಸಾಬರು ಫವಜು ಸಹಾ 
ಬೆಂಗಳೂರಿಗೆ ಬರುತ್ತಾಲೆ ಬೆಂಗಳೂರು ಕಿಲ್ಲೆದಾರಿ ಬಗೆ ಯಿಬ್ಬರಾಂ ಸಾಬರನ ಯಿಟ್ಟು 
ಅವರಿಗೆ ಹಾಜರು ಯಿದ್ದ ಫವಜು ಕುದುರೆ ೩,೦೦೦ ಬಾರು ೬,೦೦೦ ಕರ್ನಾಟಕ 
೪,೦೦೦ ಸಹಾ ವಟ್ಟುಮಾಡಿ ಕೆಲವು ಫವುಜು ಮೀರ ಅಲ್ಲಿರಜಾಖಾನರ ಸಂಗಡ 
ಕೊಟ್ಟು ತಾಲೋಕುಗಳ ಸಾಧಿಸುವ ಹಾಗೂ ಕೆಲವೂ ಜಮಾಯತ್ತು ಕಣಿವೆ ಕೆಳಗಣ 
ಸತ್ಯಮಂಗಲ ಮುಂತಾದ ತಾಲೋಕಗಳ ಸಾಧಿಸುವ ಹಾಗೂ ಕಳುಹಿಸಿ ಗೆಜ್ಜಲಹಟ್ಟಿ 
ಕಣಿವೆ ಬಳಿ ಸ್ವಲ್ಪ ಜಮಾಯತನ್ನುಯಿಂದ ನವಾಬರು ಬಂದು ಯಿಳಿದು ಯಿದ್ದರು. 

ಸದರಿ ವಿಕ್ರಮ ಸಂವತ್ಸರದ ಪುಷ್ಯದಲ್ಲೂ ಖಂಡೇರಾಯನು ಪಟ್ಟದಿಂದಾ ಫವಜು 
ಸುದಾ ಹೊರಟು ನಂಜನಗೂಡು ಹರದನಹಳ್ಳಿ ಬಳಿಗೆ ಹೋಗಿ ನವಾಬರ ಫವುಜನ್ನು 
ಹೊಡೆದು ಮೋಡಿಸನು. 


ಅಲ್ಲಿಂದಾ ಕೊಣನೂರಿಗೆ ಕರಾಚೂರಿ ನಂಜರಾಜೈಯ್ಯ ಅರಶಿನವರ ಬಳಿಗೆ 
ನವಾಬರು ಬಂದು ತಂಮ್ಮ ಅಪರಾಧವನ್ನು ಕ್ಷಮೆಮಾಡಿ ರಕ್ಷಿಸಬೇಕೆಂದು ಶರಣಾಗತರಾಗಿ 
ಅಡ್ಡಬಿದ್ದಲ್ಲಿ ಮಹಾರಾಜೆಶ್ರೀಯವರಿಗೆ ಕಟಾಕ್ಷ ಬಂದು ಚಿಂತಿಸಬೇಡ ಯೇಳೂ ಯಂದು 
ಅಭಯ ಕೊಟ್ಟು ಯಬ್ಬಿಸಿ ನೀನು ನಂಮ ಚಾಕರನಾಗಿ ನಂಮಿಂದಾ ಬೆಳೆದು ನಮಿಗೆ 
ದ್ರೋಹ ಯೋಚಿಸಿ ಮೈಸೂರು ಮ್ಯಾಲೆ ನೀನೂ ಗುಂಡು ಹೊಡದ್ದರಿಂದಾ ನಿಂನ ಚಾಕರ 
ಖಂಡೆರಾಯಾ ನಿಂನ ಮೇಲೆ ಗುಂಡು ಹೊಡದಾಯಂದೂ ಅರಶಿನವರು ಮಂದಲಿಸಲಾಗಿ 
ನವಾಬರು ಯದ್ದು ಪುನಹಾ ಕೈಜೋಡಿಸಿಕೊಂಡೂ ಹಿಂದೆ ತಾನು ನಡದ ದುಷ ಷ್ವತಕ್ಕೆ 
ತನಗೆ ಶಿಕ್ಷೆ ಆಯಿತ್ತು ಮುಂದೆ ಜರನಾ ್ಮವಧಿಗು ತಮಗೆ ದ್ರೋಹಮಾಡತಕ್ಕದಿಲ್ಲಾವಂದು 
ಪ್ರಮಾಣಪೂರ್ವಕ ಹೇಳಿಕೊಂಡರು. ಅಲ್ಲಿ ಆವಾಗ ಯಿದ್ದ ಸ ಸಾಮೌಜೀಸದು ಬರಕ್ಕಿ 
ಶ್ರೀನಿವಾಸರಾಯರು ಸಹಾ ವಿಂಗಡವಾಗಿ ಅರಶಿನವರಿಗೆ ಬಹುತರವಾಗಿ ಹೇಳಿ ತ 
ಯೀತನ ನಂಬಬಾರದು ಯಿಲ್ಲೆ ಕೈದುಮಾಡಬೇಕೆಂದು ಬೋಧಿಸ್ತರು 


ಆದಾಗ್ಯೂ ಮಹಾರಾಜೆಶ್ರೀ ಕರಾಚೂರಿ ನಂಜರಾಜೈಯ್ಯ ಅರಶಿನವರು ಬಹು 
ಸತ್ಯಸಂಧರು ಧರ್ಮಿಷ್ಟರು ಪದವಾಖ್ಕ ಪ್ರಮಾಣಗ್ಗರಾದ್ದರಿಂದಾ ಶರಣಾಗತನಾದಂತ್ತಾವನ 
ಮೇಲೆ ಮೋಸದ ಯೋಚನೆ ಯಾವ ಜೀವವೂ ತಂಮ್ಮಲ್ಲಿ ಬರತಕ್ಕದಿಲ್ಲವೆಂದೂ ಹೇಳಿ 
ನವಾಬರಿಗೆ ವಸ್ತಾಭರಣಗಳಂ ಕೊಟ್ಟು ತಂಮ್ಮ ಬಳೀಯಿದ್ದ ಫವುಜು ಸುದಾ ಯೀತನ 


೩೬ ಚಾರಿ ತ್ರ ದಾಖಲೆಗಳು 
ತೈನು ಕೊಟ್ಟು ತಾವೂ ಸಂಗಡ ಹೊರಟು ಗಡಿಗಳೆಲ್ಲಾ ನವಾಬರಿಗೆ ಠಾಣೆಕೊಡುವುದೆಂದು 
ಪತ್ರಗಳ ಬರಶಿಕೊಟ್ಟು ಹೊರಟು ಬಂದರಾಗಿ ಕಟ್ಟೆಮಳಲವಾಡಿ ಠಾಣೆ ತೆಗೆದುಕೊಳ್ಳುತ್ತಾಲೆ 
ಪಟ್ಟದಿಂದಾ ಖಂಡೆರಾಯ ಫವುಜನೂ ತೆಗೆದುಕೊಂಡು ಸಾಮಾಜೀಕರ ಸಹಾ ಲಡಾಯಿಗೆ 
ಬಂದನು. 


ಅರಿಶಿನವರು ತಂಮ್ಮ ಮಾತ ಕೇಳಲಿಲ್ಲವೆಂದು ನಾಖುಷಿಯಿಂದ ಬರಕ್ಕಿ 
ಶ್ರೀನಿವಾಸರಾಯರು ಹೊರಟು ಹೋಗಿ ಪಟ್ಟಕೆ ದಾಖಲಾದರು. 


ಆವಾಗಾ ನವಾಬರು ಪಿತೂರಿ ಕಾಗದಗಳ ತಂಮ್ಮ ಹೆಸರಿನಲ್ಲಿ ಅರಶಿನವರ 
ಹೆಸರಿನಲ್ಲಿ ಸಹಾ ಬರದು ಸಕಲ ಸಾಮಾಜಿಕರೆಲ್ಲಾ ತಮಿಗೆ ವಳಬಿದ್ದು ಖಂಡೆರಾಯನ 
ಹಿಡಿದುಕೊಡುವುದಕ್ಕೆ ವುದ್ಕುಕ್ತರಾಗಿ ಅಂಚೆಗಳ ತಂದಿರುವುದಾಗಿಯೂ ಹಿಡಿಕೊಟ್ಟು ಬಳಿಕ 
ಮತ್ತೂ ಅವರಿಗೆಲ್ಲಾ ವಿಶೇಷವಾಗಿ ತಾವು ಕೊಡುವುದಾಗಿಯು ಆಣೆ ಭಾಷೆಗಳಿಂದ 
ಬರದ ಸುಳ್ಳುಕಾಗದಗಳು ಚೋರ ಪಹರೆಯಲ್ಲಿ ಶಿಕ್ಕಿದಂನ್ನು ಖಂಡೆರಾಯ ನೋಡಿಕೊಂಡು 
ಗಾಬರಿಯಾಗಿ ಠಾಕಣಾಸವಾರನಾಗಿ ತಕ್ಷಣವೆ ವಂಟಿ ಕುದುರೆಯಿಂದ ಪಟ್ಟಕ್ಕೆ ವೋಡಿ 
ಹೋದರು. ಯೀ ಬಾತಮೀ ತಿಳಿದು ನವಾಬರು ಪಟ್ಟದ ದಂಡಿನ ಮೇಲೆ ಬಿದ್ದು 
ಲೂಟಿಸಿ ತೋಫಘಗಳು ಮುಂತಾಗಿ ಕೈವಶಮಾಡಿಕೊಂಡು ಪತ್ತೆ ಮಾಡಿದರು. 


ಸದರಿ ವಿಕ್ರಮ ಸಂವತ್ಸರದ ಮಾಫ.... ಲ್ಲೂ ಪತೆಯಾಗಿ ನಂಜರಾಜೈಯ್ಯ್ಕ 
ಅರಶಿನವರನ ಕಟ್ಟೆಮಳಲವಾಡಿ ಬಳೀಯಲ್ಲಿ ನಿಲ್ಲಿಸಿ ನವಾಬರು ಪಟ್ಟದ ಬಳಿಗೆ ಬಂದು 
ಯೀ ಮಾಘ ಬ ೧೩ ಶಿವರಾತ್ರೆ ದಿವಸ ಶೇತುವೆ ಬಾಗಿಲು ಬಳೀಯಿಂದ ಜಮೀಯತಂನ್ನು 
ಲೂಟಿಮಾಡಿಹೋದರು. 

ಅಲ್ಲಿಂದ ಹೊರಟು ಗೆಜ್ಜಲಹಟ್ಟಿ ಘಾಟಿ ಯಿಳಿದು ಸತ್ಯಮಂಗಲ ಮುಂತ್ತಾದ 
ಕಣಿವೆ ಕೆಳಗಣ ಶೀಮೆಯೆಲ್ಲಾ ಸಾಧಿಶಿ ಬಹು ಜನಕೆ ನಜರಾಣೆಗಳು ಮಾಡಿ ಹಣ 
ಹ್ಮಾರಳ ಸಂಪಾದಿಶಿ ಫವುಜು ವಿಸ್ತಾರಾಮಾಡಿಕೊಂಡು ಮಧ್ಯೆ ಗೋಪ್ಕದಿಂದ ಜನರ 
ಕಳುಹಿಸಿ ಪಟ್ಟದಲ್ಲಿ ಯಿದ್ದ ಸಾಮಾಜೀಕರಿಗೆಲ್ಲಾ ಲಂಚಗಳ ಹಾಕಿ ಸ್ವಾಧೀನ 
ಮಾಡಿಕೊಂಡರು. 

ಅಲ್ಲಿಂದಾ ವಿಷು ಸಂವತ್ಸರದಲ್ಲಿ ಪಟ್ಟದ ಬಳಿಗೆ ಬಂದು ಯಿಳಿದು ಕರ್ತರಿಗೆ 
ಹೇಳಿಕಳುಹಿಸ್ತ ವಿವರ. ಬೆವಕೂಫ್‌ ಲಂಚಗುಂಡಿ ಚಾಕರರು ಬಹಳ ಜನ ಯಿಧಾರೆ. 
ಅವರಿಂದ ನಿಮಗೆ ಕ್ಷೇಮ ತಟ್ಟತಕ್ಕದಿಲ್ಲ. ಅದಾಗ್ಕೂ ನಿಂಮ್ಮ ಚಾಕರಿಯಿದ್ದಂತೆ 
ಮಾಡಿಕೊಳ್ಳತಕ್ಕದ್ದು. ನಮ್ಮ ಸವಾಲಿನ ವಿವರ. ಖಂಡೆರಾಯ ನಂಮ ಚಾಕರನೇ ಹೊರ್ತು 
ನಿಂಮ್ಮ ಚಾಕರನಲ್ಲವಾಗಿ ಆತಂನ ನಮಿಗೆ ವಪ್ಟಿಶಿಕೊಡುವ ಕಲಂ ೧ ಯಿದಲ್ಲದೆ ನಿಂಮ್ಮ 
ಸರಕಾರದಿಂದ ನಮಿಗೆ ಹಿಂದಿನ ಫವುಜಿನ ಸಂಬಳ ವಗೈರೆ ಹ್ಮಾರಳ ಹಣ ಬರಬೇಕು. 
ಆ ಹಣವೆಲ್ಲಾ ಕೊಡಿಸುವ ಕಲಂ ೧ ಯಿಷ್ಟಾದರೆ ನಾವೂ ನಿಂಮ್ಮಲ್ಲಿ ಯಿಂನ್ನು ಮೇಲೆ 
ನೌಕರೀ ಯಿರತಕ್ಕದಿಲ್ಲಾ, ಮತೆಲ್ಕಾದರೂ ಹೊರಟುಹೋಗುತ್ತೇವೆ. ಸದರಿ ೨ ಕಲಮಿಗೂ 


ಹೌ ದ ದ್‌ ನಾಮಾ ೩೭ 
ಅಡ್ಡಿ ನೀವು ಹೇಳಿದಲ್ಲಿ ನಾವ ಲಡಾಯ ಮಾಡುತ್ತೇವೆ ಯಂದು ಹೇಳಿಕಳುಹಿಸಲಾಗಿ 
ಸಾಮಾಜೀಕರು ಯಲ್ಲಾ ದೊಡ್ಡಂಮಣೀಯವರಿಗೂ ಕರ್ತರಿಗೂ ಬೋಧಿಶಿ ನಡಶಿದರು. 


ಶಕೆ ೧೬೮೩ನೆ ವಿಷು ಸಂವತ್ಸರದ ಜೇಷ್ಠ ಬ ೩ ಲ್ಲೂ ನವಾಬರಿಗೆ 
ಖಂಡೆರಾಯನ ಹಿಡಿದುಕೊಟ್ಟು ಕರ್ತರಿಗೆ ಮಹಲು ಖರ್ಚಿನ ಬಗ್ಯೆ ೩,೦೦,೦೦೦ 
ಶೀಮೆ ಅರಶಿನವರಿಗೆ ೧೦೦೦೦೦ ಶೀಮೆ ಉಭಯಂ ನಾಲ್ಕು ಲಕ್ಷ ವರಹಾದ ಶೀಮೆ 
ವಿಂಗಡಿಸಿಕೊಂಡು ನಿಂತ ಶೀಮೆಯೆಲ್ಲಾ ನವಾಬರ ಕೂಟವಾಗಿ ಯಿರುವ ಹಾಗೂ ಫವುಜಿನ 
ಖರ್ಚಿಗೆ ಮೊಗಲು ಮರಾಟೇರ ಪೇಷಕಶೀ ಸಹಾ ನವಾಬರೇ ತೀರಿಶಿಕೊಳಬೇಕೆಂಬ 
ಹಾಗೂ ಯೀ ಮ್ಯಾರೆ ಮಾಡಿ ಕೊಟ್ಟದಕ್ಕೆ ಪ್ರಧಾನ ವೆಂಕಟಪತೈಯ್ಯನವರಿಗೆ ಕುಣಿಗಲು 
ತಾಲೋಕು ಯಿನಾಮು ಯಿದೇ ಮೇರೆ ಸಾಮಾಜಿಕರಿಗೆಲ್ಲಾ ಅವರವರ 
ಯೋಗ್ಯಾನ್ನುಸಾರವಾಗಿ ಮಾತನಾಡಿಕೊಂಡು ಪಟ್ಟದ ಕಿಲ್ಲೆ ನವಾಬರಿಗೆ ವಪ್ಪಿಸಿಕೊಟರು. 


ಆವಾಗಾ ಶಕೆ ೧೬೮೨ನೆ ವಿಷು ಸಂವತ್ಸರದ ಆಷಾಡ ಶು ೧ ರಲ್ಲಿ ಪಟ್ಟದ ಕಿಲ್ಲೆ 
ದಾರಿ ಬಗ್ಗೆ ಮೊಕದುಂ ಸಾಬರನ ಯಿಟು ಕೆಲವು ಬಾರು ಆಹಷಾಮ ಸುದಾ ತೈನಾತಿ 
ಮಾಡಿ ಕೆಲವು ದಿನ ಅಲ್ಲಿನಿಂತು ಬೇಕಾದ ಬಂದೋಬಸ್ತು ಮಾಡಿ ಅಲ್ಲಿಂದಾ ಬೆಂಗಳೂರಿಗೆ 
ಹೊರಟು ಬಂದರು. 


ನವಾಬರು ಬೆಂಗಳೂರಿಗೆ ಬರುವಾಗಾ ಮೊದಲು ಪಟ್ಟದಲ್ಲಿ ಶೇರಿಯಿದ್ದ ತಂಮ್ಮ 
ಹೆಂಡತಿ ಮಗನ ಸಹಾ ಸಂಗಡ ಕರದುಕೊಂಡು ಬೊಕ್ಕಸದ ವೆಂಕಟಪತಯ್ಕ್ಯಗೆ ಕರ್ತರ 
ಶೀಮೆ ಕಾರಬಾರು ಕೊಟ್ಟು ಹೊರಟು ಬಂದರು. 


ತರುವಾಯಾ ಯೀ ವಿಷು ಸಂವತ್ಸರ ಆಶ್ಚಿಜಮಾಸದಲ್ಲಿ ಮೊದಲು ಶೀರ್ಯ 
ಹೊಸಕೋಟೆ ಸಹಾ ಮರಾಟೀರ ಠಾಣೆ ಯಿದ್ದದ್ದುನೂ ಸಾಧಿಸುವ ಬಗ್ಯೆ ಅದವಾನಿಯಿಂದಾ 
ಬಸಲತ್ತು ಜಂಗರು ಘವುಜು ಸದಾಶಿರಾದ ಕೋಟೆಗೆ ಮುತ್ತಿಗೆ ಹಾಕಿ ಕಿಲ್ಲೆ ಬಾರದೆ 
ನವಾಬರನ ಸಹಾಯಕೆ ಕರಸಲಾಗಿ ಯಿವರು ಹೋಗಿ ಮೊರ್ಚಿ ಕಟಿ ತೋಪುಗಳ 
ಪೆಟ್ಟಿನಿಂದ ಹೊಡದು ಅಜೀಜುಮಾಡಿ ಕವಲಿನಿಂದಾ ಫಯಿಸಲಾಗಿ ಬಸಲತ್ತುಜಂಗರು 
ಸಂತೋಷಪಟ್ಟು ಹೃದರಜಂಗರು ಯಿಂದು ನವಾಬರಿಗೆ ಕಿತಾಬು ಕೊಟ್ಟರು. ಆ ಬಳಿಕ 
ಆ ಕಿಲ್ಲೆನೂ ನವಾಬರಿಗೆ ಕೊಟರು. 


ಅಲ್ಲಿಂದ ಬಸಾಲತ್ತಜಂಗರು ನವಾಬರು ಸಹಾ ಶೀರ್ಯಕ್ಕೆ ಹೋಗಿ 
ಲಡಾಯಿಮಾಡಿ ಲಕ್ಷಣ ಹರಿ ಕೈಯಿಂದ ಶೀರ್ಯವ ತೆಗದುಕೊಂಡು ೩೦೦೦೦೦ 
ರೂಪಾಯಿ ನಜರು ನವಾಬರು ಕೊಟದಂನ್ನು ಬಸಾಲತ್ತು ಜಂಗರು ತೆಗೆದುಕೊಂಡು 
ಶೀರ್ಯ ಹೊಸಕೋಟೆ ಸಹ ನವಾಬರಿಗೆ ಸಂನದು ಬರದುಕೊಟು ರಾಯದುರ್ಗದ 
ಮಾರ್ಗವಾಗಿ ಆದವಾನಿಗೆ ಹೋದರು. 


ಆವಾಗಾ ದೊಡ್ಡಬಳ್ಳಾಪುರದಿಂದ ಅಬಾಸ ಖುಲ್ಲಿಬಾನರು ನವಾಬರ ಭೇಟಿ 
ಬಗ್ಯೆ ಶೀರ್ಯದ ಬಳಿಗೆ ಬರುತೇವೆಂದು ಬರಶಿ ಕಳುಹಿಸಲಾಗಿ ಹಿಂದಕ್ಕೆ ನವಾಬರ 


೩೮ ಚಾರಿತ್ರ” ದಾಖಲೆಗಳು 
ಚಿಕ್ಕಪ್ಪ ಅಲ್ಲಿಸಾಬರ ಮೇಲೆ ೧ ಪೌಜು ನಿಮಿತ್ಯ ನವಾಬರ ಮಾಡಿದ ದ್ವೇಷದ ಮಾತುಗಳನ್ನು 
ನವಾಬರ ವಕೀಲನ ಮುಂದೆ ಆಡಲಾಗಿ ಆಬಾಸ ಖುಲ್ಬಿಖಾನರೂ ಭಯಪಟು ಆರ್ಕಾಡಿಗೆ 
ಫರಾರಿಯಾಗಿ ಹೋದದ್ದರಿಂದ್ಹಾ ಆತನ ಹಿರೆಹೆಂಡತಿ ವಬ್ಬಳು ಮಾತ್ರ ಬಳ್ಳಾಪುರದಲ್ಲೆ 
ನಿಂತಳಾಗಿ ಶೀರ್ಯದಿಂದ ನವಾಬರು ಬಂದೂ ಬಳ್ಳಾಪುರಕ್ಕೆ ಠಾಣೆ ಹಾಕಿ ಆಬಾಸ 
ಖುಲ್ಲಿ ಖಾನರ ಹೆಂಡತಿಗೆ ತಿಂಗಳು ೧ಕ್ಕೆ ೫೦ ವರಹಾ ಪ್ರಕಾರ ಸಂಬಳ ಸಲುವಂತ್ರೆ 
ಸನದು ಬರಶಿಕೊಟು ಮುಂದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೊರಟುಹೋದರು. 

ಅಲ್ಲಿಂದಾ ಚಿಕ್ಕಬಳ್ಳಾಪುರದ ಮುತ್ತಿಗೆ ಮೂರುತಿಂಗಳು ಲಡಾಯಿ ಆಗುವಲ್ಲಿ 
ವಳಗೆ ಚಿಕ್ಕಬಳ್ಳಾಪುರದ ಧೊರೆ ಬರಶಿ ಕಳುಹಿಸಿ ಯಿದ್ದ ಪ್ರಯುಕ್ತಾ ಮುರಾರಿರಾಯನ 
ಕಡೆಯಿಂದಾ ಮಡಿಕಶೀರ್ಯದ ಭಾನಾಜಿ ಪಂತನ ಮಗ ತಿಂಮಪ್ಪನು ಚಿಕ್ಕಬಳ್ಳಾಪುರಕ್ಕೆ 
ಕುಮುಕ ನಿಮಿತ್ಯ ಬಂದು ಶಿಡ್ಡಗಟ್ಟದ ಬಳಿ ಯಿಳಿದುಯಿದ್ದ ಬಾತಮೀ ಬರುತ್ತಲೆ ಅರವಾಶಿ 
ಘವಜು ಕೋಟೆ ಮುತ್ತಿಗೆ ಕಾಯಂ ಯಿಟ್ಟು ನಿಂತ ಅರವಾಶಿ ಘವಜು ಸಾ ಆ ರಾತ್ರೆಯೇ 
ನವಾಬರು ಹೊರಟು ತಿಂಮಪ್ಪನ ದಂಡಿನ ಮೇಲೆ ನಾಲ್ಕೂ ದಿಕ್ಕಿನಿಂದಲೂ ಬಾಣಗಳು 
ತೋಪುಗಳು ಸಹ ಹೊಡದು ಕುದುರೆಗಳ ಚಲಾಯಿಸಿ ಫವುಜು ಲೂಟಿಸಿ ತಿಂಮಪ್ಪ 
ತಲೆ ಕೊಯಿದು ಫತ್ತೆ ಮಾಡಿ ಪುನಹಾ ಚಿಕ್ಕಬಳ್ಳಾಪುರಕ್ಕೆ ಬಂದು ಕೋಟೆಗೆ ಸುರಂಗ 
ಹಾಕಿಸಿ ವಂದು ನಿಟ್ಟಿನಲ್ಲಿ ಕೆಲವು ಕೋಟೆ ಕೆಡವಿ ಹಲ್ಲಾಮಾಡಿದಾಗ್ಕೂ ಪಾಳೆಗಾರನು 
ಮರ್ದುಮೀಯಿಂದ ನಿರ್ವಹಿಸಲಾರದೆ ಆ ಬಳಿಕ ಕೂರಟಗೆರೆ ಪಾಳೆಗಾರ ಚಿಕ್ಕಪ್ಪಗೌಡನ 
ಮುಖಾಂತ್ರ ೩೦೦೦೦೦೦ ವರಹಾ ಖಂಡಣೆಗ ವಪ್ಪಿಕೊಂಡು ಸಾಬಕು ಪಟ್ಟದ ದಳವಾಯಿ 
ಕಾಂತೆ ಅರಶಿನವರ ತಲೆ ಕೊಯಿದ್ದಕ್ಕೆ ಬದಲಾಗಿ ಚಿಂನದ ತಲೆ ತಂದು ಕೊಟ್ಟು ಸಲ್ಲಾ 
ಆದ್ದರಿಂದಾ ಸದರಹೂ ತಲೆಯಂನ್ನು ಪಟ್ಟಕೆ ಕರ್ತರ ಬಳಿಗೆ ಅರ್ಜಿ ಬರದು ರವಾನೆ 
ಮಾಡಿ ಖಂಡಣೆ ಹಣ ತರುವಂತೆ ಕೋಟೆವಳಗೆ ಚಿಕ್ಕಪ್ಪಗೌಡನ ಕಳುಹಿಸಿ ನವಾಬರು 
ದೇವಂಡನ ಹಳ್ಳಿ ಬಳಿಗೆ ದಂಡು ಕೂಡುಮಾಡಿಕೊಂಡು ಹೊರಟುಬಂದರು. ಆ 
ಮರುದಿವಸವೇ ಪುನಹಾ ಆ ಪಾಳೆಗಾರನು ಪಿತೂರಿಯಿಂದಾ ಮುರಾರಿರಾಯರಿಗೆ ಕೋಟೆ 
ಠಾಣೆ ಕೊಟು ತಾನು ನಂದೀಗಡಕ್ಕೆ ಹೋಗಿ ಗಡಾ ಬಲಕಾಯಿಶಿಕೊಂಡು ಚಿಕ್ಕಪ್ಪಗೌಡನ 
ಖೈದುಮಾಡಿದ ಶುದ್ಧಿ ತಿಳಿದು ನವಾಬರು ಪುನಹ ಹಿಂತಿರುಗಿ ಚಿಕ್ಕಬಳ್ಳಾಪುರ ಹಲ್ಲಾಮಾಡಿ 
ತೆಗೆದುಕೊಂಡರು. 

ಯೀಮ್ಯಾಲೆ ಶಖೆ ೧೬೮೩ ನೆ ವಿಷು ಸಂವತ್ಸರದ ಪಾಲ್ಗುಣಇದಲ್ಲು ಚಿಕ್ಕಬಳ್ಳಾಪುರಕ್ಕೆ 
ಠಾಣೆ ಹಾಕಿ ಅವರಿಗೆ ಚಿರುಚನಾಪಲ್ಲಿಯಿಂದಾ ಕತ್ತಿ ಗೋಪಾಲರಾಜೈಯ್ಯನವರು 
ಬಿಟುಯಿದ್ದಕಾರಣ ಯೀ ಗೋಪಾಲರಾಜ್ಯೆಯ್ಯನವರನ ಚಿಕ್ಕಬಳ್ಳಾಪುರದ ಆಧಿಪತ್ಯಕ್ಕೆ 
ಯಿಟ್ಟು ಬೆಂಗಳೂರಿಂದ ಯಿಬ್ಬರಾಯಮ ಸಾಹೆಬರು ಫವುಜು ಸುದಾ ನಂದೀಗಡದ 
ಸುತ್ತಾ ಸವಾರಿ ಮಾಡುವಂತೆ ಬರಸಿ ಕಳುಹಿಶಿ ನವಾಬರು ಶೀರ್ಯದ ಬಳಿಗೆ 
ಹೊರಟುಹೋದರು. 


ಹೈದರ್‌ ನಾಮಾ ೩೯ 

ಅಲ್ಲಿಂದಾ ಶಖೆ ೧೬೮೪ನೆ ಚಿತ್ರಭಾನು ಸಂವತ್ಸರದಲ್ಲೂ ನವಾಬರು ಹೊರಟು 
ಮಡಕೆಶೀರ್ಯ ಪೆನುಗೊಂಡೆ ಕೊಡಕೊಂಡೆ ಸಹಾ ಸಾಧಿಸಲಾಗಿ ನಾಲ್ಕು ಮೂರು 
ತಡವೆ ಮುರಾರಿರಾಯನೂ ಲಡಾಯಿ ಮಾಡಿ ನಿರ್ವಹಿಸಲಾರದೆ ಗುತ್ತಿದುರ್ಗಕ್ಕೆ 
ಹೊರಟುಹೋದನು. 


ಮೊದಲು ನವಾಬರು ಭಾವಮೈದ ಮೀರ ಅಲ್ಲೀರಜಾಖಾನರು ಶೀಮೇ 
ಸಾಧಿಸುವಾಗ್ಯೆ ಸ್ವಲ್ಪ ಘವಜಿನಿಂದಾ ಬರುವಾಗಾ ಸಂಗಡ ಸಾರಂಗಿ ವೆಂಕಟಗಿರೈಯ್ಯ 
ಬಂದರು. ಆವಾಗಾ ತುಮಕೂರು ಗುರಿತನ ಪಾರುಪತ್ಯ ಮಾಡುತ್ತಾಯಿದ್ದ 
ವೆಂಕಪ್ಪಯ್ಯನವರು ಯೀ ವೆಂಕಟಗಿರೈಗೆ ಚಿಕಂಮ್ಮನ ಮಗನಾದ್ದರಿಂದಾ ಯೀ 
ವೆಂಕಟಗಿರೈಯ್ಯನ ಮಾರಿಫತ್ತು ಮೀರಸಾಬರಿಗೆ ವಳಬಿದ್ದು ತುಮಕೂರು ಕಟಿಕೊಟ್ಟ 
ಸುತ್ತಮುತ್ತಣ ಹೆಬ್ಬೂರು ಕಡಬಾ ದೇವರಾಯದುರ್ಗಾ ವಗೈರೆ ಠಾಣೆ ಹಾಕಿಶಿ 
ಮೀರಸಾಬರಿಗೆ ಹಣವೂ ವಿಶೇಷವಾಗಿ ದುಡಿದುಕೊಟು ಯಿವರಲ್ಲಿ ಪ್ರಮುಖರಾಗಿ 
ಪಟ್ಟದ ಬಳಿ ನವಾಬರು ಯಿಳಿದಾಗಾ ಅಲ್ಲಿ ಭೇಟಯಾಗಿ ಮದ್ದಗಿರಿ ಚಂನರಾಯದುರ್ಗ 
ಸಾಧಿಸುತ್ತೇವೆಂದು ನವಾಬರಿಗೆ ಅರಿಕೆಮಾಡಿ ಸದರಹೂ ಮೀರಸಾಬರಂನ್ನೂ ಫವುಜ 
ಸುದಾ ತೆಗೆದುಕೊಂಡು ಬಂದು ಮದ್ದಗಿರಿಗೆ ಮುತ್ತಿಕೊಂಡಾಗಾ ಮಡಿಕೆಶೀರ್ಯದಿಂದಾ 
ಮುರಾರಿರಾಯನ ಕಡೆ ಫವುಜು ಮದ್ದಗಿರಿ ಠಾಣೆ ಹಾಕಬೇಕೆಂದು ಬಂದ ವರನ ಗರಣೀ 
ಬಳಿ ಹೊಡದು ಪಲಾಯನಾ ಮಾಡಿ ಬಂದು ಅಂದೂ ಶ್ರೀ ತಿಂಮ್ಮರಾಜೈಯ್ಯನವರ 
ಕೈಯಿಂದಾ ಮದ್ದಗಿರಿ ಸಾಧಿಸಿ ಠಾಣೆ ಹಾಕಿ ಅಲ್ಲಿ ಹಣಕಾಸು ಹ್ಯಾರಳಾ ದುಡಿದು 
ನವಾಬರಿಗೂ ಮೀರ ಸಾಬರಿಗೂ ಕೊಟ್ಟು ಬಹಳ ದಯಕ್ಕೆ ಪಾತ್ರರಾಗಿ ಗಡಿಗಳ ಬದುಕೆಲ್ಲಾ 
ಮೀರ ಸಾಬರ ಕೈದಿನಲ್ಲಿ ವೆಂಕಪ್ಟೆಯ್ಕನವರ ಜುಂಮೆ ಮಾಡಿದರು. 


ಅಲ್ಲಿಂದಾ ನವಾಬರು ಯೋಚನೆ ಮಾಡಿಕೊಂಡು ಚಿತ್ರಕಲ್ಲು ಶೀಮೆ ಮೇಲೆ 
ಸವಾರಿ ಹೊರಟು ಸಂಣಕ್ಕಿ ಬಾಗೂರು ಹೊಸದುರ್ಗ ವಗೈರೆ ಸಾಧಿಸಲಾಗಿ ಚಿತ್ರಕಲ್ಲು 
ಪಾಳೆಗಾರ ಮೆದೆಕೆರೆನಾಯಕನೂ ದುರ್ಗಿ ಯಂಟು ಲಕ್ಷ ೮,೦೦,೦೦೦ ವರಹಾಕ್ಕೆ ಖಂಡಣೆ 
ಚುಕಾಯ್ದಿಕೊಂಡು, ಸಲ್ಲಾಮಾಡಿಕೊಂಡು, ಭೇಟಿಯಾಗಿ, ಆವಾಗಾ ರಾಯದುರ್ಗ 
ಹರಪನಹಳ್ಳಿಯವರ ಕಡೆಯಿಂದಾಲ್ಲೂ ಪೇಷಕಶೀ ತೆಗೆದುಕೊಂಡು ಪತ್ತೆ ಆಯಿತು. 


ಆ ವ್ಯಾಳೆಯಲ್ಲಿ ಚಿತ್ರದುರ್ಗದ ಮೆದೆಕೆರೆನಾಯಕನ ಸಂಗಡಾ ನವಾಬರು ಹೇಳಿದ 
ವಿವರ. ನಾವೂ ಯೀ ಕಾರ್ಯಾಭಾಗಕೆ ಬರುವಲ್ಲಿ ಪೂರ್ವದ ನಗರದವರು ಪಟ್ಟದ 
ಕರಾರು ಪ್ರಕಾರ ನಗರದವರನ ಸಹಾಯ ಬರಹೇಳಿ ನಾವೂ ಬರಶಿ ಕಳುಹ್ಲಿದಕ್ಕೆ ಅಲ್ಲಿ 
ದಾದು ಪಿರ್ಯಾದು ಯಿಲ್ಲದೆಹೋದ್ದರಿಂದಾ ನಂಮ್ಮ ಕಡೆ ಹರಿಕಾರ ಜವಾಬು 
ಬರದುಕೊಡ ಹೇಳಿ ನಗರ ದಿವಾನ ನಂಜಯ್ಯ ನಿರ್ವಾಣೈಯ್ಯನ ಸಹಾ ಕೇಳಲಾಗಿ 
ಅವರು ಯೋಚನೆಮಾಡಿ ಯೀಗಾ ಸಂಗತಿಯಿಲ್ಲವೆಂದು ಜವಾಬು ಬರೆಯಹೇಳಿದಲ್ಲಿ 
ರಾಯಸ್ತವನ್ನು ವಕಣಿತುಥವಾಗಿ ಬರೆಯಬೇಕೆಂದದಕ್ಕೆ ಗೊಲ್ಲದ ದಫೆದಾರ ಭದ್ರನ 


೪೦ ಚಾರಿತ್ರ ದಾಖಲೆಗಳ 
ತಿಂಮನೆಂಬುವನು ಯೀ ಮೇರೆ ಬರೆಯತಕ್ಕದ್ದು ವಿಹಿತವಲ್ಲಾ. ಆತನು 
ಸಂಸ್ಥಾನಾಧಿಪತಿಯಾಗಿ ಯಿಧಾನೆ. ಪಟ್ಟದ ದೊರೆತನ ತುಟಾಯ್ಸಿ ಯೀತನ ಕೈವಶವಾಗಿ 
ಯಿರುವಲ್ಲಿ ಯೀತನಿಗೆ ನೀವು ಕೇಳುವ ವಖ್ಯಣೆ ಬರೆದರೆ ಹ್ಯಾಗೆ ಕೂಡಿ ಬಂಧೀತು 
ಯಂದು ಹೇಳಿದಲ್ಲಿ ರಾಯಸದವನು ಶಿಟ್ಟುಕೊಂಡು ಗೊಲ್ಲದೆಲ್ಲಾ ಸಾಮಾಜೀಕರಾದ 
ಮೇಲೆ ನಾವ್ಯಾಕೆ ಬೇಕೂ ಯಂದೂ ಕೂಗಲಾಗಿ ಆ ಲುಚ್ಚಾನ ಮಾತು ಅವರೆಲ್ಲಪಸಂದು 
ಮಾಡಿ ಕೀಳು ವಕಣೆ ಬರಶಿ ಯಿಧಾರೆ. ಆ ಸಂಸ್ಥಾನ ಹೆಂಗಸಿನ ಪ್ರಭುತ್ವ. ಅಲ್ಲಿನ 
ಧೊರೆತನದಲ್ಲಿ ಬಲಕರವಿಲ್ಲಾ ಯೀ ಬಗ್ಯೆ ನೀನೇನು ಹೇಳುತ್ತೀಯೆಂದು ಕೇಳಿದಲ್ಲಿ 
ಮೆದೆಕೆರೆನಾಯ್ಕ ಹೇಳಿದ ವಿವರ. 

ಬಿದಲೂರು ಸಂಸ್ಥಾನದ ಧೊರೆ ದೈವಗತಿಯಾಗುವಾಗಾ ಮತ್ತೊಬ್ಬ 
ಚಂನಬಸಪ್ಪನಾಯ್ಕನೆಂಬವಂನ್ನ ದತ್ತು ಮಾಡಿಕೊಂಡು ಅವನಿಗೆ ಪಟ್ಟಾಕಟ್ಟೆ ಹೋದನಾಗಿ 
ಆ ಹೋದ ಅರಶಿನ ಹೆಂಡತಿ ವೀರಮರಾಣೀಯಂಬವಳು ನಂಬೈಯ್ಯನೆಂಬನ ಸಂಗಡ 
ನಡದುಕೊಳ್ಳುತ್ತಾ ಅವನಿಗೆ ಸರ್ವಾಧಿಕಾರ ಕೊಟು ಯಿರುವ ದುಶ್ಚರಿತ್ರೆ ಆ 
ಚಂನ್ನಬಸಪ್ಪನಾಯ್ಕನೆಂಬವನು ಯೀ ನಂಬೈಯ್ಯನ ಅಂತಃಪುರಕ್ಕೆ ಬಾರದಂತೆ ಮಾಡಿದಲ್ಲಿ 
ಸಹಿಸದೆ ಯೀ ರಾಣಿಯು ಜಟಿ ಕೈಯಿಂದ್ಹಾ ಯಂಣೆ ವತ್ತುವಾಗಾ ಕ್ರಿತ್ರಿಮದಿಂದ್ಹಾ 
ಚಂನ್ನಬಸಪ್ಪನಾಯ್ಕನ ಕೊರಳು ಹಿಸುಕಿಶಿ, ಗುಣಿಯಲ್ಲಿ ಹಾಕಿ, ಮತ್ತೊಬ್ಬ ಹುಡುಗನ 
ತಂದು ದತ್ತುಮಾಡಿಕೊಂಡು ದವಲತ್ತು ಮಾಡುತ್ತಾ ಸಕಲವೂ ನಂಬೈಯ್ಕನ ಸ್ವಾಧೀನದಲ್ಲಿ 
ದುಶ್ಚರಿಯದಿಂದಾ ನಡದುಬರುತ್ತಾಯಿಧೆ. ಕಲ್ಲಕೆರೆ ಕ್ರಿಷ್ಣಪ್ಪನಾಯ್ಕನೆಂಬವ ವಬ್ಬ 
ಕಾರುಬಾರಿಯಾಗಿ ಯಿಧಾನೆ. ಹಳಬರೆಲ್ಲಾ ಮೂಲೆಗೆ ಬಿದ್ದು ದಳವಾಯಿ 
ವೀರಭದ್ರನಾಯ್ಕನ ಸಹಾ ತೆಗೆದುಹಾಕಿ ಯಿಧಾರೆ. ಘಫವಜಿನಲ್ಲಿ ಸತ್ತವಿಲ್ಲ, ಸದರಹು 
ಚಂನ್ನಬಸಪ್ಪನಾಯ್ಕನು ಪೂರಾ ಪ್ರಾಣಹೋಗಿಯಿರಲಿಲ್ಲಾ! ವಸುರು ತಿರುಗಿ ಗುಣಿಯಿಂದಾ 
ಯದು ಬಂದು ಚಿತ್ರಕಲ್ಲಲ್ಲಿ ತಂನ ಬಳಿ ಯಿಧಾನೆ. ಯಿವನಿಗೆ ಬಿದಲೂರು ರಾಜ್ಯ 
ಕೊಡ್ಲಬೇಕೆಂದು ಮೆದೆಕೆರೆನಾಯ್ಕರು ಹೇಳಲಾಗಿ ಅದೇ ಪ್ರಕಾರಾ ಮಾಡಿಸುತ್ತೇವೆಂದು 
ನವಾಬರು ಹೇಳಲಾಗಿ, ಅದೇ ಪ್ರಕಾರ ಆ ಸುಳ್ಳುಮಾತಿನ ಗೈಬರಾಜನೆಂಬವನ ಕರಶಿ 
ಭೇಟೀ ತೆಗೆದುಕೊಂಡು ಸಂಗಡ ಮೆದೆಕೆರೆನಾಯಕರ ಫವುಜು ಸಹಾ ಕರದುಕೊಂಡು 
ನಗರದ ಶೀಮೆ ಮೇಲೆ ಹೊರಟು ನವಾಬರು ಫವಜ ಸುದಾ ಬಂದರು. 


ಆವಾಗ ಹೊದ್ದಿಕೆರೆ, ಸಂತ್ರೆಬಿದನೂರು, ಠಾಣೆ ಹಾಕಿ ಪೂರ್ವದಲ್ಲಿ ತರಿಕೆರೆಯವರ 
ಶೀಮೆ ಸಂತ್ರೆಬಿದನ್ನೂರಂನ್ನು ಸಾಧಿಸಲಾರದೆ ಆ ಸಂಗತಿಯಿಂದಾ ಚಿತ್ರದುರ್ಗದವರು 
ಹೊರಟುಬರುತ್ತಾ ತಂಮ್ಮ ದಟ್ಟಿ ಕಠಾರಿ ಸುದಾ ಕೋಟೆ ವಳಗೆ ಹಾಕಿ ಬಂದು ಯಿದ 
ಶರತ್ರಿನ ವಿವರ ಮೆದೆಕೆರೆ ನಾಯ್ಕರು ಹೇಳಿಕೊಳಲಾಗಿ ನವಾಬರಿಗೆ ದಯ ಬಂದು 
ಸಂತೆಬಿದನೂರಂನ್ನು ಮೆದೆಕೆರೆನಾಯ್ಕರಿಗೆ ಕೊಟು ಅಲ್ಲಿಂದಾ ಮುಂದೆ ನಗರದ ಶೀಮೆಗೆ 
ಹೊರಟು ಬಂದರು. 


ಹೈದರ್‌ ನಾಮಾ ೪೧ 

ನಗರ ಶೀಮೆಗೆಲ್ಲಾ ಗೈಬು ಚಂನಬಸಪ್ಪನಾಯಕನ ಹೆಸರಿಂದಾ ಠಾಂಣ್ಯಗಳ 
ಬಿಟ್ಟುಕೊಡುತ್ತೆ ಪರವಾನೆಗಳ ಕಳುಹಿಸಿಕೊಡುತ್ತಾ ಬಿದಲೂರು ಧೊರೆ ಬಿದಲೂರು ಶೀಮೆ 
ಧೊರೆತನಕ್ಕೆ ಫವಜು ತಂದು ಯಿಧಾನೆಂದು ವದಂತ್ರ್ತಿ ಹುಟ್ಟಿಶಿ ಯೀತನ ಸಂಗಡ ಕೆಲವೂ 
ಫವುಜೂ ಸಹಾ ನಮೂದು ಮಾಡಿ ಬಯಲಲ್ಲಿ ಯಿವನ್ನು ಬರುವ ಹಾಗೂ, ಗಿಡದ 
ಮಾರ್ಗದಲ್ಲಿ ಬೇರೆ ಫವಜು ಸುದಾ ತಾವು ಬರುತ್ತಾಲೂ ಬೆಂಕೀಪುರ, ಶಿವಮೊಗ್ಗೆ, 
ಕುಮಷೀ, ಅಯನೂರು, ಅನಂತಪುರ, ಮುಂತ್ತಾದಂನ್ನು ಠಾಣೆ ಹಾಕಿ ಮೂರಂಗಡಿ 
ಮಾರ್ಗವಾಗಿ ಬಿದಲೂರು ಥಟ್ಟಿನ ಬಾಗಿಲು ಬಳಿಗೆ ನವಾಬರ ಘವುಜು ಬಂದು 
ದಾಖಲಾಯಿತು. 


ಆವಾಗಾ ಪಹರೆಯಲ್ಲಿ ಯಿದ್ದ ದಳವಾಯಿ ವೀರಭದ್ರನಾಯಕನ ಕರಶಿ ವ್ಯಾಳೆ 
ಬಂದು ಯಿಧೆ; ಜಗಳಮಾಡಿ ನಿರ್ವಹಿಸ ಹೇಳಿ, ಥಟ್ಟಿನ ಬಾಗಿಲಿಗೆ ಕಳುಹಿಸಲಾಗಿ 
ಅವರಿಗೆ ಮೊದಲು ಬಿದಲೂರು, ಸರ್ವಾಧಿಕಾರ ಮೂಡಬಿದುರೆ ಲಿಂಗಪ್ಪನೆಂಬವನೂ, 
ಕುಮುಶೀಯಲ್ಲಿ ಖೈದಿನಲ್ಲಿ ಯಿದ್ದು ಕುಮುಶೀ ನವಾಬರ ಕೂಟವಾಗುತ್ತಲೆ ನವಾಬರಲ್ಲಿ 
ಹೊಂದಿಕೊಂಡು ಕಳಮಾರ್ಗದಿಂದ ನವಾಬರ ಫವುಜಂನ್ನು ಬಿದಲೂರು ಶಹರಿನ ವಳಗೆ 
ಕರದುಕೊಂಡು ಹೋದನು. 


ಶಕೆ ೧೬೮೪ನೆ ಚಿತ್ರ ಭಾನು ಸಂವತ್ಸರದ ಮಾಗ ಶು ೫ ಲ್ಲೂ ಬಿದಲೂರು 
ಸಂಸ್ಥಾನ ನವಾಬರ ಕೈವಶವಾಯಿತ್ತಾಗಿ ಆವಾಗಾ ರಾಣೀ ವೀರಮ್ಮನು ಗಾಬರಿಯಾಗಿ 
ತಂನ ಜಿಂದಗಿಯೆಲ್ಲಾ ವಂದು ಹವೇಲಿಯಲ್ಲಿಹಾಕಿ ಬೆಂಕಿ ಹಾಕೂವಂತೆ ಹೇಳಿ ಜನಗಳ 
ಯಿಟ್ಟು ತಾನೂ ನಂಬೈಯ್ಕ ಸಹಾ ಸ್ವಲ್ಪ ಫವಜಿನಿಂದಾ ಹೊಸ ಅಂಗಡಿ ಘಾಟೀಯಲ್ಲಿ 
ಯಿಳಿದು ಬಳಾಳರಾಯನ ದುರ್ಗಕ್ಕೆ ವೋಡಿಹೋಗಿ ದಾಖಲಾದಳೂ. ನವಾಬರು 
ಕಳಮಾರ್ಗ ಮೊಸರೂರು ಹಾದಿಯಲ್ಲಿ ಬಿದಲೂರು ಷಹರು ಹೊಕ್ಕರು. 


ಅಲ್ಲಿ ರಾಣೀ ಅರಮನೆಗೆ ಹತ್ತಿದ ಬೆಂಕಿಯಂನ್ನು ಆರಿಶಿ ಆ ತರಾಘ ೩ ಹರಿದಾರಿ 
ಷಹರಂನ್ನು ಬಂದೋಬಸ್ತುಮಾಡಿಗೂಂಡು ಕೆಲವು ಫವುಜು ಸಹಾ ದರದಾರಖಾನನ 
ಕಳುಹಿಸಿ ಗೈಬು ಚಂನ್ನಬಸವನಾಯ್ಕನ ಕವಲಿನ ಮೇಲೆ ರಾಣೀಯಂನ್ನು ಕರಶಿ ಆ ಬಳಿಕ 
ಈ ಧೊರೆತನಕ್ಕೆ ಭಾದ್ಯ, ಯೀ ರಾಣೀ ವೀರಂಮ್ಮನೋ, ಚಂನ್ನಬಸವನಾಯ್ಕನೋ, 
ನಿಷ್ಕರ್ಷೆ ಮಾಡಹೇಳಿ ಪಂಚಾಯಿತಿಗೆ ಹಾಕಿ ಯೀ ಪಂಚಾಯಿತಿ ನಿರ್ನಯ ಮದ್ದಗಿರಿಯಲ್ಲಿ 
ಚುಕಾಯಿಸ ತಕ್ಕದ್ದೆಂದು ಮೀರಅಲ್ಲಿ ರಜಾಖಾನರಿಗೆ ಫರವಾನೆ ಬರದು ಯಿವರು 
ಯಿಬರಿಗೂ ಪಹರೆ ಮೇಲೆ ಮದ್ದಗಿರಿಗೆ ರವಾನೆಮಾಡಿಬಿಟರು. 


ಆ ಬಳಿಕ ಬಿದಲೂರಿಗೆ ಹೈದರನಗರವೆಂದು ಹೆಸರಿಟ್ಟು ಯೀ ತಾಲೋಕು ಮೇಲು 
ಶೀಮೆ ಗಡಿಗಳು ಘಟ್ಟದ ಕೆಳಗಣ ಶೀಮೆ ಕೊಡಿಯಾಲ ಮುಂತ್ತಾದ ಫವುಜ ಸುದಾ 
ಹೋಗಿ ಸಾಧಿಸಿ ಬಂದೋಬಸ್ತು ಮಾಡಿದರು. ಆ ಬಳಿಕ ಶಿಬಂದಿ ೨೫,೦೦೦ ಯಿಟು 
ಶೀಮೆ ಬಂದೋಬಸ್ತುಮಾಡಿ ಅವರಿಗೆ ಮದ್ದಗಿರಿ ವಗೈರೆ ವೆಂಕಪ್ಟೆಯ್ಕನವರು ತಾಲೊಕ್ಕು 


೪೨ ಚಾರಿ ತ್ರ” ದಾಖಲೆಗಳು 
ಮಾಮಲೆಗಳೆಲ್ಲಾ ಯಿವರ್‌ ತಂಮ್ಮ ವೆಂಕಟೇಶೈಯ್ಯನವರಿಗೆ ನೇಮಕಮಾಡಿ 
ವೆಂಕಪ್ಳೆಯ್ಯನವರ ಸಂಗಡಲೆ ನಗರಕ್ಕೆ ಕರತಂದು ನವಾಬರು ದಯ ಬಹಳವಾಗಿ ಯಿವರಲ್ಲಿ 
ಯಿದ್ದದ್ದರಿಂದ ನಗರದ ಸಂಸ್ಥಾನದ ದಿವಾನಗಿರಿಯಂನ್ನು ವೆಂಕಪೈಯ್ಯನವರಿಗೆ 
ನೇಮಕಾಮಾಡಿ ಪಟ್ಟದ ಶೀಮೆ ದಿವಾನಗಿರಿಯಂನ್ನು ದಿಂಡುಕಲ್ಲು ವೆಂಕಟಪ್ಪನವರಿಗೆ 


ನೇಮಕಾಮಾಡಿ ನಗರದಲ್ಲಿ ಬಹದರ ವರಹಾದ ಟಂಕಸಾಲೆ ಹಾಕಿಸಿದರು. 


ಆವಾಗಾ ಮೀರು ಫೈಜುಲ್ಲಾಖಾನರ ಸಂಗಡ ಘವುಜ ಕೊಟುಕಳುಹಿಸಲಾಗಿ 
ಅವರು ಸೊದೆ ಸಂಸ್ಥಾನದ ಮೇಲೆ ನಡದ್ದರಿಂದ್ದಾ ಸೊದೆ ಅರಸು ಫರಾರಿಯಾಗಿ ಗೋವೇ 
ಬಳಿ ಷಹರಿನಲ್ಲಿ ಸೇರಿದನೂ. 


ಶಕೆ ೧೬೮೫ನೆ ಸ್ವಭಾನು ಸಂವತ್ಸರದಲ್ಲೂ ಸೊದೆ ಸಂಸ್ಥಾನ ಅಂಕೋಲೆ 
ಪಂಚಮಹಲು ಸಹಾ ನವಾಬರ ವಶವಾಯಿತು. ಯೀ ಮಧ್ಯೆ ಮೀರಅಲ್ಲಿ ರಜಾಖಾನರ 
ನಗರದಿಂದಾ ಮದ್ದಗಿರಿಗೆ ಕಳುಹಿಸಲಾಗಿ ಅವರು ನಿಡಗಲ್ಲೂ ಪಾವುಗೊಂಡೆಯಿಂದ್ಲಾ 
ಖಂಡರಣೆ ಹಣಾ ತೆಗೆದುಕೊಂಡರು. 


ಶಕೆ ೧೬೮೫ನೆ ಸ್ವಭಾನು ಸಂವತ್ಸರದಲ್ಲಿ ನವಾಬರು ನಗರದಲ್ಲಿ ಮಳೆಗಾಲ 
ಧಾವಣಿ ಯಿರುವಾಗ್ಕೆ ನವಾಬ ಹುಸೇನನ ದೋಸ್ತು ಭಾಷಂ ಷುದ್ದೌಲಾ ಚಂದಾಸಾಬರ 
ಮಗ ಜಿಯಾವುದ್ದವಲಾ ಚಕಮಕಜಂಗ ಅಲ್ಲಿ ರಜಾಖಾನರು ಪಲಚೇರಿ ಕೋಟೆಯಲ್ಲಿ 
ಯಿದು ಮಮದಲ್ಲಿ ಖಾನ ಯಿಂಗ್ರೆಜಿಯವರ ಸಹಾ ಮುಕ್ತಿಗೆ ಹಾಕಿ ಬಹಳ ದಿವಸ 
ಜೋರು ಮಾಡಿದ್ದಕ್ಕೆ ತಿನ್ನುವುದಕ್ಕೆ ಯಿಲ್ಲದೆ ಪರಾಷೀಸರ ಆ ಕೋಟೆ ಯಿಂಗ್ರೇಜೀರಿಗೆ 
ಕೊಡೂ ವ್ಯಾಳೆಯಲ್ಲಿ ಜಹಜಿನ ಮೇಲೆ ಹತ್ತಿ ವ್ಯಾಪಾರ ಬಂದರಕ್ಕೆ ಹೋಗಿ ಅಲ್ಲಿಂದಾ 
ನಗರಕ್ಕೆ ಬಂದ ಕಾರಣ ಅವರಿಗೆ ಬಹಳ ಮರ್ಯಾದೆಮಾಡಿ ಅವರ ಮಹಲ ಖರ್ಚಿನ 
ಬಗ್ಯೆ ನೆಲಮಂಗಲದ ಶೀಮೆ ಕೊಟು ಮುಂದೆ ಆರ್ಕಾಡು ಸಾಧಿಸಿ ಕೊಡುತೇವೆಂದು 
ನಿಲ್ಲಿಶಿಕೊಂಡರು. 


ಆವಾಗಾ ಮಳೆಗಾಲದಲ್ಲಿ ನವಾಬರ ಶರೀರಕ್ಕೆ ಕೇವಲ ವುಪದ್ರವದಿಂದ 
ಆಯಾಸವಾಗಿ ಯಿರುವ ವ್ಯಾಳೆಯಲ್ಲಿ ಮೂಡಬಿದರೆ ಲಿಂಗಪ್ಪನೆಂಬವನು ನಗರದ ಷಹರಿನ 
ಶೀಮೆ ಜನ ಸಹಾ ಆಗುಂಬಿ ಹೆಗ್ಗಡಿ ತಿಂಗಳ ಹೆಗ್ಗಡಿ ಮುಖಾಂತ್ರಾ ನಾಟಕೂಟಾ ಮಾಡಿ 
ನಗರದ ಷಹರಿನಲ್ಲಿ ವಂದು ದಿವಸ ರಾತ್ರೆ ನಾಲ್ಕು ಸಾವಿರ ೪,೦೦೦ ಜನ 
ಆಯುಧಪಾಣಿಗಳಾಗಿ ತಯಾರಾಗಿ ವೆಂಕಷ್ಟೆಯನವರನೂ ನವಾಬರಂನ್ನೂ ಯಿಂನ್ನೂ 
ಮುಖ್ಯ ಜನರುಗಳನೆಲ್ಲಾ ಹೊಡದು ಹಾಕಿ ನಗರ ತಾವು ಬಲಕಾಯಿಸಿಕೊಳಬೇಕೆಂದು 
ಪ್ರಯತ್ನವಾಗಿ ಬೀದಿ ಬೀದಿಯಲ್ಲಿ ಜನಗಳ ಗುಂಪು ಕೂಡಿಯಿತ್ತು. ಆವಾಗಾ 
ವೆಂಕಪೈಯನವರ ಬಳಿ ಪೆಷ್ಕಾರಮಾಡುತ್ತಾ ಯಿದ್ದ ಗುರಿಕಾರ ವೆಂಕಟಪತೈಯ್ಯನವರು 
ನಗರದ ಶೀಮೆ ಸರ್ವಜನಕ್ಕು ದುರ್ಜನವಿಲ್ಲದೆ ವಿಶ್ವಾಸದಿಂದಾ ನಡಸುತ್ತಾ ಯಿದಾರಾಗಿ 
ನಗರದ ಶೀಮೆ ಜನರ ಪೈಕಿ ಬಿಳಗಿ ಸಂಸ್ಥಾನದ ದಳವಾಯಿ ಸಂಗನ ಬಸಪ್ಪನೆಂಬ 


ಹೈದರ್‌ ನಾಮಾ ೪೩ 
ಗ್ರಹಸ್ತನು ಬಹುಷಾ ಆಪ್ತವಿಕಯಿಂದಾ ವೆಂಕಟಪತೈೆಯ್ಯನವರಿಗೆ ತಿಳಿಶಿದ ಕಾರಣ ಅವರು 
ತಕ್ಷಣ ವೆಂಕಪೈಯ್ಕ್ಯನವರಿಗೂ ತಿಳಿಶಿ ವುಭಯತ್ರರೂ ವೆಂಕಪೈಯ್ಯನವರು ಯಿದ್ದ 
ಶಿದ್ದಪ್ರನಾಯಕ್ಷ ಮನೆ ಲಾಯದ ಬಾಗಿಲ ದಿಡಿಯಿಂದಾ ಹೊರಟು ನವಾಬರ ದೇವಡಿ 
ಬಳಿಗೆ ಹೋಗಿ ಅಲ್ಲಿ ಆ ಪಹರೆ ಬಾರು ಕುಮುಂದಾರನಾದ ಸರದಾರಖಾನರಿಗೆ ಯೀ 
ಏವರವೆಲ್ಲಾ ಹೇಳುತ್ತಾಲೆ ೧,೦೦೦ ಬಾರು ದೇವಡೀ ಬಳಿ ತಯಾರುಮಾಡಿ ನಿಲ್ಲಿಸಿ 
೨,೦೦೦ ಬಾರು ಟೊಲಮಾಡಿ ಸರದಾರಖಾನನ್ನು ಬೀದಿಗಳಲ್ಲಿ ಹೊರಟು ಗುಂಪುಕೂಡಿದ 
ಜನರ ಮೇಲೆ ಶಬಖೂದೆ ವದಾಮಾಡಿಸುತ್ತಾ ಬಂದನಾಗಿ ಅಷ್ಟರಲ್ಲಿ ವೆಂಕಪ್ಕೆಯ್ಯ 
ವೆಂಕಟಪತೈಯ್ಯನವರು ನವಾಬರಿಗೆ ತಿಳಿಸಲಾಗಿ ಅವರು ಯೆದ್ದು ದೇವಡಿ ಶೆಜ್ಜೆ ಮೇಲೆ 
ಬಂದು ಕುಳಿತು ಮಹಾತೋಪುಗಳ ಹತ್ತಿಸಿ ಹಾಜರು ಯಿದ್ದ ಫವುಜು ಗಡಾಬಡಿಯಿಂದಾ 
ಜಲದು ಜಮಾಯಿಸಿ ಷಹರಿನಲ್ಲಿ ಕೊಡಗುಂಪನೆಲ್ಲ ಕತ್ತಲುಮಾಡಿಸಿದ್ದರಿಂದ್ಹಾ 
ಮೂಡುಬಿದರೆ ಲಿಂಗಪ್ಕೆಯ್ಕನು ಪರಾರಿಯಾಗಿ ಆ ಷಹರಿನ ಬಂದೋಬಸ್ತು ಆ ರಾತ್ರಿಯೇ 
ಆಯಿತು. 


ಆವಾಗಾ ಗುರಕಾರ ವೆಂಕಟಪತೈಯ್ಯನವರಿಂದ್ಹಾ ತಂಮ್ಮ ಕೆಲಸ ಕೂಡಿ ಬಂತು 
ಯಿವರ ಖೈರಖಾಯಿಂದಾ ಪಾಲಖೀಮಾಡಿ ತಿಂಗಳು ೧ಕ್ಕೆ ಬಹದರಿ ೧೦೦ ವರಹಾ 
ದರ್ಮಹಾಮಾಡಿ ನಗರ ಶೀಮೆಗೆ ಫವಜು ಸಕಲವೂ ಹುಕುಮತ್ತಿಗೂ ನಾಯಕ ಖಿಜಮತ್ತು 
ಮಕರೂರು ಮಾಡಿ ಯಿವರ ಮಗ ರಮಣೈೆಯ್ಕನವರಿಗೆ ಪಾಲಕಿ ಯಿನಾಮು ಮಾಡಿ 
ನಗರದ ಕಚೇರಿ ಶಿರಸ್ತೆ ಯಿದ್ದ ವೆಂಕಪಟತೈಯ್ಯನವರ ಅಳಿಯ ಕಚೇರಿ ಕ್ರಿಷ್ಣಯ್ಕನಿಗೆ 
ಹುಜೂರು ಮಹಲಾತಿ ಕಚೇರಿ ಕರಣೀಕತನ ಸಂಬಳ ತಿಂಗಳು ೧ಕ್ಕೆ ೨೦೦ ರೂಪಾಯಿ 
ಮೇರೆಗೆ ಸಹಾ ಮಾಡ್ಲಿಕೊಟರು. 


ಆ ಬಳಿಕ ನವಾಬರು ಘಟ್ಟದ ಕೆಳಗಣ ಶೀಮೇ ನೋಡುವ ಬಗ್ಯೆ ಹೋಗಿ 
ಯಿದ್ದ ವ್ಯಾಳೆಯಲ್ಲಿ ವೆಂಕಪ್ಳೆಯ್ಯನ..... ನಗರದಲ್ಲಿ ಯಿದ್ದರಾಗಿ ಆಗುಂಬೆ ಹೆಗ್ಗಡಿ ತಿಂಗಳ 
ಹೆಗ್ಗಡಿ ಸಹ ಪಡದ ಕಾನಿನ ಯಿಕ್ಕಟ್ಟಿನ ಸ್ಥಳದಲ್ಲಿ ಶೇರಿಕೊಂಡು ಶೀಮೇನೆಲ್ಲಾ ನಾಡಕೂಟಾ 
ಪ್ರಬಲಾಮಾಡಿ ಯಿದ್ದ ಕಾರಣ ನಗರದಿಂದಾ ಗೊಲ್ಲರ ದಫೆದಾರ ಭದ್ರನ ತಿಂಮೈಯನ 
ಸರಕಾರದಲ್ಲಿ ಸರಫಸಾಜು ಯಿ (ದ) ನಾಗಿ ಅವರು ಹಿತೂರಿನಿಂದ್ಹಾ ಕೆಲವು ಬಾರು 
ಸಂಗಡ ತೆಗೆದುಕೊಂಡು ಹೋಗಿ ಸಾಹಸಾಮಾಡಿ ಸದರಿ ವುಭಯ ಹೆಗ್ಗಡಿಗಳನ್ನು ನಗರಕ್ಕೆ 
ಹಿಡಿತಂದ ಕಾರಣ ಹಜೂರು ಹುಕುಂ ಮೇಲೆ ಅವರಿಬ್ಬರಿಗೂ ಗಲ್ಲುಕೊಡಿಶಿ ಭದ್ರನ 
ತಿಂಮೈಯ್ಯಗೆ ಕಡೆಕೊಡೆ ವಂಟಿ ಖಿಲ್ಲತ್ತು ದರ್ಮಹಾ ಯಿ ಜಾಷಾ ಮುಂತ್ತಾಗಿ ಸರಫರಾಜು 
ಆಯಿತು. 


ಯೀ ಮಧ್ಯೆ ನವಾಬರು ನಗರದಲ್ಲಿ ಯಿರುವಾಗಾ ತಂಮ ಫವುಜಿನ 
ಮಮಜುದಾತು ಮಾಡಿ ಬಾರು ಅವಲು ದುಯಂ ವಿಂಗಡಿಸಿ ಬನಾತು ಕುಡಿತೆ ನೀಲ 
ಪಾಗು ಮೊಕರೂರುಮಾಡಿ ಬಾರಿನಲ್ಲಿ ಮೊದಲಿದ್ದ ಅರಬಸ್ತಾನತ್ತಾಸಾ ವುರಫ ಬಾಜಾ 


೪೪ ಚಾರಿ ತ್ರ ದಾಖಲೆಗಳು 
ಮೊಖೂಮಮಾಡಿ ಪರಂಗಿ ಜಾಬಿತ್ತೆ ಮೇರೆಗೆ ತಂಬೂದಾ ಕವಾಯಿತು ಮೊಕರೂರು 
ಮಾಡಿದ ಜಮೋತ್ತ ಜನವೆಲ್ಲ ಫವಜಿನಿಂದಾ ವಿಂಗಡಿಸಿ ವಟುಮಾಡಿ ಜ ಚಾಯಿಲ 
ಬರವಾವರನು ಕರ್ನಾಲು ಮೊಕರೂರು ಮಾಡಿ ಸವಾರಿ ಜಿಲ್ಲೆ ಬಲ್ಲೆ ವಿಂಗಡಿಶಿ ಬಂದೋ 
ಬಸ್ತು ಮಾಡಿದರು. 


ಅಲ್ಲಿಂದಾ ಶಖೆ ೧೬ ೮೫ನೆ ಸ್ವಭಾನು ಸಂವತ್ಸರದಲ್ಲೂ ಮೀರ ಫಜುಲ್ಲಾಖಾನರ 
ಸಂಗಡ ಫವುಜು ಕೊಟ್ಟು ನಗರದಿಂದಾ ರವಾನೆ ಮಾಡುತ್ತಾ ರಾಣಿಬಿದನೂರು ಬಳಿಗೆ 
ಫವುಜು ಹೋಗುವಾಗ್ಕೆ ಸವಣೂರು ನವಾಬ ಅಬ್ದುಲ್‌ ಹಕಿಂಖಾನನೂ ತಂನ ಫವುಜು 
ಸುದಾ ಬಂದು ಲಡಾಯಿ ಆಗಿ ಫವುಜುಲ್ಲಾಖಾನರು ರಾಣೀಬಿದನೂರು ಹೊಕ್ಕು ಹಕೀಂ 
ಖಾನ ಫವುಜು ಘೇರಾಯಿಸಿ ಯಿರುವ ವರ್ತಮಾನಾ ನಗರಕ್ಕೆ ಬಂದ ಕ್ಷಣವೆ ನವಾಬರು 
ಹೊರಟು ಶಿಖಾರಿಪುರದ ಬಳಿಗೆ ಹೋಗಿ ಜಮಾಯಿಸಿ ಹಕೀಂಖಾನರಿಗೆ ಹೇಳಿಕಳುಹಿಸ್ತ 
ವಿವರ. ನಾವ ನಾಳೆ ರಾತ್ರೆ ನಿಂಮ್ಮ ಫವಜಿನ ಮೇಲೆ ಲಡಾಯಿಗೆ ಬರುತೇವೆಂದು 
ಹೇಳಿಕಳುಹಿಸುತ್ತಾಲೆ ಅವರ ಫವುಜು ತಯಾರಾಗಿ ಆ ರಾತ್ರೆ ಮರುದಿನ ಹಗಲು ಯಂಟು 
ಘಳಿಗೆ ಪರಿಯಂತ್ರ ಲಯಸ್ಸು ನಿಂತಾಗ್ಯೂ ಯಿವರ ಘವಜು ಬರಲಿಲ್ಲವಾಗಿ ಅವರು 
ಕೆಲವರು ಮಲಗುತ್ತಲೂ, ಕೆಲವುರ ಅಂನ್ನಗಳ ಬೇಯುಸುತ್ತಲೂ, ನವಾಬರ ಫವುಜು 
ಹಗಲು ಬರುವುದಿಲ್ಲವೆಂದು ಬೇಫಾರಿನಿಂದಾ ಯಿದ್ದ ಕಾರಣ ಆ ರಾತ್ರಿ ವಂದು ಹಳದಲ್ಲಿ 
ನವಾಬರ ಫವುಜು ನಿಂತು ಬಾತಮೀ ತರಿಸುತ್ತಾ ಅರಾಂ ಮಾಡಿ ಮರುದಿನ ಸವಣೂರು 
ಫವುಜಿನ ಮೇಲೆ ಹೋಗುವುದಕ್ಕೋಸ್ಕರ ಅವರು ಬೇಘಫಾರಾದ ಬಾತಮೀ ಬರುತ್ತಲೇ 
ನವಾಬರು ಫವುಜು ಸುದಾ ಯೇಕದಂ ಸವಣೂರು ಫವುಜಿನ ಮೇಲೆ ಕುದುರೆಗಳ 
ಚಲಾಯಿಸುತ್ತಾ ಆ ರಾಣಿಬಿದನೂರು ವಳಗಣಿಂದಾ ಪಉಜುಲ್ಸಾಖಾನರು ಹೊರಹೊರಟು 
ಸವಣೂರ ಫವುಜನ್ನು ಹೊಡದು ಬೆಂನಟ್ಟಿ ಸವಣೂರು ಷಹರಿನ ಪರಿಯಂತ್ರವೂ 
ಲುಟಾಯಿಸಿ ಅಲ್ಲಿ ಇಳಿದು ಸಲ್ಲಾ ಮಾಡಿಕೊಂಡು ೩,೦೦,೦೦೦ ವರಹಾ ಸವಣೂರು 
ನಾಂಣ್ಕ ಖಂಡಣೆ ತೆಗೆದುಕೊಂಡು ರತ್ನ ಖಚಿತ ಕಠಾರಾ ಹಕೀಮಖಾನರಿಂದಾ 
ತೆಗೆದುಕೊಂಡು ಅಲ್ಲಿಂದ ಮರಾಟೇರ ಶೀಮೆ ಬಂಕಾಪುರ ಧಾರವಾಡ... ಹಾಕಿ 
ಧಾರವಾಡದಲ್ಲಿ ನವಾಬರು ಭಾವಮೈದನ ಸೈದ ಯಿಸಮಾಯಿಲಖಾನರ ಯಿಟ್ಟು ಮುಂದೆ 
ಕ್ರಿಷ್ಣಾನದೀ ಪರಿಯಂತ್ರ ಶೀಮೆ ಕಟ್ಟುವಂತೆ ಫವುಜುಲ್ಲಾಖಾನರ ಸಂಗಡ ಫವಜು ಕಳುಹಿಸಿ 
ನವಾಬರು ನಗರಕ್ಕೆ ಬಂದರು. 


ಯೀ ಸುದ್ದಿ ತಿಳಿದು ಮಿರ್ಜಿಯಿಂದಾ ಗೋಪಾಲರಾಯರು ಫವುಜು ಸುದಾ 
ಬಂದು ಫವಜುಲ್ಲಾಖಾನರಿಗೂ ಅವರಿಗೂ ಲಡಾಯಿ ಆಗಿ ಗೋಪಾಲರಾಯರ ಫವುಜು 
ಶಿಕಸ್ತಾಗಿ ಅವರ ಕಡೆ ಮೇಘಶ್ಶ್ಕಾಮ ರಾಮಯೆಂಬವರನ ಖಾನನು ಜಕೂರರು ಘಡಾಮ 
ತಂದರು. 


ಶಖೆ ೧೮೬೫ನೆ ಸ್ಹಭಾನು ಸಂವತ್ಸರದಲ್ಲು ಸದರಿ ನವಾಬರ ಹಂಗಾಮು ಕೇಳಿ 
ಪುನೆದಿಂದಾ ಪೆಷವೆ ಮಾಧವರಾವು ಬಳ್ಳಾಳರು.... ಫವಜಿನಿಂದಾ ಹೊರಟು ಕ್ರಿಷ್ಣಾನದೀ 


ಹೌ ಲದ ರ್‌ ನಾಮಾ ೪೫ 
ದಾಟಿ ಬರುತ್ತಾಲೆ ಶೀರ್ಯದ ಕಡೆಯಿಂದ ಮೀರ ಅಲ್ಲ ರಜಾಖಾನರನು ಕರಶಿಕೊಂಡು 
ನಗರದಿಂದಾ ಹೊರಟು ಫಉಜುಲ್ಲಾ ಖಾನರು ಸಹಾ ಕೂಡಿ ಸವಾರು ೧೦,೦೦೦, 
ಬಾರು ೨೦,೦೦೦, ಅಹಷಾಂಮು ೨೦,೦೦೦ ಸಹಾ ಮೈತೋಪುಖಾನ ರಟಹಳಿ 
ಮೈದಾನದಲ್ಲಿ ಯಿಳಿದ ಕಾರಣ ಮಾಧವರಾಯರು ಮೂರು ತಿಂಗಳು ಧಾರವಾಡಕ್ಕೆ 
ಮುತ್ತಿಗೆ ಹಾಕಿ ಕವಲಿನ ಮೇಲೆ ತೆಗೆದುಕೊಂಡು ನವಾಬರು ಮೊಕಾಬಿಲೆಗೆ ಬಂದು 
ಯಿಳಿದು ಕಯೆಕ ಬಾಡಕ್ಕೆ.... ದ ಬಳಿ ಜಗಳವಾಗುತ್ತಯಿತ್ತು. ತಾರಣ ಸಂವತ್ಸ.... 
ಸದಲ್ಲಿ ನಗರದಿಂದ್ದ ಗುರಿಕಾರ ವೆಂಕಟಪತೈಯ್ಯನವರು ಹಮರಹ ಮಿಟ್ಟಿಖಾನ ಅಜಂಪುರದ 
ಮಲ್ಲಿಕಸಾಬಿ ೫೦೦ ಕುದುರೆ ಸಹಾ ಆವಾಗಾ ಕಣಿವೆ ಬಳಿಗೆ ಹೋಗಿ ಅಲ್ಲಿಗೆ ಬಂದು 
ಯಿದ್ದ ಮರಾಟೇರ ಕುದುರೆ ೬,೦೦೦ ಮೇಲೆ ಶಬಕೂನು ಮಾಡಿ ೪೦೦ ಕುದುರೆ 
ಹಿಡಿದುಕೊಂಡು ಕಡಮೆ ಫವಜು ಫರಾರಿ ಮಾಡಿ, ಕಣಿವೆ ಬಂದೋಬಸುಮಾಡಿ 
ಬಂದರು. 


ಆ ಬಳಿಕ ವಂದು ದಿವಸ ಯರಡು ಫವುಜು ತಯಾರಾಗಿ ಸಾಯಂಕಾಲದವರಿಗೂ 
ಮೈದಾನ ಲಡಾಯಿ ಆಗಿ ಯೆರಡು ಕಡೇಯಲ್ಲೂ ಬಹಳ ಜನ ಜಾಯಿಜಖಮಿ ಆಗಿ 
ರಾತ್ರೆ ನವಾಬರು ಹಿಂಜಗ್ಗಿ ಗಿಡದ ಮಾರ್ಗಾ ಹಿಡಿದು ಆನವಟ್ಟಿ ಬಳೀ ಬಂದು 
ಯಿಳಿದ್ದರಿಂದಾ ಮಳೆಗಾಲ ಬಂತಾಗಿ ಮರಾಟೇರ ಫವುಜು ಮೊದಲು ಯಿದ್ದ ಬಳಿಯಲ್ಲೇ 
ಯಿದ್ದು ಕಯೆಕಬಾಡದಲ್ಲಿ ಮಾತ್ರಾ ಕೊಂಚ ಕೊಂಚ ಜಗಳವಾಡುತ್ತಾ ಮಳೆ ತಗ್ಗುವದೂ 
ಆನೆವಟ್ಟಿ ಬಳಿಗೆ ಕಪೋತ ಗುಡ್ಡದ ಬಳಿಯಿಂದಾ ಮರಾಟೇರ ಫವುಜು ಬಂದು ಲಡಾಯಿ 
ಆಗುತ್ತಾಯಿತ್ತು. 


ವಂದು ದಿನ ಲಡಾಯದಲ್ಲಿ ಮರಾಟೇರ ಅಂಗೀಜು ಮಾಡಿ ಕುದುರೆಗಳ 
ಚಲಾಯಿಸಿ ಹೊಡದ್ದರಿಂದಾ ನವಾಬರ ಫವಜು ಪೈಕಿ ಬಾರು ೬,೦೦೦ ಕುದುರೆ 
೨,೦೦೦ ಸಹಾ ಸಖ್ರಿಯಾಗಿ ದಿವಾನ ವೆಂಕಟರಾಮ ಮತ್ತು ಕೆಲವು ಮಾತಬರ ಸರದಾರು 
ಸಹಾ ಹತವಾಗಿ ಕೆಲವರು ಕೈಶೆರೆ ಶಿಕ್ಕಿ ಆ ಪೈಕಿ ಶಿಕ್ಕಿದ ಬರಕ್ಕಿ ವೆಂಕಟಿರಾಯನ ಯಿವರ 
ಮಗ ಶ್ರೀನಿವಾಸ ರಾಮಚಂದ್ರರಾಯ ಸ್ವಕೀಯಜನ ನೂರಾರು ಸಹಾ ಹೊಕ್ಕು 
ಬಿಡಿಶಿಕೊಂಡು ಕೇವಲಾ ಫವುಜು ಹಲಾಕಾಗದಂತೆ ಚಿತ್ರಕಲ್ಲು ಮೆದೆಕೆರೆನಾಯ್ದರು ನವಾಬರ 
ಕುಮುಕಾಗಿ ಬಹಳ ಲಡಾಯಿಮಾಡಿ ಆಲ್ಲಿಂದಾ ಹಿಂಜಗ್ಗಿ ನವಾಬರ ಫವುಜು ಸುದಾ 
ನಗರದ ಬಳಿ ಕೂಬತ್ತಿ ಮಹಲೆಗ ಬಳಿಗೆ ಬಂದು ಯಿಳಿದರು. 


ಮರಾಟೇ ಫವುಜು ಬಿದರಿ ಹೊಂನ್ಡ್ನಾಳಿ ಕುಮಶಿ ಸಹಾ ತೆಗೆದುಕೊಂಡು 
ಅನಂತಪರಕ್ಕೆ ಫವಜು ಯಿಳಿದ್ದರಿಂದಾ ಅವರಿಗೆ ಪನೇದಿಂದಾ ಮಾಧವರಾಯರ ಚಿಕ್ಕಪ್ಪಾ 
ರಾಘೋವಾನವರು ೨೦,೦೦೦ ಕುದುರೆ ಸಹಾ ಬಂದು ಮಾಧವರಾಯರ ದಂಡಿಗೆ 
ದಾಖಲಾದ ಕಾರಣ ನಾರೋಶಂಕರನೆಂಬ ಸರದಾರನ ಗುಜರಾತಿ ರಾಘೋಖಾನನ 
ಮಾರೀಫತ್ತು ನವಾಬರು ಸಲ್ಲಾ ಮಾಡಿದ ವಿವರ. ಪೆನುಗೊಂಡೆ ಕೊಡಿಕೊಂಡೆ 


೪೬ ಚಾರಿತ್ರಿಕ್‌ ದಾಖಲೆಗಳು 
ಮಡಿಕೆಶೀರ್ಯ ವಗೈರೆ ಮುರಾರಿ ರಾಯರ ಶೀಮೆ ಅವರಿಗೆ ಬಿಡಿಶಿ ಕೊಡುವಂತ್ರೆ ಕಲಂ 
೧ ಸವಣೂರವರ ಗೋಜು ಹೋಗದಂತೆ ಕಲಂ ೧ ಬಂಕಾಪುರ ಮರಾಟೀರಿಗೆ ಬಿಟುಕೊಟ 
ಕಲಂ ೧,೩೨,೦೦,೦೦೦ ರೂಪಾಯಿ ಮರಾಟೇರಿಗೆ ಪೇಷ್ಠಶಿ ಕೊಟ ಕಲಂ ೧ ಯೀ 
ಮೇರೆಗೆ ಸಲ್ಲಾ ಆಯಿತು. 


ಶಖೆ ೧೬೮೭ನೆ ಪಾರ್ಥಿವ ಸಂವತ್ಸರದ ಚೈತ್ರ ಶು ೨ ಲ್ಲು ಶ್ರೀಮಂತ 
ಮಾಧೂರಾಯರು ಫವುಜು ಪನೆಗೆ ಹೊರಟುಹೋದರು. ಅಲ್ಲಿಂದಾ ಚಿತ್ರಕಲ್ಲು ವಗೈರೆ 
ಪಾಳೆಗಾರಿಗೆಲ್ಲ ಸ್ಥಳಕ್ಕೆ ಅಪ್ಪಣೆ ಕೊಟ್ಟು ನವಾಬರು ನಗರಕ್ಕೆ ದಾಖಲಾದರು. 


ಯೀ ಮಧ್ಯೆ ೧೬೮೫ನೆ ಸ್ವಭಾನು ಸಂವತ್ಸರದಲ್ಲು ಬೆಂಗಳೂರಿಂದ್ಹಾ 
ಯಿಬ್ಬರಾಯಿಮ ಸಾಹೆಬರು ನಂದೀಗಡ ಸುತ್ತಾ ಸವಾರಿಮಾಡುತ್ತಾ ಯಿರುವಲ್ಲಿ ಬೆಟ್ಟದ 
ಮೇಲೆ ತಿಂನ್ನುವುದಕ್ಕೆ ಅವಕಾಶವಿಲ್ಲದೆ ಶೀರ್ಯದಲ್ಲಿ ಯಿದ್ದ ಮೀರಸಾಬರ ಮುಖಾಂತ್ರ 
ಚಿಕ್ಕಬಳ್ಳಾಪುರದ ಅರಸುಗಳು ಕೌಲಾಗಿ ಬಾಬಾಸ್ತು ಸುದಾ ಅವರನ ಖೈದುಮಾಡಿ 
ಬೆಂಗಳೂರಿಗೆ ಕಳುಹಿಸಿ ಅಲ್ಲಿಂದಾ ಕೆಲವು ದಿನದ ಮೇಲೆ ಕೊಯಮುತೂರಿಗೆ ರವಾನೆ 
ಮಾಡಿದರು. 


ಆ ಬಳಿಕ ಯಿದೇ ಪಾರ್ಥಿವ ಸಂವತ್ಸರದಲ್ಲೂ ಶಾಬಾಸಾಬರ ಅಳಿಯ 
ಲಾಲಾಮಿಯಾನವರ ಸಂಗಡ ಗಡಸವಾರು ೩೦೦೦ ಬಾರು ೪೦೦೦ ಪ್ಶಾದೆ ೬೦೦೦ 
ಸಹಾ ಕೊಟ್ಟು ಬಸವಾಪಟ್ಟದ ಬಳಿ ತೈನಾತಿ ಯಿಟ್ಟರು. ಪಾಳೆಗಾರ ಖಂಡಣೆ ಹಣದ 
ವಸೂಲಿ ಬಗೆ ಫೈಜುಲ್ಲಾಖಾನನ ಫೌಜು ಸುದಾ ಕಳುಹಿಸಿ ಕೊಟರು. 


ಯೀ ಶಖೆ ೧೬೮೭ನೆ ಪಾರ್ಥಿವ ಸಂವತ್ಸರದಲ್ಲೂ ನವಾಬರು ಘವುಜು ಸುದಾ 
ಹೊರಟು ಕೊಡಿಯಾಲದ ಬಳಿಗೆ ನಗರದಿಂದ್ಹ್ದಾ ಬಂದು ಯಿಳಿದರಾಗಿ ಆವಾಗಾ 
ಕನಿಯಾರೂರು ಪಾಳೆಗಾರ ಅಲ್ಲಿ ರಾಜನೂ ನವಾಬರಿಗೆ ಬರಶಿ ಕಳುಹಿಸ್ತ ವಿವರ. 
ಕಲ್ಲಿಕೋಟೆ ಶೀಮೆ ಬೆಬಂದ್ಹಾಗಿ ವಬ್ಬರ ಗೊತ್ತುಗುರಿಯಿಲ್ಲದೆ ಯಿಧೆ. ತಂಮ್ಮ ಸವಾರಿ 
ಬಂದರೆ ನಾನೂ ತಂಮ್ಮ ಖಿಜಮತ್ತಿನಲ್ಲಿ ಹಾಜರಾಗುತೇನೆಂದು ಬರಶಿ ಕಳುಹಿಸ್ತ ಕಾರಣ 
ಅಷ್ಟಕೆ ಮೊದಲೆ ಸಾಬಕು ಕಡಪೆ ಅಬ್ದುಲ್‌ ಮಜೀದ್‌ ಖಾನರ ಕಡೆಯಿಂದ್ಹಾ ಬಾರಾಮಹಲು 
ಫವುಜುದಾರಿ ಶೀಮೆ ಸಹಾ ಅಸತ್ತಖಾನ ಮೆಹಕರಿಯಂಬ ದೊಡ್ಡ ಸರದಾರ ಮರಾಟೀರ 
ಕಡೆಯಿಂದ ೧೨,೦೦೦ ಸಾವಿರ ಕುದುರೆ ಸಹಾ ಬಾರಾಮಹಲು ಸಾಧಿಸುವ ಬಗ್ಯೆ 
ಬಂದು ಯಿದ್ದ. ಅವ್ರುತರಾಯನೆಂಬ ಸರದಾರಂನ್ನು ಐದು ಸವಾರಿಂದ್ಲಾ ಕುದುರೆ ಚಲಾಯಿಸಿ 
ಅಮ್ರತರಾಯನ ಹೊಡದು ಹಾಕಿ ಪತ್ತೆ ಮಾಡಿಯಿದ್ದವರನ ಮಜೀದಖಾನರ ಮಗ 
ಹಲ್ಲಿಮಖಾನರು ಮತ್ತೊಬ್ಬ ಅಜೀಜಖಾನರೆಂಬವರನ ಯಿಟ್ಟು ಯಿರಲಾಗಿ ಆತನಿಂದಾ 
ಬಾರಾಮಹಲಂನು ನವಾಬರು ತೆಗೆದುಕೊಂಡು ಕೆಲವು ದಿನ ಯೀ ಅಸತ್ರಖಾನ್‌ 
ಮೆಹಕರಿಯವರಿಗೆ ಬಾರಾಮಹಲು ಕೊಟ್ಟುಯಿದ್ದು ಕಲ್ಲಿಕೋಟೆ ಸಾಧಿಸೂವಂತ್ರೆ 
ಕಳುಹಿಸಿಯಿದ್ದಲ್ಲಿ ಅವರು ಹೋಗಿ ಅಲ್ಲಿ ಬಹಳ ಲಡಾಯಿ ಮಾಡಿ ಯುದ್ಧದಲ್ಲಿ ಅಸತ್ತಬಾನ 


ಹೌ ಲದ” ದ್‌ ನಾಮಾ ೪೭ 
ಮೆಹಕರಿಯವರು ಸಂದುಹೋಗಿ ಯಿದ್ದ ಶಿಟ್ಟಿನಿಂದಾ ನವಾಬರು ಕಲ್ಲಿಕೋಟೆಗೆ ಮೊಹಿಂ 
ಹೊರಟರು. 


ಯೀ ಮಧ್ಯೆ ಸ್ತಭಾನು ಸಂವತ್ಸರ ತಾರಣ ಸಂವತ್ಸರದಲ್ಲಿ ಆರ್ಕಾಟು ಮಮದಲ್ಲಿ 
ಖಾನರ ಬಗೆ ಸರದಾರ ಯಿಸು ಮಹಂಮದ ಕುಮುಂದಾರನೆಂಬವನಿಗೆ ಮಧುರೆ ಜಿಲ್ಲೆ 
ಯೀ ಶೀಮೆ ಸಹಾ ಜಹಗೀರಾಯಿತು. ಫವಜು ಬಂದೀ ಮಾಡಿ ಯಿವನಿಗೂ ಮಹಂಮದ 
ಅಲ್ಲಿಬಾನರಿಗೂ ದ್ವೇಷಾ ಬಿದ್ದು ಯಿಂಗ್ರೇಜು ಬಹದರವರ ಫವುಜು ಸುದಾ ಮಧುರೆ 
ಮುತ್ತಿಗೆ ಯಿಳಿದು ೩೭ ತಿಂಗಳು ಲಡಾಯಿ ಆಗೂವಲ್ಲಿ ಕುಮುಂದಾರ ಮಜಕೂರಂನ್ನು 
ತನಿಗೆ ನೀವು ಕುಮುಕುಮಾಡಿ ಮಮದಲ್ಲಿ ಖಾನರ ಫವಜು ಯೆಬ್ಬಿಸರೆ ಮಧುರೆ ಕಿಲ್ಲೆ 
ನಿಮಗೆ ಕೊಟ್ಟು ನಿಮ್ಮಲ್ಲಿ ನೌಕರಿ ಯಿರುತ್ತೇವೆಂದು ತಂನ ಕಡೆಯಿಂದ ವಕಾಲತ್ತಿನ ಬಗೆ 
ಅಲ್ಲಿ ಜಮಾಂಖಾನರನ ನವಾಬರಲ್ಲಿ ಕಳುಹಿಸಲಾಗಿ ಮರಾಟೀರ ಹಂಗಾಮಿನಿಂದ್ಲಾ 
ಯಿವರು ಹೋಗುವುದಕ್ಕೆ ಯಿಲ್ಲದೆ ಮಧುರೆಯಲ್ಲಿ ಬಹಳ ಲಡಾಯಿ ಆಗಿ ಕುಮುಂದಾರನ 
ಬಗೆ ದಿವಾನ ಶೇಷಗಿರಿರಾಯನೆಂಬವನು ಪಿತೂರಿಮಾಡಿ ಬಕಷಿ ಬಾವಾ ಸಾಬರನ 
ಖೈದು ಮಾಡಿಶಿದ್ದರಿಂದಾ ಬಂದೋಬಸ್ತು ತಪ್ಪಿ ಮಧುರೆ ಕಿಲ್ಲೆ ಮಹಮದಲ್ಲಿ ಖಾನರ 
ವಶವಾಗಿ ಯಿಸಾಮಹಂಮದ ಕುಮುಂದಾರನ ನಡತೆ ಅಟಕಾಯಿಸಿದರಿಂದ ಅಲ್ಲಿ 
ಜಮಾಖಾನರು ನವಾಬರಲ್ಲಿ ನಿಂತರು. 


ಯೀ ಮಧ್ಯೆ ಶಖೆ ೧೬೮೫ನೆ ಸ್ವಭಾನು ಸಂವತ್ಸರದಲ್ಲು ಶೀರ್ಯದಿಂದ ಮೀರ 
ಅಲ್ಲಿ ರಜಾಖಾನರು ಹೋಗಿ ಸಾಬಕ್ಕು ಯೀಶ್ಚರ ಸಂವತ್ಸರದ ಶಕೆ ೧೬೭೯ನೆ ಅಧಿಕ 
ಆಶ್ಚಿಜ ಶುದ್ಧ ೧೧ರಲ್ಲು ಕಡಪೆ ನವಾಬ ಅಬ್ದುಲ್‌ ಮಜೀದಖಾನರು ಮರಾಟಿ 
ಬಲವಂತರಾಯರ ಜಗಳದಲ್ಲಿ ಮ್ರುತರಾಗಿ ಯಿವರ ಚಿಕ್ಕಪ್ಪಾ ಮೊಹದೀನ ಖಾನರು 
ಸಲ್ಲಾ ಮಾಡಿಕೊಂಡು ಅರ್ಧ ಶೀಮೆ ಗುರಂಕೊಂಡ ಸಹಾ ಮರಾಟೀರಿಗೆ ಕೊಟು 
ಯಿದ್ದರಾಗಿ ಅವರ ಕಡೆ ಭಗವಂತ ತ್ರಿಯಂಬಕ ಸುಭೇದಾರನೂ ಗುರಂಕೊಂಡೆಯಲ್ಲಿ 
ಯಿದ್ದ ಕಾರಣ ಸದರಹೂ ಮೀರ ಅಲ್ಲಿ ರಜಾಖಾನರು ಜಗಳಾ ಮಾಡಿ ಕವಲಿನ ಮೇಲೆ 
ಗುರಂಕೊಂಡೆ ಕಿಲ್ಲೆ ಶೀಮೆ ಸಹಾ ತಂಮ್ಮ ಕಡೆ ಮಾಡಿಕೊಂಡರು. 


ಹೈದರಾಬಾದಿನಿಂದ ಪ್ರಾಕು ದವಲತ್ತು ಮಾಡುತ್ತಾ ಯಿದ್ದ ಸಲಾಬತ್‌ ಜಂಗರಿಗೆ 
ಪೈತ್ಯವೃದ್ಧಿಯಾಗಿ ಫರಾಷೀಸ ಮೂಸಾ ಭೂಶೀ ಪ್ರಬಲವಾದ್ದರಿಂದಾ ಸಲಾಬತ್‌ ಜಂಗರ 
ತಂಮ್ಮ ನಿಜಾಂ ಅಲ್ಲಿ ಖಾನರು ಯಿವರ ದಿವಾನ ವಿಠಲದಾಸ ಬಹದರ ಸಹಾ ಸಲಾಬತ 
ಜಂಗರನ ಖೈದುಮಾಡಿ ಮೂಸಾ ಭೂಶೀನಾ ಹೊರಡಿಶಿ ನಿಜಮಲ್ಲಿ ಖಾನರು ಯಿವರ 
ದಿವಾನ ಸಹಾ ದವಲತಿಗೆ ಕುಳಿತು ಅಲ್ಲಿಂದಾ ಮೆಹೀಮರಾತಬು ಯಿನಾಯಿತನಾಮಾ 
ಸಹಾ ಆರ್ಕಾಡ ಮಹಂಮದ ಮಹೂಕೂಜೀ ಖಾನರ ಸಂಗಡಾ ನಾಖುಷಿಯಾಗಿ ಬಂದಿದ್ದು 
ನಗರದಿಂದ ಪುನಹಾ ಚಂನಪಟ್ಟಕ್ಕೆ ಹೋದರು. 


ಮೊದಲು ನವಾಬರು ಖಂಡೇರಾಯನ ಅವಾಂತರಕ್ಕೆ ಹೊರಟಾಗ ಕೋಡಿಹಳ್ಳಿ 
ಶ್ಕಾನಭೋಗ ನಾರಣ್ಳೈಯ್ಕಾ ಯಂಬವನೂ ಮಧ್ಯೆ ಮಾರ್ಗದಲ್ಲಿ ಕಂಡು ಅರಳುಹಿಟ್ಟು 


೪೮ ಚಾರಿತ್ರಿಕ ದಾಖಲೆಗಳು 
ನೀರು ಕೊಟನೆಂಬ ನೆನಪಿನಿಂದಾ ನಗರಕ್ಕೆ ಅವನು ಬಂದು ಪರದೇಶಿ ಯಿದ್ದವನ ವಂದು 
ದಿವಸ ನೋಡಿ ಗುರುತಹಿಡಿದು ಅವನಿಗೆ ಖುಮಿಷಿ ಹಾರಳಹಳಿ ಅಮುಲು ಕಿಲ್ಲೆದಾರಿ 
ಪಾಲಖೀ ಸಹಾ ಕೊಟು ಸರಘರಾಜು ಮಾಡಿದರು. ಹಾರೆಹಳಿ ಆಮೀಲ 
ವೆಂಕಟಿಪತಯ್ಯನು ಅದೇ ಸಮಯದಲ್ಲಿ ಸಂಗಡ ಷರತು ಆದನೆಂಬ ಪ್ರೇಮದಿಂದ 
ಕೆಲವು ಗಡಿಗಳ ಬದುಕು ಕೊಟು ಸರಫರಾಜು ಮಾಡಿದರು. 


ಸಾರಂಗಿ ವೆಂಕಟಗಿರೈಯ್ಯನೆಂಬವನು ಮೊದಲು ತಂಮ್ಮ ಸಂಗಡ ಮೆಹನತ್ತು 
ಮಾಡಿದನೆಂದು ಮೀರಸಾಬರ ಯಿಜನಿನಲ್ಲಿ ತುಮಕೂರು ಮಾಮಲೆಮಾಡಿ ಕೆಲವು 
ಹಣ ಕಾಸುಗಳ ಹಾಳುಮಾಡಿಯು ತಿಂದು ಸಹಾಯಿದ್ದು ತಹಶೀಲ ಅವನಿಗೆ ಆಗುವದಂನ್ನು 
ನವಾಬರು ಕೇಳಿ ಸ್ಟಾರರ ಕಳುಹಿಶಿ ಕರಶಿ ಅವನಿಗೆ ಕವಲೆ ದುರ್ಗದ ಮಾಮಲೆ ಕಿಲ್ಲೆ 
ಸಹಾ ಕೊಟು ಸರಫರಾಜು ಮಾಡಿದರು. 


ಸದರಿ ಶಖೆ ೧೬೮೭ನೆ ಪಾರ್ಥಿವ ಸಂವತ್ಸರದಲ್ಲು ನವಾಬರು ನೀಲೇಶ್ವರನ 
ಮಾರ್ಗವಾಗಿ ಮಲೆವಾರು ದೇಶದ ಮೇಲೆ ಕನಿಯಾನೂರು ಬಳಿಗೆ ದಂಡು ಹೋಗಿ 
ಅಲ್ಲಿ ರಾಜನ್ನು ಭೇಟಿಯಾಗಿ ಅವನ ಕಡೆ ಕೆಲವು ಮಾಪಿಳ್ಳೆ ಜನ ಸಹಾ ಹಮರಹಾ 
ಹೊರಟನಾಗಿ ಸಮುದ್ರದ ಗಟಿನಲ್ಲೆ ಚಿರಕಲ್‌ ಕೋಟಂಗಡಿ ಕಡತಾಡು ವಗೈರೆ ೫ 
ಸಂಸ್ಥಾನ ೨೫೦೦೦ ಜನ ಪರಿಯಂತ್ರ ಯಿದ್ದವರನ ಹೊಡದು ನಡವಲ್ಲಿ ಯಲ್ಲರಿಗೂ 
ಯೀ ಕೆಂಪು ಕುಡುತ್ತೆ ಕರಿಪಾಗು ಸನೀನ್ನು ಡಬ್ಬಾ ವಗ್ಳೆರೆ ಕಾಣದ ನಾಯಿಮಾರರು ಯೀ 
ಫವಜಿನ ದಾಷತ್ತಿಗೆ ಮೋಡಿ ಹೋಗಿ ಗಿಡಾಬಿದ್ದು ಕೆಲವರು ಜಗಳವಾಗಿ ಸತ್ತು ಶೀಮೆ 
ಯಾವತ್ತು ಠಾಣೆಯಾಯಿತು. 

ಶಕೆ ೧೬೮೮ನೆ ವ್ಯಯ ಸಂವತ್ಸರದ ಚೈತ್ರ ಶು ೧ ಲ್ಲೂ ನವಾಬರು ಕಲ್ಲಿಕೋಟೆ 
ಬಳಿ ಹೋಗಿ ಯಿಳಿಯುತ್ತಾರೆ. ಕಲ್ಲಿಕೋಟೆ ಧೊರೆ ರಾಜಾ ಮಾನವಿಕ್ರಮನೆಂಬವನು 
ಕವಲ ಮೇಲೆ ಯಿಳಿದು ೨೦೦೦ ನಾಯಿರು ಜನ ಸುಧಾ ಭೇಟಿಗೆ ಬರಲಾಗಿ ಮುತ್ತಿನ 
ಹಾರ ಕಡಗ ವಂಟಿ ಖಿಲ್ಲತ್ತು ವಗೈರೆ ಕೊಟ್ಟು ಸಂಸ್ಥಾನಾ ನಿನಗೆ ಕೊಡುತ್ತೇವೆ. ನಮ್ಮ 
ಫವುಜಿನ ಖರ್ಚಿಗೆ ೪೦,೦೦,೦೦೦ ಶಾಣಾರಿ ಕಾಸು ಕೊಟು ನಂಮ್ಮ ಫರಮಾಬ 
ದಾರಿಯಲ್ಲಿ ಯಿರು ಯಂದೂ ಮೊಕರೂರು ಮಾಡಿ ನಾಲ್ಕು ಬುರುಜಿನ ಜಾರದಿವಾಲಿ 
ಚಿಕ್ಕುಕಿಲ್ಲೆ ಕಲ್ಲಿಕೋಟೆ ಬಳಿ ಡೇರಿ ಬಾಕಿ ಯಿಳಿದು ದರಹೂ ರಾಜನೂ ವಂದುಗೂಡಿಶಿ 
ಯೆಳಿಶಿ ನಾಲ್ಕೆದು ದಿನದ ಮೇಲೆ ಖಂಡಣೆ ಕೇಳಿದಲ್ಲಿ ರಾಜಾಗೆ ಮಾತು ಕೊಟು ಯಿದ್ದ 
ಕೈಕೆಳಗಣವರೆಲ್ಲ ತಿರುಗಿಬಿದ್ದು ಹಣ ಸಲ್ಲದೆ ಹೋದ್ದರಿಂದ್ದ ರಾಜನ ಮೇಲೆ ಪಹರೆ 
ಕಳುಹಿಸಿ ಹಣಕ್ಕೆ ಸಜಾನಲ್ಲೀ ಆದಲ್ಲಿ ಅಧಿಕಾರಿಗಳ ಮೇಲೆಲ್ಲಾ ಪಹರೆಯಿಟ್ಟದ್ದರಿಂದಾ 
ರಾಜನು ಗುಡಿ ಬಾಗಿಲ ಹಾಕಿಕೊಂಡು ವಳಗೆ ಬೆಂಕಿ ಹಚ್ಚಿಕೊಂಡು ಮರದುಹೋದ್ದರಿಂದ 
ಸಂಗಡಲೆ ನವಾಬರು ತಿಳಿದು ನೀರು ಹಾಕಿಶಿ ನೋಡಿದಾಗ್ಯೂ ಮೀರಿಹೋಯಿತಾಗಿ 
ಅವನ ಕಡೆ ಜನರಿಂದ ಯಾವತ್ತೂ ವಂದಕ್ಕೆರಡು ವಸೂಲಿಮಾಡಿಕೊಂಡು ಮೊದಲಿದ್ದ 
ಚಾರು ದಿವಾಲಿ ದೊಡ್ಡದಾಗಿ ಜಂಗಿ ಕಿಲ್ಲೆ ಕಟ್ಟಿಸಿ ತೋಫ ವಗೈರೆ ಯಿಟ್ಟು ದುರಸ್ತುಮಾಡಿ 


ಹೌ ಟದ ರ್‌ ನಾಮಾ ೪೯ 
ಅಲ್ಲಲ್ಲಿ ಠಾಣೆಯಿಡೋ ಬಳಿಲೆಲ್ಲಾ ಯಿಟ್ಟು ಫೌಜುದಾರಂನ್ಹ ಬೇರೆ ನಿಲ್ಲಿಸಿ ತೆರಕಣಾಂಬಿ 
ಶಂಕರಗೌಡನ ಮಗ ಕೋಯಮುತ್ತೂರು ಮಾದಂಣಗೆ ಕಲ್ಲಿಕೋಟೆ ಸಂಸ್ಥಾನದ ಬದುಕು 
ಕೊಟು ಹಿಂತ್ರಿರುಗಿ ಬರುತ್ತಾ ಮಳೆಯಿಂದ್ಹಾ ಘವುಜು ಕಚಾಯಿಸಿ ಹೊಂನ್ನಾಳೀ 
ಮಾರ್ಗದಿಂದ ಪಾಲಘಾಟೀ ಕಚೇರಿ ಬಳಿಗೆ ಬರುತ್ತಾಲೆ ಅಲ್ಲಿನ ಅಮುಲುದಾರ ನಾಯರ 
ಯಿಟ್ಟಕೊಂಬಚ್ಚನೆಂಬವನು ಬಹಳ ಸರಂಜಾಮು ವದಗಿಶಿದ್ದರಿಂದಾ ಅವನ ಸ್ತಳಾ ಅವನಿಗೆ 
ಕೊಟು ೧೦೦೦೦೦ ರೂಪಾಯಿ ಖಂಡಣೆ ತೆಗೆದುಕೊಂಡು ಕೊಚ್ಚಿ ಪಾಳೆಗಾರನಿಂದ 
ವರುಷ ೧ ಕೈ ನಾಲ್ಕತ್ತು ಸಾವಿರ ವರಹಾ ಪ್ರಕಾರ ಬರುವಂತ್ತೆ ಖಂಡಣೆ ಮಾಡಿ ಹಣಕ್ಕೆ 
ನಿಶಾ ಮಾಡಿಕೊಂಡು ಅಲ್ಲಿಂದಾ ಕೋಯಮುತೂರಿಗೆ ಬಂದು ದಾಖಲಾದರು. 

ಸದರ ಹೂ ವ್ಯಯ ಸಂವತ್ಸರದ ಚೈತ್ರಮಾಸದಲ್ಲು ಪಟ್ಟದಲ್ಲಿ ಚಿಕ್ಕಕೃಷ್ಣರಾಜ 
ಒಡೆಯರು ಸ್ವರ್ಗಸ್ಥರಾದ ಶುದ್ದಿ ತಿಳಿದು ಕಲ್ಲಿಕೋಟೆ ಬಳಿಯಣಿಂದ ನವಾಬರು ಅಪ್ಪಣೆ 
ಪ್ರಕಾರ ಪಟ್ಟದಲ್ಲಿ ಮೊಕದಂ ಸಾಬರು ಕರ್ತರ ಮಗ ನಂಜರಾಜ ವಡೆಯರಿಗೆ ಪಟ್ಟಾಭಿಷೇಕ 
ಮಾಡಿದರು. 


ವ್ಯಯ ಸಂವತ್ಸರದಲ್ಲಿ ಕೋಯಮುತೂರಲ್ಲಿ ನವಾಬರು ಯಿರುವಾಗ್ಯೆ ಮಲೆವಾರು 
ಕಲ್ಲಿಕೋಟೆ ಶೀಮೆಯಲ್ಲಿ ಕೆಲವು ಅರಸುಗಳು ಯಿಪ್ಪತ್ತು ಮೂವತ್ತು ಸಾವಿರ ಜನ ಸಹಾ 
ಗುಂಪುಕೂಡಿ ಶರಾರತ್ತು ಮಾಡಿ ಅಲ್ಲಿ ಠಾಣೆಯಿದ್ದವರನ್ನೆಲ್ಲಾ ಹೊಡದು ಮಳೆಗಾಲ 
ಹೊಳೆಗಳೆಲ್ಲಾ ಕಟ್ಟಿಯಿರುವದರಿಂದ ಕುಮುಕು ಬರುವುದಕ್ಕೆ ಯಿಲ್ಲವೆಂದು ತುಂಟಾಟವ 
ಮಾಡುವ ವರ್ತಮಾನ ನವಾಬರು ತಿಳಿದು ಯಂಟು ದಿನದ ರೊಟ್ಟಿ ಬುತ್ತಿ ಸಹಾ 
ಧಡೇ ಫವುಜು ತೆಗೆದುಕೊಂಡು ಹೊರಟು.... ಗೆರೆಗೆ ತಲಪಿ ನಾಲ್ಕೆಂಟು ಕಡೆ ಫವುಜು 
ಕಳುಹಿಸಿ ನಾಯರನೆಲ್ಲಾ ಹೊಡದು ಶಿಕ್ಕಿದವರ ಗಲ್ಲು ಹಾಕಿ ಹತ್ತು ಹದಿನೈದು ಸಾವಿರ 
ಜನ ಪರಿಯಂತ್ರ ಪಟ್ಟದ ಶೀಮೆಗೆ ರವಾನೆ ಮಾಡಿ ಪಾದಾಕ್ರಾಂತರಾದವರನೆಂಲ್ಲಾ ಮಂನಿಶಿ 
ಬಂದೋಬಸ್ತು ಮಾಡಿ ಠಾಣೆಗಳನೆಲ್ಲಾ ಬಲಕಾಯಿಸಿ ಬರುತ್ತಾ ಪಾಲಘಾಟೀಚೇರಿ ಕೋಟೆ 
ಕಟುವಂತ್ತೆ ನೇಮಕಾ ಮಾಡಿ ಪುನಹಾ ಕೋಯಮುತೂರಿಗೆ ಬಂದು ದಾಖಲಾದರು. 


ಮೊದಲು ನಗರದಿಂದಾ ಯೀಗಲ ಶಾಮರಾವ ರಂಗರಾಯನ ಸಹಾ ಫವಜು 
ಭರ್ತಿ ನಿಮಿತ್ಯ ಹತ್ತು ಲಕ್ಷ ರೂಪಾಯಿ ಕೊಟು ನವಾಬರು ಕಳುಹಿಸಿಯಿದ್ದರಾಗಿ ಯಿವರು 
ನಾಗನೂರು ವಗೈರೆ ಪ್ರಾಂತ್ಯಕ್ಕೆ ಹೋಗಿ ಶಿವಾಜಿ ಕೇಪವರಾಜೀ ಬಹದರ ಯಂಬ ಯಿಬರು 
ಮಾತಬರು ಸರದಾರ್ರು ಮ್ಳ ಫಘವಜು ಸಮಾರು ೪೦೦೦ ಸಾವಿರ ಸಹಾ 
ಕೋಯಮುತ್ತೂರಿಗೆ ವ್ಯಯಸಂವತ್ಸರದ ಭಾದ್ರಪದದಲ್ಲೂ ಬಂದ ಕಾರಣ ಅವರವರ 
ಮಾಫಕ್ಕು ಮರಿಯಾದೆ ಮಾಡಿ ಆನೆ ಕುದುರೆ ಜವಾಹಿರು ವಗೈರೆ ಕೊಟ್ಟು ನೌಕರಿ 
ಯಿಟ್ಟರು. 


ಯೀ ಮಧ್ಯೆ ವ್ಯಯ ಸಂವತ್ಸರದಲ್ಲೂ ಪೂರ್ವಕ್ಕೆ ಕುರುಕ್ಷೇತ್ರದಲ್ಲಿ ಅ-ಲ ಜಂಗಿನಲ್ಲಿ 
ಹತವಾದ ಪುನೇದ ಸದೋಬ ಆವಾಗ ಸಾಯಲಿಲ್ಲ ಜೀವದಲ್ಲಿ ಯಿದ್ದು ತಾನೆ ಯೀಗ 


೫೦ ಚಾರಿತ್ರಿಕ ದಾಖಲೆಗಳು 
ಸದೋಬ ಬಂದಲ್ಲಿ ಪನೆದವರು ವಪ್ಪಲಿಲ್ಲವಾಗಿ ನಿಂಮಲ್ಲಿ ಬಂದಿದೇನೆ ಯಂದು ಅದೇ 
ರೂಪನಿಂದಾ ವಬ ಒಂದು ನವಾಬರಲ್ಲಿ ಕೆಲವು ದಿನ ಪೆಷರಪಾಗಿ ಕೆಲವರ ನೋಡಿ 
ನೀವು ಫಲಾನೆ ವ್ಯಾಳ್ಮಾದಲ್ಲಿ ನಂಮಲ್ಲಿ ಬಂದು ಯಿಧಿರಿಯೆಂದು ಗುರುತುಗಳ ಹೇಳಿದೆಲ್ಲಾ 
ನಿಜವಾಗುತ್ತಾ ರೂಪಿನಲ್ಲಿ ಭೇದವಿಲ್ಲದೆ ಕೆಲವು ದಿನ ಯಿದ್ದು ಆ ಬಳಿಕ ಸುಳನೆಂದು 
ತಾತ್ಪಾರ.... ಹೊರಟುಹೋದನು. 


ವ್ಯಯ ಸಂವತ್ಸರದ ಮಾಫದಲ್ಲಿ ಪುನೆದಿಂದಾ ಮಾಧವರಾಯರು ಹೊರಟು 
ತುಂಗಭದ್ರೆ ಆಚೆ ಬೆಂಣೆಹಳ್ಳದ ಬಳೀಲಿ ಯಿಳಿದು ಅಲ್ಲಿಂದಾ ಧಡೆ ಸವಾರಿ ಹೊರಟು 
ದೊಡಶೀರ್ಯದ ಬಳಿಗೆ ಠಾಕಾಠಾಟಿಕೆ ಬಂದು ಯಿದ್ದು ೧೫ ದಿವಸಾ ಮೀರಲ್ಲಿ 
ರಜಾಖಾನರ ಫವುಜಂನ್ನು ಶೀರ್ಯದ ಚಿಕ್ಕಕೆರೆ ಬಳೀಯಲ್ಲಿ ಉಟಾಯಿಸಿ ಅಲ್ಲಿ 
ಮೀರಾಸಾಬರ ತೋಪುಗಳು ಶಿಕ್ಕಲಾಗಿ ಅದೇ ಕೋಟೆಗೆ ಯೇರಿಶಿ ಹೊಡದು ಮೂರು 
ದಿವಸ ಲಡಾಯಿ ಆಗಿ ಕೊರಟಗೆರೆ ಚಿಕ್ಕಪ್ಪಗೌಡ ಮೀರಾಸಾಬರು ಸಹಾ ಶೀರ್ಯದ 
ಕೋಟೆ ಹೊಕ್ಕು ಯಿದ್ದವರ ಸಲ್ಲಾಮಾಡಿಕೊಂಡು ಶೀರ್ಯದ ಕೋಟೆ ಮರಾಟೀರ 
ವಶಕ್ಕೆ ಕೊಟ್ಟದ್ದರಿಂದ ಆವಾಗಾ ಮೀರಾ ಸಾಬರನ ಮಾಧವರಾಯರು ಪ್ರೀತಿ ಮಾಡಿ 
ಯಿವರ ಸಲತನತು ಯಿವರಿಗೆ ಕೊಟು ಸಂಗಡ ಅವರಂನ್ನು ಕರದುಕೊಂಡು ಮದ್ದಗಿರಿ 
ಹಳ್ಳದ ಬಳಿಗೆ ಹೋಗಿ ಯಿಳಿದರು. 


ಆವಾಗಾ ನವಾಬರಿಗೆ ಮೀರಾ ಸಾಬರ ಮೇಲೆ ಶಿಟ್ಟು ಹುಟ್ಟಿ ಕೃತ್ರಿಮದಿಂದಾ 
ಯಿಬ್ಬರು ಚೋಪದಾರರಂನ್ನು ಬಿಟು ಯಿಲ್ಲದ ತಪ್ಪ ಹಾಕಿ ಹೊಡದು ಹೊರಗೆ 
ಹಾಕಿದ್ದರಿಂದ್ದಾ ಅವರು ಬಂದು ಮಾಧವರಾಯರಲ್ಲಿ ಚಾಕರಿ ನಿಂತು ನಾಲ್ಕೆಂಟು ದಿವಸ 
ಬೇಷರತ್ತಾಗಿ ವೋಡ್ಕಾಡಿ ಮದ್ದಗಿರಿ ತೆಗೆದುಕೊಂಡು ಚೆಂನರಾಯದುರ್ಗಕ್ಕೆ ಮುತ್ತಿಗೆ 
ಹಾಕಿಕೊಂಡು ಯಿರುವಾಗಾ ಮುರಾರಿರಾಯನ ದಂಡಿಗೆ ಯೇ ಯರಡು ಜನ 
ಚೋಪದಾರು ಬಂದು ಮೀರಾ ಸಾಬರ ದಂಡು ಲುಟಾಯ್ಸಿ ಯಿವರಿಗೆ ಬೇಡೀ ಹಾಕುವಂತೆ 
ಶ್ರೀಮಂತರ ಹುಕ್ಕುಂ ಆಗಿ ಯಿಧೆಯೆಂದು ಅವರು ತಕ್ಷಣವೆ ಮೀರಾ ಸಾಬರ ದಂಡಿನ 
ಮೇಲೆ ಬಿದ್ದು ಲುಟಾಯಿಸಿ ಮೀರಾಸಾಬರ ಮುಸ್ಕಿಕಟ್ಟಿದಲ್ಲಿ ಯೀ ಸುದ್ದಿ ಶ್ರೀಮಂತರಿಗೆ 
ತಿಳಿದು ಯೀ ಮೇರೆಗೆ ಮಾಡುವುದಕ್ಕೆ ಕಾರಣಯೇನು ಯಂದು ಮುರಾರಿರಾಯನ 
ಕರದು ಕೇಳಿ ಶಿಟ್ಟು ಮಾಡಿದಲ್ಲಿ ಮುರಾರಿ ರಾಯಾ ತಂಮ್ಮ ಹುಕುಂ ಆಗಿದೆ ಯಂದು 
ಚೋಪದಾರ್ರು ಹೇಳಿದರು ಯಂಬದಾಗಿ ಹೇಳಲು ಚೋಪದಾರ್ರ ವಿಚಾರಿಸಿದಲ್ಲಿ ಅವರು 
ಪರಾಠಿಯಾದ್ದರಿಂದ್ಹಾ ತಿಳಿದು ಯಿದೆಲ್ಲಾ ನವಾಬರ ಕೃತ್ರಿಮವೆಂದು ಮೀರಾಸಾಬರನ 
ಸರಫರಾಜು ಮಾಡಿ ಮುಂದೆ ಮೀರಾಸಾಬರು ನವಾಬರಲ್ಲಿ ಸೇರದೆ ತಂಮವರಾಗಿ 
ಯಿರುವಂತೆ ಆಣೆ ಭಾಷೆಗಳ ಮಾಡಿಸಿ ಯಿವರಿಗೆ ಗುರುಮುಕೊಂಡೆ ಜಹಗೀರಿ ತಂಮ್ಮ 
ಕಡೆಯಿಂದ ಕೊಡ್ಲಿಕೊಟರು. 


ಮಡ್ಡಗಿರಿ ವಂದೆರಡು ದಿನದಲ್ಲಿ ತೆಗೆದುಕೊಂಡು ಚಂನ್ನರಾಯ ದುರ್ಗಕ್ಕೆ 
ಮರಾಟೇರ ದಂಡು ಬರುವಾಗ್ಯೆ ನವಾಬರ ಬಳಿಯಿಂದ್ದಾ ಸರದಾರ ಖಾನರು ೨೦೦೦ 


ಹೈದರ್‌ ನಾಮಾ ೫೧ 
ಬಾರು ೧೦೦೦ ಅಷಾಮು ಸಹಾ ಕುಮುಕು ಬಂದು ವಂದೆ ದಿನದಲ್ಲಿ ಸುತ್ತಣ ಹಳಿ 
ಹಗೆಯಗಳನ್ನೆಲ್ಲಾ ಕಿತ್ತು ಗಡದ ಮೇಲೆ ಜಖೀರಾ ತುಂಬುವುದರಲ್ಲೇ ಫವುಜು ಸುತ್ತಿಕೊಂಡು 
೨೩ ದಿವಸ ಲಡಾಯಾಗಿ ರಸ್ತುಮುಗಿದು ಕಿಲ್ಲೆ ಕವಲಿಗೆ ಕೊಟ್ಟು ಸರದಾರ ಖಾನರು ಶಕೆ 
೧೬೮೯ನೆ ಸರ್ವಜಿತ್ತು ಸಂವತ್ಸರದ ಚೈತ್ರದಲ್ಲುನವಾಬರ ಬಳಿಗೆ ಹೊರಟು ಹೋದರು. 


ಅಲ್ಲಿಂದ್ದಾ ಮರಾಟೀರ ಫವುಜು ಚಿಕ್ಕಬಳ್ಳಾಪುರಕ್ಕೆ ಹೊಸಕೋಟೆ ಪ್ರಾಂತ್ಯಕ್ಕೆ 
ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಯಿದ್ದ ಕತ್ತಿ ಗೋಪಾಲರಾಜೈಯ್ಕನವರ ನಗರಕ್ಕೆ 
ಕರಶಿ ಸೊದೆ ಶೀಮೆ ಅಮುಲು ಕಿಲ್ಲೆ ಸಹಾ ಕೋಟು ಬದರ ಜಮಾಖಾನರಿಗೆ 
ಬಳಾಪುರವಂನ್ನು ಕೊಟು ಯಿದ್ದರಾಗಿ ಸದರಹೂ ಮರಾಟೀರು ಹೊಸಕೋಟೆ 
ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸಹಾ ತೆಗೆದುಕೊ.... ಬದರ ಜಮಾಖಾನರು ಕಡಪೆಗೆ 
ಹೊರಟುಹೋದರು. ಯಿವರು ಲಡಾಯಿ ಮಾಡುವಲ್ಲಿ ಚಿಕ್ಕಬಳ್ಳಾಪುರದ ಸ್ಥಳದ ಜನರೆಲ್ಲಾ 
ಪಿತೂರಾಗಿ ಮರಾಟೇರಿಗೆ ವಳಬಿದ್ದದ್ದರಿಂದ್ಹಾ ಕೆಲಸ ಹದ ಕೆಟ್ಟದ್ದ ನೋಡಿ ತಂಮ್ಮ 
ಬಳಿಗೆ ೪೦ ಜನ ಮುಸಲುಮಾನರಿಂದ ಶಕ್ತಿಮೀರಿ ಜಗಳಾ ಮಾಡಿ ನಿರ್ವಹಿಸದೆ ಕೋಟೆ 
ಕವಲಿಗೆ ಕೊಟು ತಂಮ್ಮ ತಂದೆ ಮುರದಾ ಸಾಬರು ಕಾಜಿನ ಸಾಬರ ಹೆಸರಿಗೆ ನಾಮೂಷಿ 
ಬಂತೆಂದು ರೋಷದಿಂದ ನವಾಬರಿಗೆ ಮೊಖ ತೋರಿಸದೆ ಕಡಪೆ ಶಿದ್ದಟದ ಕಡೆಗೆ 
ಬದರ ಜಮಾಖಾನರು ಹೊರಟುಹೋದರು. 


ಆ ಬಳಿಕ ನಿಜಾಮಲ್ಲಿಖಾನರಿಗೂ ನವಾಬರಿಗೂ ಜವಾಟಾ ನಡದು ಚಂದಾಸಾಬರ 
ಮಗ ರಾಜ ಮಲ್ಲಿಖಾನರಿಗೂ ಆರ್ಕಾಡ ದವಲತ್ತು ಕೊಡಿಸಬೇಕೆಂಬ ನಿಮಿತ್ಯ 
ಹೈದರಾಬಾದಿನಿಂದಾ ನವಾಬರಿಗೆ ಮಾಹೆಮರಾಡುತಬಿಗೆ ಯಿನಾಯೆತ್ತ ನಾಮಾ ಸಹಾ 
ಬಂದು ಮೊಗಲಾಯಿ ಫವುಜು ಸಹ ಶ್ರೀರಂಗಪಟ್ಟದ ಬಳಿಗೆ ಬರುವಾಗ್ಯೆ ಸರ್ವಜಿತ್ತು 
ಸಂವತ್ಸರದ ಚೈತ್ರಮಾಸದ.... ನವಾಬರು ಕೋಯಮತ್ತೂರಿನಿಂದ ಪಟ್ಟದ ಬಳಿಗೆ ಬಂದು 
ಮಹರ್ನವಮೀ ಮಂಟಪದ ಬಳಿ ಯಿಳಿದರು. 


ಸದರಿ ಸರ್ವಜಿತು ಸಂವತ್ಸರದ ಚೈತ್ರದಿಂದ್ಹಾ ಭಾದ್ರಪತದವರಿಗೂ ನವಾಬರು 
ಪಟ್ಟದ ಬಳಿ ಯಿದ್ದಾಗ ಕರಾಚೂರಿ ನಂಜರಾಜೈಯ್ಯ ಅರಶಿನವರು ಮೈಸೂರಲ್ಲಿ ಯಿದ್ದ 
ಕಾರಣ ಅವರ ಬಳಿಗೆ ನವಾಬರು ಹೋಗಿ ಕೇವಲಾ ವಿನಯಾಮಾಡಿ ಅವರ ಕೋಮಾರು 
ದಳವಾಯಿ ವೀರರಾಜ್ಯೆಯ್ಯನವರಿಗೆ ಪಟ್ಟದಲ್ಲಿ ಬಹು ವತ್ಸವದಿಂದಾ ಮದುವೆ 
ಮಾಡಿಸುತ್ತೇವೆಂಬದಾಗಿಯೂ ಮೂರುಲಕ್ಷ ವರಹಾದ ಶೀಮೆ ಅರಶಿನವರ ಮಹಲ 
ಖರ್ಚಿಗೆ ಕೊಡುತ್ತೇವೆಂಬ ಹಾಗೂ ಮೈಸೂರು ಬಾಗಿಲು ಮಳಬಾಗಿಲು ಸಹಾ ಅರಶಿನವರ 
ವಶಕ್ಕೆ ಕೊಡುತ್ತೇವೆಂಬ ಹಾಗೂ ಆಣೆ ಹಾಕಿ ಕರಾರುನಾಮಾ ಬರದು ಕೊಟು ಅಕಲಿ 
ಷಾಬಾದರ ಬಾಕೀಷಾ ಮೀರ ಪೈಜುಲ್ಲಾಖಾನರ ಕೈಯಿಂದಾ ಸಹಾ ಅರಶಿನವರ ಮಹಲಿಗೆ 
ಪಹರೆಯಿಟ್ಟು ಖೈದುಮಾಡಿ ಯಿವರ ಬಗೆ ವೋಬಳಯ್ಯ ಕಾಳಪ್ಪ ಮುಂತಾದವರಿಗೆ 
ತೋಷಿಖಾನ ದಘ್ತರ ವಗೈರೆ ಚಾಕರಿಗಳ ಕೊಟು ಮಲ್ಲೂ ಅಂಣಾ ಮುಂತಾದವರಿಗೆಲ್ಲಾ 


೫೨ ಚಾರಿತ್ರ” ದಾಖಲೆಗಳು 
ದಂಡ ದೋಷಾ ಕಟ್ಟಿ ಕಳಲೆ ತಾಲೊಕ್ಕು ಶೀಮೆ ಅರಶಿನವರ ಮನೆ ಖರ್ಚಿಗೆ ಕೊಟ್ಟು 
ತಾವೊ ಕಣಿವೆ ಕೆಳಗೆ ಸಾಗಿಹೋದರು. 

ತರುವಾಯಾ ಸರ್ವಜಿತ್ತು ಸಂವತ್ಸರದ ಶ್ರಾವಣ ಭಾದ್ರಪತದವರೆಗೆ 
ನಿಜಾಮದ್ದವಲಾನವರು ಚಂನಪಟ್ಟದ ಬಳಿ ಯಿರುವಾಗ್ಯೆ ಠೀಪೂಸುಲತ್ತಾನರು ಹೋಗಿ 
ಭೇಟಿಯಾಗಿ ನವಾಬರು ಪಟ್ಟದಿಂದ್ದಾ ಹೊರಟು ಯರಡು ಸ್ವ [ವೂ ಕೋಯಮುತೂರು 
ಮಾರ್ಗವಾಗಿ ಚಂಗಮಾವ ಬರುವಾಗ್ಯೆ ಆಗ ಆ ಸುಲತಾನರು ಬರಕ್ಕಿ ಶ್ರೀನಿವಾಸರಾಯರ 
ಸಹಾ ಹೊರಟು ಆರ್ಕಾಡಶಹರು ಚಂನಪಟ್ಟದ ಶಹರಿನಲ್ಲಿ ಮುಂತಾಗಿ ಲುಟಾಯಿಸಲಾಗಿ 
ಚಂನ್ನಪಟ್ಟದಿಂದಾ ಕರ್ನಲ್‌ ಉಟ ಕರ್ನಲ್‌ ಸಾಬರು ಯೀ ಸಮರ ಯಿಂಗರೇಜಿ 
ಬಹದರವರ ಕರಡೆ ಫವಜು ಸುಧಾ ಮಮದಲ್ಲಿ ಖಾನರು ಹೊರಟುಬಂದು ಚಂಗ 
ಮಾವೂ ಬಳಿಗೆ ಹಾಜರಾದರು. 


ಸದರಿ ಚಂಗಮಾವೂ ಬಳಿ ನಿಜಾಮಲ್ಲಿ ಖಾನರು ಫವುಜು ನವಾಬರ ಫವುಜು 
ಯರಡು ಪಂಗಡವಾಗಿ ಪರಂಗೀರ ಫವಜಿನ ಮೇಲೆ ಜಂಗು ಮಾಡುವಲ್ಲಿ ಯಿಂಗ್ರೇಜರ 
ಫವಜು ಯರಡು ಟೊಲೆಯಾಗಿ ಜಗಳವಾಗುವಲ್ಲಿ ನವಾಬರು ಹಿಂಮೆಟ್ಟದೆ ನಿಂತ್ತು 
ಮೊಗಲಾಯಿ ಫವಜು ಹಿಂದಕ್ಕೆ ಬರ್ಸಿದ್ದರಿಂದ ನಿಜಾಮಲ್ಲಿಖಾನರು ಆನೆ ಕಾಲಿಗೆ ಅಂದೂ 
ಜಡಾಯಿಸಿ ಜಗಳಕ್ಕೆ ನಿಂತದ್ದ ಕಂಡು ನವಾಬರು ತಿಳಿಯ ಹೇಳಿ ಅವರನ ಹಿಂದಕ್ಕಿರಿಶಿ 
ತಾವು ಲಡಾಯಿಗೆ ನಿಂತರು. 


ಆವಾಗಾ ಪರಂಗೀರ ಫವಜು ಯರಡು ಟೊಲೆಯಿಂದಲೂ ಗುಂಡಿನ ಸಲಖು 
ಬಹಳವಾಗಿ ಮೀರ ಫವುಜುಲ್ಲಾಖಾನರು ಬಾಕೀಷಾ ಸಹಾ ಹತರಾಗಿ ಬಹಳ ಭಾರಿ 
ತೋಪುಗಳಿಗೆ ಕೀಲು ಜಡಾಯಿಸಿ ನವಾಬರ ಘವುಜು ಹಿಂಮೆಟ್ಟಿ ಲಡಾಯಿ ಮಾಡುತ್ತಾ 
ಬರುವಾಗಾ ಬಹಳವಾಗಿ ಮೋಡಾ ಮಳೆ ಶುರು ಆದ್ದರಿಂದ್ದಾ ತೋಫಗಳಿಗೆ ಗುಂಡುಗಳ 
ಹಾಕದೆ.... ತುಂಬಿ ಆಕಾಶಕೆ ನವಾಬರು ಸಲಖಮಾಡಲಾಗಿ ಮೋಡ ಸರಿದುಹೋಗಿ 
ಮಳೆ ನಿಂತದ್ದರಿಂದ್ಹಾ ಪೂತಂಗೆರೆ ಬಳಿಗೆ ಉಭಯ ದಂಡೂ ಬಂದು ಯಿಳಿಯಿತು. 


ಸದರಿ ಪೂತಂಗೆಳ ತಾಟೀ ತೋಪಿನಲ್ಲಿ ದಂಡು ಯಿಳಿದು ನಿಜಾಮದ್ದವಲಾ 
ಖಾನರವರ ಡೇರೇದಲ್ಲಿ ರೂಪಾಯೀ ಚಬುತರೆ ಹಮಾ ಜಿನಸು ನಾಂಣ್ಯ್ಕ, ಮಿಲಾಯಿಸ್ತ 
ಮಿಲಾವು ನಜರು ಸಹಾ ನವಾಬರು ಮಾರಿಶಿ ಆನೆ ಕುದುರೆ ಜವಾಹಿರು ಖಿಲ್ಲತ್ತು ವಗೈರೆ 
ಹ್ಯಾರಳವಾಗಿ ತೆಗೆದುಕೊಂಡು ಹೈದರಾಬಾದಿನ ಹಜೀನ ಪೋಷಾಕಿನಿಂದ್ಹಾ ಸುಲತಾನರಿಗೆ 
ಅಲಂಕರಿಶಿ ನಿಜಾಮಲ್ಲಿಖಾನರ ಭೇಟಿಗೆ ಹೋಗಲಾಗಿ ಅವರನ ನಮುತ್ತುಖಾನೆ ಜಿಲ್ಲೆನೆಲ್ಲಾ 
ನಿಲ್ಲಿಸಿ ಮಿತಜನದಿಂದ ಮಜಲೀಷಿಗೆ ಹೋದಲ್ಲಿ ಸರ್ವ ಜನರು ಯದ್ದುನಿಂತ್ತು ತಾಜಂಮು 
ಆಗುವ ವ್ಯಾಳೆಯಲ್ಲಿ ನಿಜಾಮಲ್ಲಿಖಾನರು ಡೇರೇ ವಳಗಿಣಿಂದಾ ಹೊರಟು ಬಂದು 
ರೂಪಾಯಿ ಚಬೂತ್ತಕಿ ಹಮಾ ಜಿನಸು ನಾಂಣ್ಕ ಮಿಲಾಯಿಸ್ತ ಮಿಲಾಮ ನಜರು ಸಹಾ 
ನವಾಬರು ಮಾಡಿಶಿ ಆನೆ ಕುದುರೆ ವಗೈರ ಹ್ಮಾರಳವಾಗಿ ತೆಗೆದುಕೊಂಡು ಹೈದರಾಬಾದಿನಲ್ಲಿ 


ಹೈದರ್‌ ನಾಮಾ ೫೩ 
ಚಿನ ಪೋಷಾಕಿನಿಂದ್ದ ಸುಲತಾನರಿಗೆ ಅಲಂಕರಿಶಿ ನಿಜಾಮಲ್ಲಿ ಖಾನರ ಭೇಟಿಗೆ ಹೋಗಿ 
ಅವರನ ನಮಬತ್ತುಜಾನೆ ಜಲಿಬೆಲ್ಲಾ ನಿಲ್ಲಿಶಿ ಮಿತಜನದಿಂದಾ ಮಜಲೀಷಿಗೆ ಹೋದಲ್ಲಿ 
ಸರ್ವಜನರು ಯದ್ದು ನಿಂತು ತಾಜಂ ಆಗುವ ವ್ಯಾಳೆಯಲ್ಲಿ ನಿಜಾಮಲ್ಲಿ ಖಾನರು ಬರಕ್ಕಿ 
ಶ್ರೀನಿವಾಸರಾಯರಿಗೆ ಸಹಾ ದಸ್ಸೆರಾಗಿ ಸುಲತಾನರ ಲಾಲಾ ಮಿಯಾನವರಿಗೆ ಸಹಾ 
ದ.... ಪ್ಲ ಸಹಾ ಹುಕುಂ ಆಗಿ ಬಹುತರ ಆಭರಣಗಳು ಆನೆ ಕುದುರೆಗಳು ವಗೈೆರೆ 
ನವಾಬರಿಗೆ ಬಹುತರ ಬಹುಮಾನ ಮಾಡಿ ಹೈದರಲ್ಲಿ ಖಾನ ಬಹದರ ಜಂಗನೆಂದು 
ಕಿತಾಬು ಯಿನಾಯತಾಗಿ ಸನ್ಮಾನದಿಂದಾ ನವಾಬರು ಬಂದು ತಂಮ್ಮ ಡೇರೇಕೆ ಶೇರಿದರು. 


ಅಲ್ಲಿಂದಾ ಕಾವೇರೀಪಟ್ಟದ ಬಳಿಗೆ ಯೀ ವಭಯ ದಂಡೂ ಬಂದ್ದ್ಹು ಬತೇರಿಗಳ 
ಕಟ್ಟಿ ಯುದ್ಧ ಸಂನಾಹರಾಗಿ ಮೊಕಾಬಿಲೆಗೆ ಬಂದು ಯಿಂಗ್ರೇಜಿಬಹದರವರ ಫವುಜಿನ 
ಸಂಗಡ ಲಡಾಯಾಗುವಲ್ಲಿ ನಿಜಾಮಲ್ಲಿಖಾನರ ಕೈಲಿ ಲಂಚಾ ತಿಂದ್ಲು ಪಿತೂರಾಗಿ ನವಾಬರ 
ದಂಡಿನಲ್ಲಿಯಲ್ಲಾ ಚೋರಿಮಾಡಿಸುತ್ತಾಲೂ ಯರಡು ಹೊತ್ತು ತಾನು ಬಂದು ನವಾಬರ 
ಬಳಿ ಕುಳಿತುಕೊಂಡು ರುೂಟಾ ಮುಷ್ಕರಿ ಮಾತುಗಳಲ್ಲಿ ಹೊತ್ತು ಕಳೆಯುತ್ತ ಮತ್ತೊಂದು 
ಯೋಚನೆ ಭಾಗಕ್ಕೆ ನವಾಬರಿಗೆ ಪುರಸತ್ತು ಯಿಲ್ಲಂತೆ ಯಿವರ ಕೆಲಸಕ್ಕೆಲ್ಲಾ ಹಿತಶತ್ರುತ್ವ 
ಮಾಡುತ್ತಾ ಬಂದದ್ದನ್ನು ನವಾಬರು ತಿಳಿದು ರುಕುನುದ್ದವಲಾ ತಂಮ್ಮ ದೇವಡಿ ಬಳಿಗೆ 
ವಳಕೆ ಸಹ ಬಿಡಲಿಲ್ಲವಾಗಿ ಆತನನ್ನು ಹುಕ್ಕಾ ತರ ಹೇಳಿ ಯಷ್ಟು ಜನಾ ಕಳುಹಿಸಿದಾಗ್ಕೂ 
ಅರ.... ಹೊರಗೆ ಅಟಕಾಮ ಮಾಡಲಾಗಿ ಡೇರೆಕ್ಕೆ ಹೋಗುತ್ತಾಲೆ ರುಕುನದ್ದವಲಾನವರಿಗೆ 
ಯೀ ಶುದ್ದಿ ತಿಳಿದು ಅವರು ನಾಖುಷೀಯಿಂದ್ಹಾ ನವಾಬರ ಬಳಿಗೆ ಬರುವದೂ 
ಮೊಖೂಪಾಗುತ್ತಲೆ ಪರಂಗೆರಲ್ಲಿ ನವಾಬರು ಯೇಕವಾಗಿ ಮೊಗಲಾಯಿ ದಂಡು 
ಲೂಟಿಸುತ್ತಾರೆಂದು ಗೋಪ್ಕದಿಂದಾ ರೊಕನದ್ದವಲಾ ನಿಜಾಮಲ್ಲಿಬಾನರು ಯಿಂನ್ನು ಆ 
ದಂಡಿನಲ್ಲಿ ಯಿರುವ ದೊಡ್ಡಮನುಷ್ಕರು ಸಹಾ ಪದೇಪದೇ ಕೇಳಪಡುವಂತೆ ವದಂತಿ 
ಹುಟ್ಟಿಸಲಾಗಿ ಯಿದು ಸುಳ್ಳು ಸುದ್ದಿ ಬಾಯಿದವಾಯಿಯಂದು ಶೋಧಿಸಿ ತಿಳಿಯಲರಿಯದೆ 
ಗಾಬರಿಯಾಗಿ ಯೇಕಾಯೇಕಿ ಮೊಗಲಾಯಿ ಪಉಜು ಕೂಚಾಗಿ ಮಜಲು ದರ ಮಜಲ್ಲು 
ಭಾರಮಾಡುತ್ತಾ ಹೈದರಾಬಾದಿಗೆ ಹೋದರಾಗಿ ಮಧ್ಯೆ ಕೆಲವು ದೂರಾ ನವಾಬರ ಕಡೆ 
ಚಾಬಕ ಸವಾರರು ಬೆಂನಟ್ಟಿ ಶಿಕಿದಷ್ಟು ಸಾಮಾನ್ನು ಕುದುರೆಗಳು ಸಹಾ ಲೂಟಿಶಿ 
ತೆಗೆದುಕೊಂಡು ಬಂದರು. ಆವಾಗಾ ನಿಜಾಮಲ್ಲಿಖಾನರ ಸಂಗಡ ಕುದುರೆ ೬೦ ಸಾವಿರ 
ಬಾರು ವಗ್ಗೆರೆ ಪಾಯಿದಳ ಆ೦ ಸಾವಿರ ಸಹಾ ಯಿತ್ತು. ನವಾಬರ ಘವುಜು ಬಾರು 
೨೦ ಸಾವಿರ ಕುದುರೆ ೧೦ ಸಾವಿರ ಅಹಷಾಂ ವಗೈರೆ ೧೦ ಸಾವಿರ ಯೀ ಮಟ್ಟಿಗೆ 
ಯಿತ್ತು. ಮಮದಲ್ಲಿ ಖಾನರ ಸಂಗಡ ಯಿಂಗ್ರಜಿ ಬಹದರವರ ಬಗೆ ಗೊಡಾ ಸೋಜರು 
೮೦೦೦ ಯೀ ಅಲೇಮಾನಿ ತುರುಪ್ರ ೪೦೦೦ ಕಾಲಾ ಬಾರು ೨೦೦೦೦ ಸಾವಿರ ಸಹ 
ಜಮಾಯತ್ತು ಯಿತ್ತು. 


ಆವಾಗಾ ನವಾಬರು ಕಾವೇರಿ ಪಟ್ನದ ಬಳಿಯುಣ್ಣಿಂದಾ ಹೊರಟು 
ಗುರುಕೊಂಡೆಯ ಸಾಬರು ಶಖೆ ೧೬೭೯ನೆ ಯೀಶ್ಚರ ಸಂವತ್ಸರದ ಅಧಿಕ ಆಶ್ವಿಜ ಬ 


೫೪ ಚಾರಿತ್ರ” ದಾಖಲೆಗಳು 
೧೧ ಲ್ಲೂ ಕಡಿಪೆ ನವಾಬ ಅಬ್ದುಲ್‌ ನಬೀ ಜಾನರ.... ಅಬ್ದುಲ್‌ ಹಮೀರ ಖಾನರು 
ಮರಾಟೆ ಬಲವಂತರಾಯರ ಜಗಳದಲ್ಲಿ ಮ್ರುತವಾಗಿ ಯಿವರ ಚಿಕ್ಕಪ್ಪಾ ಮೋಹಸೀನ 
ಖಾನರು ಸಲ್ಲಾಮಾಡಿಕೊಂಡು ಅರ್ಧ ಶೀಮೆಗು ಗುರುಂಕೊಂಡೆ ಭಗವಂತ ತ್ರಿಯಂಬಕ 
ಯಂಬ ಸರದಾರ ಯಿದ್ದಲ್ಲಿ ಪ್ರಾಕು ಶಕೆ ೧೬೮೫ನೆ ಸ್ವಭಾನು ಸಂವತ್ಸರದಲ್ಲಿ 
ಶೀರ್ಯದಿಂದ್ಹಾ ಮೀರಲ್ಲಿ ರಾಜಾಕಾನರು ಬಂದ್ಲು ಕವಲಿನ ಮೇಲೆ ತಂಮ್ಮ ಠಾಣೆ 
ಹಾಕಿಯಿದ್ದರಾಗಿ ಶಕೆ ೧೬೮೮ನೆ ವ್ಯಯ ಸಂವತ್ಸರದ ಮಾಗದಲ್ಲಿ ಮೀರಾಸಾಬರು 
ಮರಾಟೇರ ಕೈಯಲ್ಲಿ ಶಿಕ್ಕಿದ ಬಳಿಕ ಅವರ ಕಡೆಯವರಾಗಿ ಗುರುಂಕೊಂಡೆಯಲ್ಲಿ ಮೀರ 
ಸಾಬರು ಯಿದ್ದಕಾರಣಾ ಸದರು ಶಕೆ ೧೬೮೯ನೆ ಸರ್ವಜಿತು ಸಂವತ್ಸರದಲ್ಲೂ ನವಾಬರು 
ಬಂದ್ಲು ಯಿಳಿದ್ದು ಮೀರಾಸಾಬರನ್ನು ಅವರ ಕಡೆಯವರು ಜಮಾಯತ್ತು ಸುದಾ ಸಂಗಡ 
ಕರದುಕೊಂಡು ಅವರ ಅಂಣನ ಮಗ ಸೈದಸಾಬರನ ಗುರಂಕೋಟೆಯಲ್ಲಿಯಿಟ್ಟು ಪನಹಾ 
ನವಾಬರು ಬೆಂಗಳೂರು ಕಡೆಗೆ ಬಂದರು. 


ಶಕೆ ೧೬೯೦ನೆ ಸರ್ವಧಾರಿ ಸಂವತ್ಸರದಲ್ಲೂ ಪರಂಗೇ ಪವುಜುಮಮದಲ್ಲಿ 
ಖಾನರು ಸಹಾ ಕಾವೇರಿ ಪಟ್ಟ ಪಾಲುಕೊಡ ರತ್ನಗಿರಿ ಸೂಳಗಿರಿ ಅಂಕುಶಗಿರಿ ಹೊಸೂರು 
ಸಹಾ ಸಾಧಿಸುತ್ತಾ ಬರುತ್ತಲೂ ಮತ್ತೊಂದು ಟೊಲೆ ಕಣಿವೆ ಕೆಳಗಣ ಶೀಮೆ ಶಾಲ್ಕ 
ಕರೂರು ವಗೈರೆ ಠಾಣೆ ಹಾಕುತ್ತಾಲೂ ನಗರದ ಶೀಮೆ ಕೊಡಿಯಾಲ ಮಂಗಳೂರು 
ಶೀಮೆಗೆ ಜಹಜುಗಳು ಬಂದು ಠಾಣೆ ಹಾಕಿ ಬಹಳ ಹಂಗಾಮು ಮಾಡಿದರು. 


ಆವಾಗ ಪನೇದಿಂದ್ದಾ ಪೇಷ್ಟೆ ಮಾಧವರಾಯರ ಘಉಜು ತಂಮ್ಮ ಮೇಲೆ 
ಬರುವ ಸುದ್ದಿ ನವಾಬರು ಬ್ಯಾರೆ ಕೇಳಿ ಸಲ್ಲಾದ ವಕಾತಲ್ತು ಬಗೆ ಚಂದಾಸಾಬರ ಮಗ 
ಅಲ್ಲಿರಜಾಖಾನರನ್ನು ಅಪ್ಸಾಜೀರಾಯನ ಸಹಾ ಪುನಹಕ್ಕೆ ಕಳುಹಿಶಿ ತಾವ ಧಡೆ ಸವಾರಿ 
ನಗರದ ಬಳಿಗೆ ಹೋದರು. 


ಅವರಿಗೆ ಮೊದಲು ಸರ್ವಜಿತ್ತು ಸಂವತ್ಸರದಲ್ಲಿ ಪರಂಗೆರ ಮ್ಯಾಲೆ ನವಾಬರು 
ಹೊರಡುವಾಗ್ಯೆ ಪಟ್ಟದ ಶೀಮೆ ದಿವಾನಗಿರಿ ಮಾಡುತ್ತಾ ಯಿದ್ದ ದಿಂಡುಗಲ್ಲು 
ವೆಂಗಟಪತ್ಸೆಯ್ಯನವರು ದೈವಾಧೀನವಾಗಿ ಆ ಖಿಜಮತ್ತಿಗೆ ಅವರ ಅಳಿಯ ಚಂನಣೈೆಯ್ಯ 
ತದನಂತರ ಪಉಜುಲ್ಲಾ ಖಾನರ ತಂಮ್ಮ ಹಪಿಜುಲ್ಲಾ ಕಾನರಿಗೆ ಆಗಿ ಅವರಿಂದ 
ನಿರ್ವಹಿಸಲಾರದೆ ನಗರದಿಂದ ವೆಂಕಪೈಯ್ಯನವರ ಪಟ್ಟಕ್ಕೆ ಕರಶಿ ಕರತರ ತಾಲೊಕು 
ಶೀಮೆ ಬೊಕಸ ವೆಂಕಟಪತ್ಸೆಯ್ಯನವರು ಮೊದಲು ನಗರದಲ್ಲಿ ನವಾಬರು ಯಿದ್ದಾಗ 
ಲಾಲಾದಾಸ ಅಂಣೈಯ್ಯ ಶಾಸ್ತ್ರಿ ಸಂಗಡ ಕೂಡಿ ನವಾಬರ ಪ್ರಾಣ ತೆಗೆಯಬೇಕೆಂದು 
ಸರದಾರ ಖಾನರಿಗೆ ಹೇಳಿದಂನ್ನು ಸರದಾರ ಖಾನರ ಮಾರಿಫತ್ತು ನವಾಬರಿಗೆ ತಿಳಿದು 
ವೆಂಕಟಪತ್ಸೆಯ್ಮನ ಐವಜು ವಿಜಾಪುರ ತಿಂಮಪ್ಛೆಯ್ಕನ ಯಿಟುಯಿದ್ದಲ್ಲಿ ಯೊತನ ಹ್ಮಾರಳ 
ಹಣಕಾಸುಗಳ ತಿಂದ ಸಬಬು ಹಣವೆಲ್ಲ ವೆಂಕಪೈೆಯ್ಯನವರು ವಸೂಲು ಮಾಡಿ ಮತ್ತು 
ಪಟ್ಟ ಶೀಮೆ ವಿಚರಣೆಯೂ ಮಾಡಿ ಸರಕಾರಕ್ಕೆ ಕಿಫಯಾತ್ತು ಭೊಹುತ್ತರವಾಗಿ 


ಹೈದರ್‌ ನಾಮಾ ೫೫ 
ಮಾಡಿದ್ದರಿಂದಾ ಸರಪರಾಜು ಮಾಡಿ ಆನೆ ಅಂಬಾರಿ ಮುತ್ತಿನ ಹಾರಗಳು ಪ್ರಧಾನರೆಂಬ 
ಕಿತಾಬು ಸಹಾ ಕೊಟ್ಟು ನೆಲಮಂಗಲದ ಮಜಲಿನಿಂದ್ಹಾ ಅವರನ ನಗರಕ್ಕೆ ರವಾನೆ 
ಮಾಡಿದರಾಗಿ ಹಾಲಿ ನಗರದ ಶೀಮೆ ಘಟ್ಟದ ಕೆಳಗೆ ಪರಂಗೆರು ಹಂಗಾಮು ನಿಮಿ.... 
ಅಂಬೂರು ಗಡದ ಪ್ರಧಾನರು ಹೋಗಿ ಯಿದ್ದರಾಗಿ ನಗರದಲ್ಲಿ ನವಾಬರು ವಂದ್ಹು ದಿನ 
ಮಾತ್ರ ನಿಂತು ಬೇಕಾದ ಸಂನಾಹವೆಲ್ಲಾ ನಗರದ ಸುಭೇದಾರ ವೆಂಕಟಪತಯ್ಕನವರ 
ಮಗ ರಮಣೈೆಯ್ಕನವರಿಂದಾ ಸರಬರಾಯಿ ಮಾಡಿಶಿಕೊಂಡು ಹೊರಟು ಯೇಕಾಯೇಕಿ 
ಖಾರಿಗಳ ದಾಟಿ ಹೋಗಿ ಕೊಡಿಯಾಲದಲ್ಲಿ ಠಾಣೆ ಹಾಕಿ ಅಲ್ಲಿದ್ದಾ ಪರಂಗೀರನೆಲ್ಲಾ 
ಹೊಡದು ಕೆಲವರ ಕೈಶೆರೆ ಹಿಡಿದುಕೊಂಡು ನಗರಕ್ಕೆ ಬಂದು ಫವುಜು ಖರ್ಚಿನ ಬಗೆ 
ಬಹದರಿ ೨೦೦೦೦೦೦ ವರಹಾ ವೆಂಕಪಯ್ಕನವರ ಕಡೆಯಿಂದ್ದಾ ತೆಗೆದುಕೊಂಡು 
ಪಚ್ಚಕಡಗ ಶಿರಪೇಷ ತುರಾಯಿ ಸಹಾ ಅವರಿಗೆ ಕೊಟ್ಟು ಅಲ್ಲಿಂದಾ ಬೆಂಗಳೂರು ಬಳಿಗೆ 
ಬಂದರು. 


ಆವಾಗಾ ಬೆಂಗಳೂರಲ್ಲಿ ಶೀಮೆ ದಿವಾನ ಖಿಜಾಮತ್ತಿಗೆ ಅಸದುಲ್ಲಾ ಖಾನರ 
ನೇಮಕಾಮಾಡಿ ಮಹಲಾತ ಕಚೇರಿ ಮುತ್ತದ್ದೀರ ಸಹಾ ಬೆಂಗಳೂರಲ್ಲಿ ನಿಲ್ಲಿಶಿ ಮಹಲಾತ 
ಕಚೇರಿ ಕರಣೀಕು ಕೃಷ್ಣೈಯ್ಕನವರ ಮಾರೀಫತ್ತು ಮಸಲತ್ತು ಮಾಡಿ ಅವರನ ಸಂಗಡ 
ಕರದುಕೊಂಡು ಧಡೆ ಹೊರಟು ಹೊಸೂರು ಡೆಂಕಣಿಕೋಟೆ ಪ್ರಾಂತ್ಕದಲ್ಲಿ ಯಿಳಿದು 
ಯಿಂಗರೇಜಿ ಫವಜಿಗೆ ಕುಮುಕಾಗಿ ಬಂದು ಯಿಳಿದು ಯಿದ್ದ ಮುರಾರಿರಾಯನ ಫವುಜಿನ 
ಮೇಲೆ ಷಬಕೂನು ಮಾಡಿ ಲುಟಾಯಿಶಿ ೧,೦೦೦ ಕುದುರೆ... ದಳ ಸರಂಜಾಮು 
ಸಹಾ ತೆಗೆದುಕೊಂಡು ಫರಂಗೀ ಫವಜಿನ ಮ್ಯಾಲೆ ಮೊಕಾಬಿಲೆ ನಿಂತ್ತು ಲಡಾಯಿ 
ಮಾಡಿ ಆ ದಂಡು ಯರಡು ಠೊಲೆಯಾಗಿ ಯುದ್ಧವಾಗೂವಲ್ಲಿ ಯಿಸಮತ್ತರ ಸಂಗಡ 
ವಳತರಸಲೂ ಬಿಟು ಕರ್ನಲ್‌ ದರ ಠೊಲ ಮೇಲೆ ಅಂಗೀಜುಮಾಡಿ ಕುದುರೆಗಳ 
ಚಲಾಯಿಸಿ ತೋಪುಗಳ ಕಸುಕೊಂಡು ಪತ್ತೆಮಾಡಿ ಬೆಂಗಳೂರ ಬಳಿಗೆ ಬಂದರು. 


ಅಲ್ಲಿಂದಾ ನವಾಬರು ಹೊರಟು ಗೆಜ್ಜಲಹಟ್ಟಿ ಕಣಿವೆ ಯಿಳಿದು ಯಿರೋಡು 
ಕರೂರು ಮಧ್ಯೆ ಯಿದ್ದ ಯಿಂಗ್ರೇಜು ಫವುಜಿನ ಮ್ಯಾಲೆ ಯೇಕಾಯೇಕಿ ಹೊಗಿ ಬಿದ್ದು ಆ 
ಫವುಜನೆಲ್ಲಾ ತರಾಜುಮಾಡಿ ಕಡಿದು ಕರೂರು ಕಾಂಗ್ಕಾ ಶಾಲ್ಕಾ ವಗೈೆರೆ ಗಡಿಗಳನೆಲ್ಲಾ 
ಠಾಣೆ ಹಾಕಿ ಪನಹಾ ಮಾಗಡಿ ಬೆಂಗಳೂರು ಪ್ರಾಂತ್ಯಕ್ಕೆ ಬಂದರು. 


ಅವರಿಗೆ ಮಮದಲ್ಲಿಖಾನರು ತಮಗೆ ಕಂಣ್ಣುನೋವು ಬಂತ್ತು ಯಂದ್ಹು 
ಡೆಂಕಣಿಕೋಟೆ ಬಳಿಯಣ ದಂಡಿನಿಂದಾ ಹಿಂತಿರುಗಿ ಚಂನಪಟ್ಟಕ್ಕೆ ಹೋದ ಬಾತಮೀ 
ಬರುತ್ತಲೆ ನವಾಬರು ಧಡೆಸವಾರಿ ಹೊರಟು ಸಾತಗಡ ಕಣಿವೆ ಯಿಳಿದು ತಿರುಮಲಬೇಡಿ 
ಮುತ್ಕಾಲಪೇಟ ಫೆರಾಯಿಶಿ ಯಿಳಿದಲ್ಲಿ ಮಮದಲ್ಲಿಖಾನರು ಅಜೀಜಾಗಿ ಖಾಜೀ 
ಅಶಿಂಖಾನರು ಅಲ್ಲಿ ಜಮಾಖಾನರ ಮುಖಾಂತ್ರ ನವಾಬರ ಸಂಗಡ ಸಲ್ಲಾ ಮಾಡಿಕೊಂಡು 
ನವಾಬ ಸಾತುಲ್ಲಾಖಾನರ ಕೋಮಿನ ನವಾಯತರನ್ನೆಲ್ಲ ಮೊಕಳೆ ಮಾಡಿ ಬಿಟು 
“ಬರಾಬರುವ ಖನಾಡಿ ನವಾಬ ಸಾಹೆಬ ಮಷ್ಟಿಕ ಮೆಹರ್ಬಾಂನ್ನು ಖರಂ ಫರ್ಮಾಯೆ 


೫೬ ಚಾರಿ ತ್ರ” ದಾಖಲೆಗಳು 
ಮೊಖಲಿಸಾ' ಯಂಬದಾಗಿ ವ್ರಭಯತ್ರರೂ ಸಮಾನನಾಗಿ ವಕಣೆ ಬರೆಯುವಂತ್ತೆ 
ಮೊಕರೂರುಮಾಡಿ ನವಾಬರ ಕಡೆಯಿಂದ್ದ ಅಂಣಾಜೀ ಪಂತರನ ವಕಾಲತ್ರಿನ ಬಗೆ 
ಚಂನಪಟ್ಟದಲ್ಲಿ ನಿಲ್ಲಿಶಿಕೊಂಡು ಸುಧಾಮಧು ಮೊರೆ ನವಾಬರ ಶೀಮೆಯಲ್ಲಿ ನವಾಬರು 
ತಂಮ್ಮ ಶೀಮೆಯಲ್ಲಿ ತಾವು ಸಹಾ ಯಿರುವಂತ್ರೆಯು ನವಾಬರು ತಾವಾಗೆ ಕೆಣಕಿದಾಗ 
ಜಗಳವೆ ಹೊರ್ತು ಯಿಂಗ್ರೆಜೆರು ಕಾರ್ಯಭಾಗ ಮಾಡಕೂಡದೆಂದೂ ಸಹಾ 
ಖಂಡಣೆಯಾಗಿ ತಾವು ಕಟ್ಟಿ ಯಿದಾ ಶೀಮೆನೆಲ್ಲಾ ನವಾಬರಿಗೆ ಬಿಟ್ಟು ಉಡುಗೆರೆ 
ಉತ್ಸವಗಳು ಕೊಟು ಸಲ್ಲಾ ಆದ್ದರಿಂದ ನವಾಬರು ಹಿಂತಿರುಗಿ ಬೆಂಗಳೂರಿಗೆ ಬಂದರು. 


ಶಕೆ ೧೬೯೧ನೆ ವಿರೋಧಿ ಸಂವತ್ಸರದ ಚೈತ್ರದಲ್ಲೂ ಪುನೆದಿಂದಾ ಗುರಂಕೊಂಡೆ 
ಸುಭೇಕೆ ಸಂನದು ತೆಗೆದುಕೊಂಡು ಮಹಿಮಾದಿ ಶಿಂದ್ಕಾ ಕುದುರೆ ೪೦೦ ಸಹಾ ಬಂದ್ದು 
ಸುತ್ತಣ ಪಾಳೆಗಾರನೆಲ್ಲಾ ಕೂಡಿಕೊಂಡೂ ಹ್ಮಾರಳ ಸೋಮಾಮಾಡಿಕೊಂಡು ಸಾಬಕು 
ಶಖೆ ೧೬೭೨ನೆ ೧೬೭೩ನೆ ಪ್ರಮೋದೂತ ಪ್ರಜೋತ್ಸತ್ಕದಲ್ಲಿನಾಜರಜಂಗರು ಹತವಾಗಿ 
ಅವರ ಐವಜಿ ಹಿದಾಯತ ಮೊಹದ್ದೀನಖಾನರು ಕರಿನೊಲ ಹಿಮ್ಮತ ಬಹದರ ವಗೈರೆ 
ಬಂದು ರಾಚೋಟೀ ಬಳಿ ಯಿಳಿದು ಫವುಜಿನಲ್ಲಿ ಖಾನಾಜಂಗಿಯಾಗಿ ಅನೇಕ ಜನ 
ಹತರಾದವರಂನ್ನು ವಿಸ್ತಾರವಾಗಿ ಬಾರಿ ಹಳಾ ತೆಗೆದು ಹೆಣಗಳನ್ನೆಲ್ಲಾ ವಂದೇ ಹಳ್ಳಕ್ಕೆ 
ಹಾಕಿ ಮಂಣುಮುಚ್ಚಿ ದೊಡ್ಡದಾಗಿ ಕಬುರುಕಟ್ಟಿ ಗಂಜಷಹೀದ ಯಂಬದಾಗಿ ಆಕಬರಸ್ಥಾನಕ್ಕೆ 
ಹೆಸರಿಟ್ಟು ಹೋಗಿ ಯಿದ್ದರಾಗಿ ಆ ಗಂಜಷಹೀದ ಬಳಿ ಮಹಿಮಾಜೀ ಶಿಂಧ್ಯ ಯಿಳಿದು 
ಹೊಸ್ತಾಗಿ ಮಂದಿ ಕುದುರೆ ಲಾವಣಾ ಬರಿಯುತ್ತಾ ಕಡಪೆ ಅಬ್ದುಲಮಜೀದಖಾನರ 
ಮಗ ನವಾಬ ಹದೀಮಖಾನರ ಫವುಜು ತಮಗೆ ಸಹಾಯ ಬರುವಂತೆ ಮಧ್ಯಸ್ತಾ 
ಹಚ್ಚಿಸಿಕೊಂಡು ಗುರುಂಕೊಂಡೆ ಸಾಧಿಸುವ ಯತ್ನದಲ್ಲಿ ಯಿದ್ದನು. 

ಯೀ ಶುದ್ದಿ ನವಾಬರು ಕೇಳಿ ಯಿವರು ಫವುಜು ಕಳುಹಿಸ್ತ ವಿವರ ಮೊದಲು 
ಶಕೆ ೧೬೮೩ನೆ ವಿಷು ಸಂವತ್ಸರದಲ್ಲೂ ನವಾಬರಿಗೆ ಪಟ್ಟ ವಶವಾದಾಗ ಕೆಲವು ಸರದಾರರು 
ಚಾ.... ಟು ಪಟ್ಟದ ಅರಸುಗಳ ಬಳಿಯಣಿಂದ್ಹಾ ಹೊರಟು ಹೋಗೂವಲ್ಲಿ ಮಿರ್ಜಾ 
ಇಸ್ಮಾಯಿಲ ಹುಸೇನರು ಸೈದ ಯಾಕೂಪ ವಗೈರೆರ ನವಾಬರು ಸಮಜಾಯಿಶಿ ತಂಮ್ಮಲ್ಲಿ 
ನಿಲಿಶಿಕೊಂಡು ಯಿದ್ದರಾಗಿ ಬರಕ್ಕಿ ಶ್ರೀನಿವಾಸರಾಯರು ಮಾತ್ರಾ ಸವಾರರು ಜನ ಸುದಾ 
ಹೊರಟು ಪನೆದವರಲ್ಲಿ ಚಾಕರಿಗೆ ಹೋಗುತ್ತೇವೆಂದು ೫೦೦ ಕುದುರೆ ಕರಿಘಟ್ಟದ ಬಳಿ 
ಯಿಳಿಯಲಾಗಿ ಮಾತಬರ ವಕಾಲತ್ತಿನಿಂದಾ ಬರಕ್ಕಿ ವೆಂಕಟರಾಯರ ಮುಖಾಂತ್ರದಿಂದಾ 
ಯಿವರ ಮಗ ಶ್ರೀನಿವಾಸರಾಯರಿಗೆ ಬಹುತರ ತಿಳಿಯ ಹೇಳಿಶಿ ತಮ್ಮ ದವಲತ್ತು 
ಯಿರುವವರೆಗೂ ಮರ್ಯಾದೆಯಿಂದಾ ನಡಸುತ್ತಾ ಸಕಲದರಲ್ಲೂ ಅಂಣತಮಂದಿರ 
ಮರ್ಯ್ಯದೆಯಲ್ಲಿ ನಡಸುತ್ತಾ ಯಿಧೇವೆಂದೂ ತಾಜೀ ಮುತಕಿವರ ಬಹಳ 
ಬುಜುರುಗೆಯಿಂದಾ ಮಾಡಿ ಆಯುಧಾ ಮುಟ್ಟಿ ಭಾಷೆ ಕೊಟು ರಾಜೀಮಾಡಿ ತಿಂಗಳು 
೧ಕ್ಕೆ ಸಂಬಳಾ ಶ್ರೀನಿವಾಸರಾಯರ ಕುದುರೆ ೧ಕ್ಕೆ ೨೦೦೦ ರೂಪಾಯಿ ಯಿವರ ತಂಮ್ಮ 
ಚಂದ್ರರಾಯರಿಗೆ ಜಾತ ಧರ್ಮಹಾ ೧೦೦೦ ರೂಪಾಯಿ ಶಿವಾಯಿ ರಿಸಾಲೆ ಕುದುರೆ 


ಹೈದರ್‌ ನಾಮಾ ೫೭ 
೭೦೦ ಯಿದರ ತಲಬು ಯೀ ಮರಿಯಾದೆ ಯಿವರ ತಮ್ಮ ಗೋವಿಂದರಾಯರು 
ಯಿಂನ್ನು ಯಿವರ ಸ್ವಜನ ಮುಂತಾದವರ ರಾಸು ೧ಕ್ಕೆ ನೂರರಿಂದಾ ಮುಂನೂರು 
ವರಿಗೂ ಅವರವರ ಲಾಯಖು ಮೇರೆ ನಾಲ್ವತ್ತು ಜನರಿಗೆ ನೇಮಕಾ ವೆಂಕಟರಾಯರಿಗೆ 
೨೦೦೦ ರೂಪಾಯಿ ಶಿವಾಯಿ ಅವರಿಗೆ ನಡೆಯುತ್ತಾ ಯಿದ್ದ ಜಹಗೀರು ಗ್ರಾಮಗಳು 
ಕ್ರಯಗ್ರಾಮಗಳು ವಗೈರೆ ಯಾವತ್ತೂ ಬಹಲು ಯಿಟು ಬಹುತರ ಸಂನ್ಮಾನಾದಿಗಳ 
ಮಾಡಿಕೊಂಡು ಯಿಟು ಯಿದ್ದ ಕಾರಣ ಸದರಿ ಶ್ರೀನಿವಾಸರಾಯರ ಸಂಗಡ ಸವಾರು 
೫೦೦೦ ಬಾರು ೪೦೦೦ ಅಹಷಾಮು ೪೦೦೦ ಮೀರಲಲ್ಲಿರಜಾಖಾನರ ಸಹಾ ಕೊಟ್ಟು 
ಕಳುಹಿಸಲಾಗಿ ಅವರು ಮಹಿಮಾಜೀ ಶಿಂಧ್ಕಾನ ಮ್ಯಾಲೆ ಬಂದು ಬಿದ್ದು ಶಿಂಧ್ಕಾ 
ಮಜಕೂರನೂ ಜಂಗಿನಲ್ಲಿ ಮುರಿದು ಫಲಾಯನವಾಗಿ ಕಡಪೆ ಶಹರು ಹೊಕ್ಕು ಅಲ್ಲಿಂದಾ 
ಹಲೀಮಖಾನರು ದಾಟಿಶಿದ್ದರಿಂದ್ಹಾ ರಾತೋರಾತು ವೋಡಿ ಹೋಗಿ ಗುತ್ತಿ ಹೊಕ್ಕು 
ಅಲ್ಲಿಂದಾ ಪನೆಕ್ಕೆ ಹೊರಟುಹೋದರು. 


ತರುವಾಯ ಶಕೆ ೧೬೯೧ನೆ ವಿರೋಧಿ ಸಂವತ್ಸರದಲ್ಲು ನವಾಬರು ಫಉಜು 
ಸುದಾ ಹೊರಟು ಶಿದ್ದಾ ಪಟ್ಟದ ಬಳಿಗೆ ಹೋಗಿ ಕಡಪೇದಲ್ಲಿ ಮಖಾನರ ಸಂಗಡ 
ಪೇಷ್ಠಶಿ ತೆಗೆದುಕೊಂಡು ಬವರ ಜಮಾಖಾನರ ಕರಿಶಿ ಸಮಜಾಯಿಶಿ ಮಾಡಿ ಬಾರು 
ಕಚೇರಿ ಬಕಷೀಗಿರಿ ಕೊಟು ಸಂಗಡ ಕರದುಕೊಂಡು ಅಲ್ಲಿಂದ ಕನ್ನೋಲು ಕೆಂಚಲೂಗುಡ 
ವಗ್ಳೆರೆ ಪೇಷ್ಠಶಿ ತೆಗದುಕೊಂಡು ಫವುಜು ಸಹಾ ಬಳ್ಳಾರಿಗೆ ಹೋಗಿ ಮುತ್ತಿಗೆ ಹಾಕಿದರು. 


ಯೀ ವಿರೋಧಿ ಸಂವತ್ಸರದಲ್ಲು ಮಾರ್ಗಶಿರ ಮಾಸದಲ್ಲಿ ಪನೆದಲ್ಲಿ ಶ್ರೀಮಂತ 
ಮಾಧವರಾಯರವರು ಯೀ ವರ್ತಮಾನವೆಲ್ಲಾ ಕೇಳಿ ನಂಮ್ಮ ಕಡೆ ಪಾಳೆಗಾರರ ಕೈಲೆಲ್ಲಾ 
ನವಾಬರು ಖಂಡಣೆ ತೆಗೆದುಕೊಳಕಾರಣವೇನು ಯಿದು ಬದ್ದ ಮಾಮಲೆಯಾಗಿ 
ಯಿಧೆಯೆಂದು ವಕಾಲತ್ರಿಗೆ ಹೋಗಿ ಯಿದ್ದ ಅಲ್ಲಿರಜಾಖಾನರನ ನೀವು ನಿಂಮ್ಮ ನವಾಬರ 
ಬಳಿಗೆ ಹೊರಟುಹೋಗಿ ನಾವು ಫವುಜು ಸುದಾ ಹೊರಟು ಬರುತ್ತೇವೆ ನಿಂಮ್ಮ ನವಾಬರ 
ಸಹಸಾ ನೋಡುವಾ ಯಂಬದಾಗಿ ಅಲ್ಲಿರಜಾಖಾನರನ' ಹಿಂದಕ್ಕೆ ಕಳುಹಿಸಿ 
ಮಾಧವರಾಯರು ಫವುಜು ಸುದಾ ನವಾಬರ ಮ್ಯಾಲೆ ಹೊರಟು ಬಂದರು. 

ಯೀ ಪೇಶ್ವೆ ಮಾಧವರಾಯರು ಘವಜು ಸುದಾ ಬರುವಾ ಶುದ್ದಿ ನವಾಬರು 
ಕೇಳಿ ಬಳಾರಿ ಮುತ್ತಿಗೆ ತೆಗೆದು ಹಿಂತಿರುಗಿ ಬರುವಾಗ್ಯೆ ಬಳಾರಿ ಪಾಳೆಗಾರನು ಸಂಗಡ 
ಹೋಗಿ ಅವನ ಹೆಂಡತಿ ಧೊರೆತನ ಮಾಡುತ್ತಿದ್ದಳಾಗಿ ಅವಳು ಅರಶಿನ ಕುಂಕುಮ 
ನವಾಬರಿಗೆ ಕಳುಹಿಸ್ತ ಕಾರಣ ನವಾಬರು ಶಿಟ್ಟಿನಿಂದ್ಲಾ ಹಿಂತಿರುಗುವುದಕ್ಕೆ ಪೇಷ್ಟೆ ಬರುವ 
ವದಂತ್ತಿ ಅವರ ಫವುಜು ಕ್ರಿಷ್ಣಾ ನದೀ ದಾಟಿತಾಗಿ ಹಿಂತಿರುಗುವುದಕ್ಕೆ ಯಿಲ್ಲದೆ ವಕ್ತ 
ಪರಮದಾರ ಯಂದ್ದು ಪಟಣಕ್ಕೆ ಹೊರಟು ಬರುವಲ್ಲಿ ಮೊಕಾಂ ಮಾಡುವದಕ್ಕೆ ಯಿಲ್ಲದೆ 
ಯೀಮಾಂ ಬಕ...... ಯಂಬ ಆನೆಯ ಮ್ಯಾಲೆ ಹಳತೀ ಕರೀ ಬನಾತಿನ ಬಬ್ಬರಿ 
ಅಂಬಾರಿಯಲ್ಲಿ ನವಾಬರು ಸವಾರ್ರಾಗಿ ನದೀಯಲ್ಲಿ ಆನೆ ಯಿಳಿಸುತ್ತಾಲೆ ಫವಜೆಲ್ಲಾ 
ಆನೆ ಹಿಂದೆ ಯಿಳಿಯಲಾಗಿ ದೇವರ ಕೃಪೆಯಿಂದ್ಹಾ ಮುಂದೆ ಯಿಂನ್ನು ಬಹಳ ಕಾರಣಗಳು 


೫೮ ಚಾರಿತ್ರಿಕ ದಾಖಲೆಗಳು 
ನವಾಬರಿಂದ ನಡೆಯಿತಕ್ಕ ಕಾರಣವಿದ್ದ ಪ್ರಯುಕ್ತ ನದೀ ನೀರು ಕೊಂಚವಾಗಿ ಅಂಬಾರಿ 
ಹಿಂದೆ ಘವುಜು ಯಾವತ್ತೂ ಹೊಳೆ ದಾಂಟಿ ಹಾಸನದ ಬಳಿಗೆ ಬಂದು ದಾಖಲಾದರು. 


ಸದರಹೂ ವಿರೋಧಿ ಸಂವತ್ಸರದ ಮಾರ್ಗಶಿರ ಪುಷ್ಕದಲ್ಲಿ ಪನ್ನೆಕ್ಕೆ ಹೋಗಿ 
ಯಿದ್ದ ಅಲ್ಲಿ ರಜಾಖಾನರು ಬಂದು ಹಾಸನದಲ್ಲಿ ನವಾಬರ ಭೇಟಿ ವ್ಯಾಳೆ ಸುದಾ 
ಮದಕಾಯಿದೆ ಪ್ರಕಾರ ತರೆಯಾ ಕೊಡುವದರಲ್ಲಿ ಪರಾಕು ಬಂದ ನಿಮಿತ್ಕ ಅವರು 
ನಾಖುಷೀ ಮಾತುಗಳ ನವಾಬರ ಮುಂದೆ ಆಡಿ ಅಲ್ಲಿಂದ್ಲಾ ಪಟ್ಟದ ಪರಿಯಂತ್ರ ಬಂದು 
ತಂಮ್ಮ ಜಹಗೀರು ನೆಲಮಂಗಲದ ಬಳೀಗೆ ಹೋಗುವದಾಗಿ ಯೋಚಿಸಿ ಬೆಂಗಳೂರಲ್ಲಿ 
ತಂಮ್ಮ ತಾಯಿ ದೇಹಸ್ಥಿತೀ ನೋಡಿ ಬರುತ್ತೇವೆಂದು ನವಾಬರಿಗೆ ಹೇಳಿಶಿ ಹೊರಟು 
ನೆಲಮಂಗಲಕ್ಕೆ ಹೋಗಿ ಬೆಂಗಳೂರಿಂದಾ ತಾಯಿಯ ಕರದುಕೊಂಡು ಮರಾಟೀರ 
ಠಾಣೆಯಿದ್ದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದಾ ದೊಡ್ಡ ಶೀರ್ಯದ ಮ್ಯಾಲೆ ಪನೆಕ್ಕೆ 
ಸಾಗಿಹೋದರು. 


ಸದರಿ ಮಾರ್ಗಶಿರ ಪುಷ್ಕದಲ್ಲಿ ನಗರ ಸಂಸ್ಥಾನದ ಪ್ರಧಾನ ವೆಂಕಪೈಯ್ಯನವರು 
ಹಾಸನದ ಬಳಿಗೆ ಹಜೂರಿಗೆ ಬಂದು ದಾಖಲಾದರು. ಆ ಹಾಸನ ಮಹಾರಾಜನದುರ್ಗ 
ಬೇಲೂರು ವಸ್ತಾರೆ ವಗೈರೆ ಶೀಮೆ ಗಉಡುಗಳು ನಾಡಕೂಟ ಶರಾರತ್ತು ಹಳೆ ಪಾಳೆಗಾರನ 
ಹಜಂಮಾಡಲಾಗಿ ಅಲ್ಲಿನ ಅಮೀಲ ಕರೂರು ನಂಜಷೈಯ್ಯನು ಹಜೂರಿಗೆ ಬಂದು 
ಅರಿಕೆ ಮಾಡಿದ್ದರಿಂದ್ಲಾ ವೆಂಕಪೈೆಯ್ಯನವರ ಸಂಗಡ ಕುದುರೆ ೨೦೦೦ ಬಾರು ೨೦೦೦ 
ಅಹಷಾಂ ೨೦೦೦ ತೋಫ ೬ ಸಹಾ ಕೊಟ್ಟು ರವಾನೆ ಮಾಡಲಾಗಿ ಯಿವರು ಹೋಗಿ 
ಷರಾರತ್ರಿನ ಜನರನೆಲ್ಲಾ ತಂಬೀ ಮಾಡಿ ತುಂಟರ ಬಹುಜನರನ ಗಲ್ಲುಹಾಕಿ ಬಂದೋಬಸ್ತು 
ಮಾಡಿ ಪಟ್ಟಕ್ಕೆ ನವಾಬರ ಬಳಿಗೆ ಬಂದು ದಾಖಲಾದರು. 


ಪುನೆದಿಂದ್ದಾ ಬಂದ ಪೆಷವೆ ಫವುಜು ಪೆನುಗೊಂಡೆ ಗುಡಿಬಂಡೆ ಮಾರ್ಗವಾಗಿ 
ಬರುವಾಗೈ ಬೆಂಗಳೂರಿಂದಾ ಚಿಕ್ಕಬಳ್ಳಾಪುರ ಸಾಧಿಸಬೇಕೆಂದು ಸ್ವಲ್ಪ ಜಮಾಯತ್ತಿನಿಂದ 
ಶಾಕಯ್ಯ ರಿಸಾಲದಾರ್ರ ಸಹಾ ಹೋಗಿ ಮೊರ್ಚಿ ಹಾಕಿ ಯಿದಲ್ಲಿ ಮರಾಟೇರ ಘವುಜು 
ಯೇಕಾಯೇಕೀ ಬಂದು ಸದರಿ ಜನರನೆಲ್ಲಾ ಕಡಿದು ವೋಡಿಸಿದರಿಂದಾ ಹುಚ್ಚುಘಾಯಗಳ 
ತಿಂದು ಯಿವರೆಲ್ಲಾ ಬೆಂಗಳೂರಿಗೆ ವೋಡಿಬಂದರು. 


ಆವಾಗಾ ಪಟ್ಟದ ಕಿಲ್ಲೆದಾರ ಯಿಸಮಾಯಿಲ ಸಾಹೇಬರಿಗೆ ಕೊಟುಯಿದ್ದ ಅವರ 
ಕುಮುಕಿಗೆ ಕೆಲವು ಜಮೀಯತು ಸುದಾ ಫೈಜುಲ್ಲಾ ಖಾನರಿಗೆ ನೇಮಕಮಾಡಿ ನಗರದಲ್ಲಿ 
ಯಿದ್ದಾ ನವಾಬರ ಹೆಂಗಸರು ಚಿಕ್ಕ ಮಗ ಕರಿಂ ಸಾಬರನ ಸಹಾ ಬೆಂಗಳೂರಿಗೆ ಕಳುಹಿಸಿ 
ಇಲ್ಲಿ ಯಿಟ್ಟು ನವಾಬರು ಸಾವಂದಿ ಗಿಡದಲ್ಲಿ ಘವುಜು ಸುದಾ ಯಿಳಿದರು. 


ಪೇಶ್ಚೇರ ಫವುಜು ಕ್ರಿಷ್ಠಗಿರಿ ಕಡೆಗೆ ಹೋಗುತ್ತೆಂದ್ದು ಅವಾಯಿ ಕೇಳಿ ಹಜೂರು 
ಹುಕುಂ ಪ್ರಕಾರ ಸರದಾರಕಾನರು ಕ್ರಿಷ್ಠಗಿರಿಗೆ ಹೋಗುತ್ತಾಲೆ ವಿಕೃತು ಸಂವತ್ಸರದ ಚೈತ್ರ 


ಹೌ ದ್‌ ದ್‌ ನಾಮಾ ರ್ಜ 
ಬಹುಳದಲ್ಲೂ ಮರಾಟೀರ ಫವುಜು ಬೆಂಗಳೂರು ಬಳಿಗೆ ಬಂದು ವಂದು ದಿವಸ 
ಯಿಳಿದು ಯಿದ್ದು ದೇವರಾಯದುರ್ಗದ ಬಳಿಗೆ ಸಾಗಿಹೋಯಿತು. 


ಯೂ ಮಧ್ಯೆ ಬೆಂಗಳೂರು ಯಿಬ್ಬರಾಯಿಮ ಸಾಹೆಬರವರ ಮಗ ಮಹಂಮದ 
ಅಮೀರ ತಂದೆ ಸಂಗಡ ನಾಖುಷಿಯಾಗಿ ಮರಾಟೇರಲ್ಲಿ ಶೇರಿಯಿದ್ದರಾಗಿ ಯಿವ... 
ಕೆಲವು ಜಮೀಯತು ಸುದಾ ಸಾಬಕು ಸರ್ವಜಿತು ಸಂವತ್ಸರದ ವೈಶಾಖ ಜ್ಕೇಷ್ಠದಲ್ಲಿ 
ಪಟ್ಟದಿಂದ ಮದ್ದಗಿರಿ ಚಂನರಾಯದುರ್ಗ ಸಾಧಿಸುತ್ತೇವೆಂದು ಪ್ರಧಾನ ವೆಂಕಷ್ಟೆಯ್ಯನವರ 
ತಮ್ಮ ವೆಂಕಟೇಶೈಯ್ಯನವರು ಹಜೂರಲ್ಲಿ ಅರಿಕೆಮಾಡಿ ಹೋಗಿ ಆ ಯರಡು ಗಡವೂ 
ಸ್ವಾಧೀನವಾಗದೆ ತುಮಕೂರು ದೇವರಾಯದುರ್ಗ ಮಾಕಳೀದುರ್ಗ ಸಹಾ ತಂಮ್ಮ ಕಡೆ 
ಮಾಡಿಕೊಂಡು ಮಿಂಚುಕಲ್ಲು ಬೆಟ್ಟದ ಮ್ಯಾಲೆ ಕೋಟೆ ಮನೆ ಕಟ್ಟಿಶಿಕೊಂಡು ಕೆಲವು 
ಶಿಬಂದಿನು ಯಿಟುಕೊಂಡು ಯಿದ್ದು ಯೊ ಅವಾಂತ್ರ ನಿಮಿತ್ಯ ತಂಮ್ಮ ಕುಟುಂಬ ಮಕ್ಕಳಂನ್ನು 
ಚಿಕ್ಕಪ್ಪಗೌಡನ ಪಾಳೆಪಟ್ಟು ಕೊರಟಗೆರೆಗೆ ಕಳುಹಿಸಿ ಕೊಟು ಗೋಪ್ಕದಿಂದಾ ಯಿದ್ದವರಂನ್ನು 
ಮರಾಟೀರು ಹಿಡಿದುಕೊಂಡು ಹೋಗಿ ಮದ್ಗರಿಯಲ್ಲಿ ಶರೆ ಹಾಕಿ ಯಿದದರಿಂದಾ ಯೂ 
ಮಿಂಚುಕಲ್ಲು ಬಳಿಗೆ ಅಮೀನ ಸಾಬರು ಫವುಜು ಸುದಾ ಬಂದು ಯಿಳಿದರು. 


ಆವಾಗಾ ಸದರಹೂ ವೆಂಕಟೇಶಯ್ಯನವರು ಮಿಂಚುಕಲ್ಲು ಬಿಟ್ಟು ದೇವರಾಯ 
ದುರ್ಗಕ್ಕೆ ಬಂದದ್ದರಿಂದ್ಲಾ ಖುದ್ದು ಮಾಧವರಾಯರು ದಿವಸ ಯರಡು ಮೂರು ಲಡಾಯಿ 
ಆಗಿ ಕಾಲಿನ ಮ್ಯಾಲೆ ಗಡಾ ತೆಗೆದುಕೊಂಡು ಮಿಂಚುಗಲ್ಲಂನ್ನು ತೆಗೆದುಕೊಂಡು 
ವೆಂಕಟೇಶೈಯ್ಯನವರ ಖೈದುಮಾಡಿ ದೇವರಾಯದುರ್ಗದ ಠಾಣೆ ಬಗ್ಯೆ ತುಬಲ ಸೀ 
ಜಾಗಾಪಲ್ಲವೆಂದು ಮದ್ದೂ ಗುಂಡೂ ರಸ್ತು ಮುಂತಾದನೆಲ್ಲಾ ಚೆಲ್ಲಿ ಬಿಟ್ಟು ಬೆಟ್ಟದಲ್ಲಿ 
ಠಾಣೆಯ ಮಾಡದೆ ಖಾಲಿಮಾಡಿ ನಿಜಗಲ್ಲು ಬಳಿಗೆ ದಂಡು ಕೂಚಾಯಿತು. 


ಆವಾಗಾ ಹುಜೂರು ಹುಕುಂ ಪ್ರಕಾರ ಸರದಾರ ಖಾನರು ಹೊಂಡಲ ನಾಯಕ 
ಜಂಶೇರಬಾಯಿ ಸಹಾ ಮೈಜಮಾಯತ್ತಾ ಕ್ರಿಷ್ಟಗಿರಿಯಿಂದಾ ಬೆಂಗಳೂರಿಗೆ ಬರುವಾಗ್ಕೆ 
ದೇವರಾಯದುರ್ಗಕ್ಕೆ ಮರಾಟೇರ ದಂಡು ಬಂತ್ತಾಗಿ ಅಲ್ಲಿನ ಕುಮುಕಿಗೆ ದಾಖಲಾಗೋ 
ಅಷ್ಟರಲ್ಲಿ ದುರ್ಗ ಮಜಕೂರು ಪರಾಧೀನವಾಯಿತಾಗಿ ಭೈರವನ ದುರ್ಗದ ಬಳಿಯಿಂದ್ದಾ 
ರಾತೋರಾತು ಹೊರಟು ಮುತ್ತಿಗೆ ಯಿದ್ದ ನಿಜಗಲ್ಲು ಬೆಟ್ಟಕ್ಕೆ ದಾಖಲಾಗಿ ಹದಿಮೂರು 
ದಿವಸ ಬಹಳ ಲಡಾಯಾಗಿ ಹತೆಂಟು ಹಲ್ಲಾ ಮುರಿದೂ ೧೨೦೦೦ ಸಾವಿರ ಜನ 
ಪರಿಯಂತ್ರ ಹೊರಗಣ ಜನ ಹತವಾಗಿ ಶ್ರೀಮಂತ ಮಹಾರಾಜೆ ಶ್ರೀಯವರ ತಂಮ್ಮ 
ನಾರಾಯಣರಾಯರಿಗೆ ಅಂಗೈಯಲ್ಲಿ ಬಂದೂಕಿನ ಗುಂಡು ತಗಲಿ ಪೇಶ್ವೆ ಫವಜಿನ 
ಸರದಾರು ೧೦೦ ನೂರು ಜನ ಪಾಲಖಿಯವರು ಹತೆಂಟು ಸಾವಿರ ಜನ ಸಹಾ 
ಹತರಾಗಿ ಚಿತ್ರದುರ್ಗದ ಮೆದೆಕೆರೆ ನಾಯ್ಕನ ಹಲ್ಲಾದಿಂದ್ಲಾ ನಿಜಗಲ್ಲು ಮಾರ್ಗವೂ ಶಖೆ 
೧೬೯೨ನೆ ವಿಕೃತು ಸಂವತ್ಸರದ ವೈಶಾಖಮಾಸದಲ್ಲೂ ಮರಾಟೀರು ತೆಗೆದುಕೊಂಡು 
ಠಾಣೆಯಿಡದೆ ಗಡಾ ಖಾಲಿ ಯಿಟ್ಟು ಸರದಾರಖಾನ ವಗೈೆರೇರನೆಲ್ಲಾ ಬೇಡಿ ಹಾಕಿಸಿ 


೬೦ ಚಾರಿತ್ರ” ದಾಖಲೆಗಳು 
ಸಂಗಡ ತೆಗೆದುಕೊಂಡು ಬಾರು ಅಹಷಾಂ ಜನರನೆಲ್ಲಾ ಮೂಗುಗಳ ಕೊಯಿಶಿ ನಿಜಗಲು 
ಸಳದ ಪ್ಯಾದೇರನ ಮಾತ್ರ ಸುಂಮ್ಮನೆ ಬಿಟ್ಟು ಮಾಧವರಾಯರು ದೇಶಕ್ಕೆ ಪ್ರಯಾಣವಾದರು. 


ಯೀ ಮಧ್ಯೆ ವಿಕೃತು ಸಂವಶ್ಸರದ ಚೈತ್ರ ವಿರೋಧಿ ಸಂವತ್ಸರದ ಫಾಲ್ಗುಣ ಯೀ 
ಮಧ್ಯೆ ಮರಾಟೆ ಗೋಪಾಲಹರಿ ೨೦,೦೦೦ ಕುದುರೆ ತೆಗೆದುಕೊಂಡೂ ಗರ್ರುಡನಗಿರಿ 
ಪ್ರಾಂತ್ಯದಲ್ಲಿ ಯಿಳದು ಯಿದ್ದಲ್ಲಿ ಖುದ್ದು ನವಾಬರ ಫವುಜು ಸುದಾ ಹೋಗಿ ಛಪಾ 
ಬಿದ್ದು ಯಾವತ್ತೂ ಲೂಟಿಶಿ ಬಹುಜನರ ಮೂಗುಗಳ ಕ್ಕೊದು ಫತ್ತೆಮಾಡಿ ಕುಷಾಲ 
ತೋಪುಗಳು ಸುಖರೆ ಗಡಿಗಡಿಗಳಲ್ಲೂ ಆದ್ದರಿಂದ್ದ್ಹಾ ಗೋಪಾಲಹರಿ ವೋಡಿ ಬರಲಾಗಿ 
ಮಾಧವರಾಯರು ಯೀತನ ಮೇಲೆ ಬಹಳ ಶಿಟ್ಟು ಮಾಡಿದರು. 


ಸದರಿ ವಿಕೃತು ಸಂವತ್ಸರದ ವೈಶಾಖದಲ್ಲೂ ಶ್ರೀಮಂತ ಮಾಧವರಾಯರಿಗೆ 
ಕ್ಷಯ ಪಾಂಡುರೋಗ ಬಹಳ ಉಪದ್ರವ ಆದ್ದರಿಂದ್ಲ ಕೃಷ್ಣಾತೀರದಲ್ಲೂ ತುಲಾಭಾರ 
ತೂಗಬೇಕೆಂದ್ಹೂ ನಾನಾರಾಯರ ಮಾವ ತ್ರಿಯಂಬಕ ವಿಶ್ವನಾಥರಾಯರನ ೪೦೦೦೦ 
ಸಾವಿರ ಕುದುರೆ ಸಹಾ ಶ್ರೀರಂಗಪಟ್ಟಣದ ಮೊಹಿಮಿಗೆ ಡಾವಣಿಯಿಟ್ಟು ಶ್ರೀಮಂತರು 
ಪುನಕೆ ಹೊರಟು ಸಾಗಿ ಹೋದರು. 


ಕೃತು ಸಂವತ್ಸರದ ಜ್ಯೇಷ್ಠ ಆರಭ್ಯ ನವಾಬರ ಶೀಮೆ ಆರ್ಕಾಡು ಶೀಮೆ ಮೇಲೆ 
ಸಹಾ ತ್ರಿಯಂಬಕ ಮಾಮಾನವರು ದೌಡು ಮಾಡುತ್ತಾಯಿದ್ದರು. 


ಸದರಿ ವಿಕೃತು ಸಂವತ್ಸರದ ವೈಶಾಖದಲ್ಲೂ ದೇವರಾಯದುರ್ಗಾ ಖಾಲಿ 
ಯಿರುವದ ಕೇಳಿ ನವಾಬರು ಹರಿಕಾರ ರಂಗಪ್ಪ ನಾಯಕ ಚಿಮಣಾಜಿ ಪರಭು ತಾಜಖಾನ 
ಬರಕ್ಕ ತಾಲೇಕೆರೆ ತಿಂಮ್ಮನಾಯ್ಕ ಅಹಷಾಂ ಪ್ಕಾದೆ ೧೦೦೦ ಬಾರು ೧೦೦೦ ತಬೇಲೆ 
ಕುದುರೆ ೫೦೦ ಸಹಾ ಕಳುಹಿಸಲಾಗಿ ಯಿವರೆಲ್ಲಾ ಬಂದು ದೇವರಾಯದುರ್ಗದಲ್ಲಿ 
ಠಾಣೆ ನಿಂತು ಕೊರಟಗೆರೆ ಮಂಣೆ ಕೋಳಾಲ ವಗೈರೆ ಮರಾಟೇರ ಶೀಮೆ ಹಲ್ಲಾಮಾಡಿ 
ತಾರಾಜು ಮಾಡುತ್ತಾ ಇದ್ದರು. ಯಿವರ ಬಳಿ ಮದ್ದಗಿರಿ ಸ್ಥಳದ ಮಾಲನೂರು 
ಅಪ್ಪಂಣನೆಂಬುವನು ಬಂದು ಶೇರಿ ಬಹಳ ಪೆಷರತ್ತಾಗಿ ಯಿದ್ದನು. 


ಸದರಿ ವಿಕೃತು ಸಂವತ್ಸರದ ಜ್ಯೇಷ್ಠ ಆರಭ್ಯ ತ್ರಿಯಂಬಕ ಮಾಮನವರು ಶೀಮೆ 
ಸುತ್ತುತ್ತಾ ಗುರಂಗೊಂಡೆಗೆ ಮೊರ್ಚಿ ಹಾಕಿ ಯರಡು ಮೂರು ತಿಂಗಳು ಪರಿಯಂತ್ರ 
ಲಡಾಯಾಗಿ ಸೈದಸಾಬರನ ಕಾಲಿನ ಮ್ಯಾಲೆ ಯಿಳಿಶಿ ಗಡಾ ಠಾಣೆ ಹಾಕಿ ಬಾಜೀರಾಮ 
ನಾಮಜಾತ ಯಂಬವನಿಗೆ ಸುಭೆ ಕೊಟು ಯೀ ಮಾಹೆ ಫಾಲ್ಗುಣದವರೆಗೆ ತುಮಕೂರು 
ಬಳಿಗೆ ಬಂದರು. 


ಆವರಿಗೆ ಪುಣೆದಿಂದ್ಲಾ ಅಪ್ಪಾ ಬಲವಂತರಾಯರು ೪೦೦೦ ಕುದುರೆ ಸಹಾ 
ಕುಮುಕು ಬರಲಾಗಿ ತುಮಕೂರು ಬಳಿ ಉಭಯತ್ರರೂ ಭೇಟಿಯಾಗಿ ಮಾಗಡಿ ಗಿಡದಲ್ಲಿ 
ಯಿಳಿದು ಯಿದ ನವಾಬರ ಫವುಜಿನ ಮ್ಯಾಲೆ ಹೋಗಿ ಆ ರಾಡಿಯಲ್ಲಿ ಕುದರೆ ಕಾಲಾಡದೆ 


ಹೌ ಲದ ದ್‌ ನಾಮಾ ೬೧ 
ಮೈದಾನ ಮೊಕಾಂ ಮಾಡಲಾಗಿ ನವಾಬರು ಮೇಲುಗೋಟೆ ಬಳಿಗೆ ಹೊರಟಿದ್ದರಿಂದಾ 
ಅಲ್ಲಿ ಮರಾಟೀರ ಫವುಜು ಬಂದು ಅವರವರಿಗೆ ಮೊಕಾಬಿಲೆಯಾಗಿ ಲಡಾಯಿ ಹತ್ತಿತು. 


ಶಖೆ ೧೬೯೮ನೆ ಖರ ಸಂವತ್ಸರದ ಚೈತ್ರದಲ್ಲು ಮೆಲುಗೋಟೆ ಬಳಿ ನವಾಬರು 
ಯೋಚನೆಮಾಡಿ ಪಟ್ಟಕೆ ಹೊರಟು ನಡೆಯುವಲ್ಲಿ ಬಹಿರ ಬ್ಯಾರೆ ಜಂಗಿ ಘಉಜು 
ಬ್ಯಾರೆ ವಿಂಗಡಿಸದೆ ದರೋಬಸ್ತು ಗುನಗು ಕುದುರೆ ಸವಾರ್ರು ಆನೆಗಳು ಖಜಾನೆ ವಗೈರೆ 
ದರೋಬಸ್ತು ಯೇಕಾಮಾಡಿ ಯಿದರ ಸುತ್ತಾ ಬಾರಿನ ಕೋಟೇಕಟ್ಟಿ ತೋಪುಗಳು ಸಹಾ 
ತೆಗೆದುಕೊಂಡು ರಾತ್ರೆ ಕಾಲದಲ್ಲಿ ಹೊರಟು ಹೋಗುತ್ತಾ ಕತ್ತಲೆಯಲ್ಲಿ ಮಾರ್ಗ ತಪ್ಪಿ 
ಸಡಗೆಂಟೆ ಸುತ್ತುತಾಯಿರುವಲ್ಲಿ ಬೆಳಗಾದರಿಂದಾ ಮರಾಟೀ ಫವಜು ಬಂದು ಫೇರಾಯಿಶಿ 
ಬಹುಷಾ ಮಧ್ಯ್ಮಾಂನ ಪರಿಯಂತ್ರವೂ ತೋಘಗಳು ಬಂದೂಕಗಳು ಬಾಣಗಳಿಂದ ಸಹಾ 
ಬಹಳ ಯುದ್ಧವಾಗಿ ಮಾಮಾಸಾಬರ ಕಿವಿಗೆ ಬಂದೂಕಿನ ಗುಂಡು ತಗಲಿ ರೋಷದಿಂದಾ 
ಬಲವಂತರಾಯರು ಮಾಮಾಸಾಬರ ಸಹಾ ಅಂಗೀಜುಮಾಡಿದ್ದರಿಂದ್ದಾ ಬಾಣಗಳ 
ಪೆಟ್ಟಿನಲ್ಲಿ ನವಾಬರ ಕಡೆ ಮದ್ದಿನ ಹೆಟ್ಟಿಗೆಗಳು ಬಾಣಗಳು ಸಹಾ ಹೊತ್ತಿಕೊಂಡು ಬಾರು 
ತೊಟಿವಳಗಿನ ಸಾಮಾನು ಜನ ಸಹಾ ಸುಡುತ್ತಾ ಖೈದಿಗೆ ನಿಲ್ಲದೆ ತುಳದಾಟದ ವ್ಯಾಳೆಯಲ್ಲಿ 
ಪೇಶ್ವೆ ಫವಜಿನ ಸವಾರ ಕುದುರೆ ಉಡಾಯಿಸಲಾಗಿ ನೀರು ಯಿಲ್ಲದೆ ಧಗೆಗೆಟುಯಿದ 
ಬಾರಿನ ಜನ ಹಚ್ಚಾಪಿಕ್ಕಾ ಆಗಿ ನವಾಬರ ಪುವುಜು ಮುರಿದು ತೀನ ಡೇರಾ ಆದ 
ಸಬಬು ನವಾಬರ ಅಂಣ ಶಾಬಾಸಾಬರ ಅಳಿಯ ಲಾಲಾ ಮಿಯಾನವರ ಬಾರ ಮುತ್ಸದ್ದಿ 
ನಾರಾಯಣರಾವ ತೋಷೆಖಾನೆ ಶ್ರೀನಿವಾಸ ಜೀವಾಜಿ ವಗ್ಗೆರೆ ಲಡಾಯದಲ್ಲಿ ಹತರಾದರು. 
ಯೀಶಿನ ಸಾಬ ವಂಟಿ ಕುದುರೆ ಅಲ್ಲಿ ಜಮಾಖಾನರು ಅಬ್ದುಲ್‌ ಮಹಮದ ಮಿರ್ದೆ 
ವಗ್ಳೆರೆ ಕಡಪೆ ಮೀರ ಅಲ್ಲಿ ರಜಾಖಾನರು ಸಹಾ ಫಡಾವು ಶಿಕ್ಕಿ ಹೋದರು. ಬರಕ್ಕಿ 
ಶ್ರೀನಿವಾಸರಾಯರು ಚಂದೂರಾಯರು ಫವುಜುಲ್ಲಾಖಾನರು ಸಹಾ ಕನಂಬಾಡಿ 
ಮಾರ್ಗವಾಗಿ ತಂಮಲ್ಲಿ ಸಲತನತು ಸವಾರಿಗಳು ಸಹಾ ಪಟ್ಟಕ್ಕೆ ದಾಖಲಾದರು. ಠೀಪು 
ಸುಲತಾನರು ವೆಂಕಷ್ಟೆಯ್ಯ ಸಹಾ ಮತ್ತು ಕೆಲವು ಸರದಾರರು ಸಹಾ ಪೋಷಾಕೆಲ್ಲ ತೆಗೆದು 
ಹರಕು ಬಟ್ಟೆಗಳಿಂದಾ ರೂಪು ಬದಲಾಯಿಶಿ ಪಟ್ಟಕೆ ಸೇರಿದರು. ನವಾಬರು 
ಹಂಸರಾಜನೆಂಬ ಕುದುರೆ ಮ್ಯಾಲೆ ಸವಾರಾಗಿ ಸಂಗಡ ಬೈದರ ಗಾಟಿಖಾನ್‌ ಯಿಪ್ಪತ್ತು 
ಮೂವತ್ತು ಜನ ಸವಾರು ಸಹಾ ಮರಾಟಿ ನಾಲ್ಕಾರು ಸಾವಿರ ಕುದುರೆ ಬೆಂನ್ನಟ್ಟಿದಾಗ್ಕೂ 
ಶಿಕ್ಕದೆ ಕುದುರೆಗಳ ಉಡಾಯಿಸಿ ಪಟ್ಟದ ಕಾವೇರಿ ನದಿ ಕಿನಾರೆ ಕಾದರಲ್ಲಿ ದರಗಾಕ್ಕೆ 
ಬಂದು ದಾಖಲಾದರು. 


ಕಾದರಲ್ಲಿ ದರಗಾದ ಬಳೀ ರಾತ್ರೆ ೧೨ ಫಳಿಗೆವರಿಗೂ ಯಿದ್ದು ದಂಡಿನ ಜನ 
ಘಾಯಗಳ ತಿಂದು ಬಂದವರನೆಲ್ಲಾ ಜಮಾಯಿಶಿ ದಿಲಾಸುಮಾಡಿ ಜಖಮುಗಳ ಕಟಿಶಿ 
ಆ ಬಳಿಕ ಪಟ್ಟದ ಕೋಟೆ ವಳಗೆ ಬಂದು ಜಂಗೀ ಸರಕ ಜಾಮನೆಲ್ಲಾ ತಯಾರು 
ಮಾಡಿಸುತ್ತಾ ಮರಾಟೇರ ದಂಡಿಗೆ ವ್ಯಾಪಾರದ ಜನಗಳ ಕಳುಹಿಸಿ ಅಂಗಡಿಗಳ ಹಾಕಿಶಿ 
ತಂಮ್ಮ ಫವುಜಿನ ಬಾರು ಬಂಧುಖುಗಳು ಅವರಿಗೆ ಫಡಾಉ ಶಿಕ್ಕಿ ಯಿದ್ದುದನೆಲ್ಲಾ 


೬೨ ಚಾರಿತ್ರ ದಾಖಲೆಗಳು 
ವಂದೆರಡು ಮೂರು ರೂಪಾಯಿ ಮ್ಯಾರೆಗೆ ಖರೀದಿಗಳ ಮಾಡಿಶಿ ಅಲ್ಲಲ್ಲಿ ನೆಲದಲ್ಲಿ 
ಹೂಳಿಸುತ್ತಾ ಮುಂದಣ ಮಜಲಿಗೆ ದಂಡು ಕೂಚಾದರೆ ಕಳಭಂಟರ ಸಂಗಡ ಜನಗಳ 
ಕಳುಹಿಸಿ ಬಂದೂಖುಗಳನೆಲ್ಲಾ ಪಟಣಕ್ಕೆ ತರಿಸುತ್ತಾ ತಂಮ್ಮ ಖದೀಮ ಮೋತಿ ಯಂಬ 
ಕುದುರೆ ಘಡಾವ ಶಿಕ್ಕಿಹೋದುದಂನ್ನು ಚರವೆದಾರ ವೇಶದಿಂದಾ ಸಾಗಿಸಿಕೊಂಡು ಬಂದ 
ಭೀಮರಾಯರಿಗೆ ಚಿಂನದ ಬಳೆ ಕೊಟು ನೂರು ರೂಪಾಯಿ ದುರ್ಮಹಾಮಾಡಿ ಖಾಸಾ 
ಪೋಷಾಕು ಖಿಜಮತ್ತು ಕೊಟು ಯಿರುವಲ್ಲಿ ಮರಾಟೇರ ಘವುಜು ಪಟ್ಟಕ್ಕೆ ಮುತ್ತಿಗೆ 
ಹಾಕಿ ತೋಘಗಳು ಬಾಣಗಳು ಮಕರ ಡಿಬ್ಬಿ ಸಹಾ ಯರಡು ತಿಂಗಳು ಪರ್ಯಂತ್ರಾ 
ಬಹಳವಾಗಿ ಹೊಡದು ವಂದು ದಿವಸ ಕರೆಘಟ್ಟದ ಬಳಿ ಹೊಳೆ ಕಡವೂ ದಾಟಿ ೨೦೦೦೦ 
ಸಾವಿರ ಕುದುರೆ ಶುಕ್ರವಾರದ ಪ್ಯಾಟೆ ಮೈ.... ಗೆ ಬರುತ್ತಲೇ ನವಾಬರು ೨೦೦೦ 
ಕುದುರೆ ೪೦೦೦ ಸಾವಿರ ಬಾರು ಸಹಾ ತೆಗೆದುಕೊಂಡು ಅವರ ಮೊಕಾಬಿಲೆಗೆ ಹೋಗಿ 
ಬಹಳ ಲಡಾಯಿಮಾಡಿ ಹಿಂಮೆಟಿಶಿದರಿಂದಾ ಮುತ್ತಿಗೆ ತೆಗೆದು ಗೆಜ್ಜಲಹಟ್ಟಿ ಕಣಿವೆ 
ಯಿಳಿದು ಕಣಿವೆ ಕೆಳಗಣ ಶೀಮೆ ಸಾಧಿಸುವ ಬಗ್ಯೆ ಮರಾಟೇರ ಫವುಜು ಸಾಗಿ ಹೋಯಿತು. 


ಆವಾಗಾ ದೇಶದಿಂದ್ಹಾ ಅಕ್ಕಿ ತುಪ್ಪ ಸಕ್ಕರೆ ಗೋಧಿ ಹಿಟ್ಟು ಜವಳೀ ಕೆಲವು 
ಖಜಾನೆ ಹಣ ಬದರಿಕಾ ೫೦೦೦ ಕುದುರೆ ಸಹಾ ಮರಾಟೇರ ದಂಡಿಗೆ ರಸದು 
ಬರುವದಂನ್ನು ತಿಳಿದು ಠೀಪು ಸುಲತಾನರು ಶ್ರೀನಿವಾಸರಾವ ಬರಕ್ಕೆ ಸಹಾ ನಾಲ್ಕಾರು 
ಸಾವಿರ ಕುದುರೆ ತೆಗೆದುಕೊಂಡು ಹೋಗಿ ರಸ್ತು ಹಣ ವಗೈರೆ ಯಾವತ್ತ ಲುಟಾಯಿಶಿ 
ತೆಗೆದುಕೊಂಡು ನಗರಕ್ಕೆ ಹೋಗಿ ಶಿಕ್ಕಿದ ಜಿನಸೆಲ್ಲಾ ಕಡ್ಡಾಯಾ ಹಾಕಿ ಹಣಾಮಾಡಿಕೊಂಡು 
ಪಟ್ಟಕೆ ಬಂದು ನವಾಬರಿಗೆ ಯೀ ಹಣವಿನಲ್ಲಿ ವಂಚನ ಮಾಡಿದ್ದರಿಂದಾ ಸುಲತಾನರ 
ಮ್ಯಾಲೆ ಬಹಳ ಶಿಟ್ಟು ಮಾಡಿ ೨೦೦೦೦ ಬಹದರಿ ವರಹಾ ಸುಲತಾನರ ಕೈಯಿಂದ್ಹ್ದಾ 
ತೆಗೆದುಕೊಂಡು ಯತ್ತ ರಾಜೀ ಹಾಸಲಾಯಿತು. 


ಶಖೆ ೧೬೯೩ನೆ ಖರ ಸಂವತ್ಸರದ ವೈಶಾಖದಲ್ಲು ಶೀರ್ಯಾದಿಂದ್ಹಾ 
ಮಹಿಮಾಜಿಶಿಂಧೆ ಕುದುರೆ ೨೦೦೦ ರೊಹಿಲೆ ೨೦೦೦ ಶಿಬ್ಬಂದಿ ೩೦೦೦ ತೋಪು 
೨ ಸಹಾ ಬಂದು ತುಮುಕೂರು ವಳಿತವಾದ ಚೇಳೂರಿಗೆ ಮುತ್ತಿಗೆ ಹಾಕಲಾಗಿ ಗುರಿಕಾರ 
ವೆಂಕಟಪತೈಯ್ಯನವರ ಮಗ ವೆಂಕಟಪ್ಪನವರು ಕೋಟೆಯಲ್ಲಿ ಮುಖ್ಯವಾಗಿ ನಿಂತ್ತು 
ಹನ್ನೊಂದು ದಿವಸ ಬಹಳ ಲಡಾಯಂನ್ನು ಮಾಡಲಾಗಿ ಆಗಾಗಾ ಚಿಮಣಾಜಿ ಪರಭು 
ತಾಳೆಕೆರೆ ತಿಂಮ್ಮನಾಯಕ ಸಹಾ ಸವಾರು ೫೦೦ ಪ್ಯಾದೆ ೧೦೦೦ ಸಹಾ ಹೊರಟು 
ಬರು ಮಧ್ಯೆ ಸರಕಾರದ ಫವುಜು ಪೈಕಿ ಥಪ್ಪೂ ಕಾಕರೆ ಬೆಂಡಾರೆ ಬೈದಮ ವಗೈರೆ 
೨೦೦೦ ಸವಾರರು ಜ್ವತೆ ಗೂಡಿದ್ದರಂದಾ ಖಾಲಿ ರಭಾಂಡೆ ಮರಾಟೇರ ಫವಜಿನ 
ಹಾಗೆ ಮಾಡಿಕೊಂಡು ಬಂದು ಚೇಳೂರು ಬಳಿಯಣ ಮರಾಟೇರ ಫವಜಿನ ಮ್ಯಾಲೆ 
ಥಪ್ಪಿ ಹೊಡದು ಮಹಿಮಾಜಿ ಶಿಂಧ್ಯಾನ ಕೈಶೆರೆ ಹಿಡಿದು ಬೈದರ ಸಂಗಡ ಪಟ್ಟಕ್ಕೆ ಕಳುಹಿಸಿ 
ಫವಜಿನೆಲ್ಲಾ ವೋಡಿಶಿ ಬಹಳ ಕುದುರೆಗಳ ಹಿಡಿದುಕೊಂಡು ದೇವರಾಯದುರ್ಗಕ್ಕೆ 
ಚಿಮಣಾಜಿ ವಗೈೆರೆ ಹೊರಟು ಹೋದರು. 


ಹೈದರ್‌ ನಾಮಾ ೬೩ 
ಆವರಿಗೆ ತ್ರಿಯಂಬಕ ಮಾಮಾನವರು ಕಣಿವೆ ಕೆಳಗಿಂದ್ಲಾ ಬಂದು ತುರುವೆಕೆರೆ 
ಪ್ರಾಂತ್ಯದಲ್ಲಿ ಯಿಳಿದು ಯಿದ್ದು ಯೆಕಾಯೆಕಿ ದೇವರಾಯದುರ್ಗಕೆ ಬಂದು ಲಡಾಯಿಮಾಡಿ 
ದುರ್ಗ ತೆಗೆದುಕೊಂಡು ಮೂಲನೂರು ಅಪ್ಪಂಣ ಲಡಾಯಲ್ಲಿ ಮ್ರುತವಾದ್ದರಿಂದಾ 
ರಂಗಪ್ಪನಾಯ್ಕ ಚಿಮಣಾಜಿಪಂತ ತಿಂಮ್ಮನಾಯ್ಕ ವಗ್ಗೆರೇರು ಬೆರಿಹಾಕಿ ಮದ್ದಗಿರಿ 
ಚಂನರಾಯದುರ್ಗ ನಂದೀ ಗಡಕ್ಕೆ ಸಹಾ ಸಾಗಿಶಿ ದುರ್ಗಾ ಬಲಿಯಾಮಾಡಿದರು. 
ಯಿದೆ ಖರ ಸಂವತ್ಸರದ ವೈಶಾಖದಲ್ಲು ಕೊಡಗಿನ ಪಾಳೆಗಾರನ ಬಳಿಗೆ ಪ್ರಧಾನ 
ವೆಂಕಪೈಯ್ಯನವರ ಕಳುಹಿಸಿ ಮಾತುಕತೆ ಆಗಿ ಶೀಮೆಯಿಂದ್ದಾ ಅಕ್ಕಿ ತುಪ್ಪಾ ವಗೈರೆ ರಸ್ತು 
ಮುಸ್ತೈದು ಮಾಡುವಂತೆ ಸಂಗತೀ ಮಾಡಿಕೊಂಡರು ಕೊಡಗಿನವ... ತ್ರಿಮಾ ಮಾಡಿದರು. 


ಸದರಿ ವಿಕೃತು ಸಂವತ್ಸರದಲ್ಲೂ ಪಟ್ಟದಲ್ಲೂ ಶ್ರೀರಂಗನಾಥದೇವರ ತೇರು ಬೆಂದು 
ವತ್ಸಹ ವಿಗ್ರಹಗಳು ಕರಗಿಹೋದವು. 

ಖರ ಸಂವತ್ಸರದ ಕಾರ್ತಿಕ ಮಾರ್ಗಶಿರ ಮಾಸದಲ್ಲೂ ಪ್ರಧಾನ 
ವೆಂಕಪೈಯ್ಯನವರಿಗೆ ಯರಡನೆಯ ಮದುವೆಯಂನ್ನು ಬಹು ವಿಭವದಿಂದ್ಹಾ ಮನೆ ಮುಂದೆ 
ನವಬತ್ತು ಕಳುಹಿಸಿ ವಂದು ದಿವಸ ನವಾಬರು ವೆಂಕಷ್ಛೆಯ್ಕನ ಮನೆಗೆ ಬಂದು ಮದುವೆ 
ಮಾಡಿಸದರು. 


ತರುವಾಯ ಪುನೆಯಲ್ಲಿ ಮಾಧವರಾಯರು ದೈವಾಧೀನರಾಗಿ ಯಿವರ ತಂಮ್ಮ 
ನಾರಾಯಣರಾಯರಿಗೆ ದವಲತ್ತು ಆದ್ದರಿಂದ್ಲಾ ಪನೆಕ್ಕೆ ಅಪ್ಪಾಜೀ ರಾಮ ವಗೈೆರೆ ವಕೀಲರನ 
ಕಳುಹಿಸಿ ಸಲ್ಲಾಮಾಡಿ ಆನಂದರಾಮ ರಸ್ತ್ಯಾನರ ಕುಮುಕಿನಿಂದ್ಹಾ ಹರಿವಂತ ಪಡಕ್ಕಾನರು 
ಬಂದು ಮರಾಟೀರ ದಂಡು ಹಿಂತಿರುಗಿಶಿಕೊಂಡು ಶಕೆ ೧೬೯೪ನೆ ನಂದನ ಸಂವತ್ಸರದ 
ಜೇಷ್ಠ ಆಷಾಢದಲ್ಲೂ ತ್ರಿಯಂಬಕ ಮಾಮನವರು ಅಪ್ಪಾ ಬಲವಂತರಾಯರು ಮರಾಟೆರ 
ದಂಡು ಸಹಾ ಪನೆಕ್ಕೆ ಹಿಂತಿರುಗಿಹೋಯಿತು. 

ನವಾಬರಿಗೆ ಶಿಕ್ಕಿಯಿದ್ದ ಮಹಿಮಾಜಿ ಶಿಂಧ್ಯಾ ವಗೈರೆ ಸರದಾರರನ್ನೆಲ್ಲಾ ಬಿಟ್ಟು 
ಕಳುಹಿಸಿ ಮರಾಟೇರಿಗೆ ಶಿಕ್ಕಿ ಯಿದ್ದ ಮೀರ ಅಲ್ಲಿಖಾನರು ರಂಗಪ್ಪನಾಯ್ಕ ವಗ್ಯೆರೆರನೆಲ್ಲಾ 
ಬಿಡಿಶಿ ಕರಶಿಕೊಂಡರು. 


ಮೀರ ಅಲ್ಲಿ ರಜಾಖಾನರಿಗೆ ದಿಂಡುಗಲ್ಲು ಜಹಗೀರು ಕೊಟು ಸರದಾರ ಖಾನರು 
ಯಥಾಪ್ರಕಾರ ಕುಮಂದಾರಿ ಖಿಜಮತ್ತಿನಲ್ಲಿ ಸರಫರಾಜು ಮಾಡಿದರು. 

ಸದರಿ ಪಟ್ಟದಲ್ಲಿ ಖರ ಸಂವತ್ಸರದಲ್ಲೂ ಚಿಕ್ಕ ಕ್ರಿಷ್ಣರಾಜ ಒಡೆಯರ ಮಗ 
ನಂಜರಾಜ ಒಡೆಯರು ತೀರಿಹೋದ್ದರಿಂದಾ ಯಿವರ ಮಲತಾಯಿ ಮಗ ಚಾಮರಾಜ 
ವಡೆಯರವರಿಗೆ ಪಟಾಭಿಷೇಕ ನವಾಬರು ಮಾಡಿಸ್ತರು. ಸದರಿ ನಂದನ ಸಂವತ್ಸರದ 
ಆಶ್ವೀಜ ಕಾರ್ತಿಕದಲ್ಲೂ ಅಷ್ಟರಲ್ಲಿ ಖಾನರ ಮೇಲೆ ಯತರಾಜಿಯಾಗಿ ಯೀತನ ಅಳಿಯ 
ಪಾಥ್ಮಾ ಸಾಬರನೂ ಕೊಂದು ಹಾಕಿ ಮಹಲಾತಕಚೇರಿ ದಿವಾನಗಿರಿ ಪ್ರಧಾನ 
ವೆಂಕಪೈಯ್ಯನವರಿಗೆ ನೇಮಕವಾಯಿತು. 


೬೪ ಚಾರಿತ್ರಿಕ್‌ ದಾಖಲೆಗಳು 

ಶೀಮೆ ಕಂದಾಚಾರ ಕಚೇರಿ ಬಕಷೀಗಿರಿ ಕೊತ್ತಗಾಲದ ಕೃಷ್ಣೇ ಅರಶಿನವರ 
ಮಗ ಲಕ್ಷ್ಮೀಕಾಂತೈಯ್ಯನವರಿಗೆ ನೇಮಕವಾಯಿತು. ಅಸರಲ್ಲಿ ಖಾನರಿಗೂ ಸಹಾ ಯಿದ್ದು 
ಮಧ್ಯೆ ಮಾಗಡಿ ಅಮುಲು ಕಿಲ್ಲೆ ಕೆಲವು ದಿನ ಲಕ್ಷ್ಮೀಕಾಂತೈಯ್ಯನವರಿಗೆ ಆಗಿ ಆ ಬಳಿಕ 
ಶಂಖಗಿರಿ ಯೀರೋಡು ಮಾಮಲೆ ಆಯಿತಾಗಿ ಕಂದಾಚಾರದ ಕಚೇರಿ ಬಕಷೀಗಿರಿ 
ಮಾತ್ರ ಜೈನುಲ್ಲಾಬ್ದೀನರಿಗೆ ಬದಲು ಆಯಿತು. 


ಸದರಿ ನಂದನ ಸಂವತ್ಸರದ ಆಶ್ವಿಜ ಕಾರ್ತಿಕದಲ್ಲು ಮೊಕದುಂ ಸಾಬರಂನ್ನು 
ಫವಜು ಸುದಾ ಕಳುಹಿಶಿ ಚಿತ್ರದುರ್ಗ ಹರಪನಹಳಿ ವಗ್ಗೆರೆ ಪಾಳೆಗಾರಿಂದ್ಹಾ ಖಂಡಣೆ 
ಹಣಾ ನವಾಬರು ತರಿಶಿಕೊಂಡರು. 


ಶಖೆ ೧೬೯೫ನೇ ವಿಜಯ ಸಂವತ್ಸರದ ಜೇಷ್ಟ ಆಷಾಡದಲ್ಲು ವೆಂಕಪ್ಯೆಯ್ಯನವರಿಗೆ 
ಬದಲಾಗಿ ಮಹಲಾತಿ ಕಚೇರಿ ನಿವಾನಗಿರಿ ಸಲಾಮತ ಖಾನರಿಗೆ ಯಿವರ ತಂಮ್ಮ 
ಮಹಂಮದ ಗೌಸರಿಗೆ ಸಹಾ ನೇಮಕವಾಯಿತು. 


ಸದರಿ ವಿಜಯ ಸಂವತ್ಸರದಲ್ಲು ಕಲ್ಲಿಕೋಟೆ ಕಡೆ ನಾಯಕರು ಮಾಪಿಳೆರ 
ಷರಾರತಿನಿಂದಾ ಹರಕಾರ ರಂಗಪ್ಪನಾಯ್ಕ ರಾಮಗಿರಿ ಚಾಮರಾಜೆಯ್ಯನ ಸಹಾ 
ಕಳುಹಿಸಲಾಗಿ ಅವರನ ನಾಯಮಾರರು ಹೊಡದು ಹಾಕಿದ್ದರಿಂದ್ಹಾ ಬರಕ್ಕಿ 
ಶ್ರೀನಿವಾಸರಾಯರ ಸಂಗಡ ಕೆಲಉ ಫವುಜು ಸಹಾ ಕಳುಹಿಸಲಾಗಿ ಅವರು ಶೀಮೆ 
ಜನವನೆಂಲ್ಲಾ ತಂಬೀಮಾಡಿ ಬಂದೋಬಸ್ತು ಮಾಡಿ ಕಲ್ಲಿಕೋಟೆಯಲ್ಲಿ ನಿಂತರು. 


ಶಖೆ ೧೬೯೬ನೆ ಜಯ ಸಂವತ್ಸರದ ಚೈತ್ರಮಾಸದಲ್ಲು ನವಾಬರು ಕೊಡಗಿನ 
ಮ್ಯಾಲೆ ಮೊಹಿಂ ಹೋಗಿ ಯೀ ಸಂಸ್ಥಾನ ಮಡಿಕೇರಿ ವಟ್ಟೇರಿ ನಾಡು ಬಾಳೆ ನಾಡು 
ವಗೈೆರೆ ಠಾಣೆ ಹಾಕಿ ಯೇ ಜೇಷ್ಟ ಮಾಸದಲ್ಲು ನವಾಬರು ಪಟ್ಟಕ್ಕೆ ಬಂದರು. 


ಈ ವೈಶಾಖದಲ್ಲು ಪಟ್ಟದ ದೊಡ ಉಗ್ರಾಣದಲ್ಲಿ ಸಾಬಕಿನಿಂದಾಯಿದ್ದ ಕದೀಮು 
ಮದ್ದಿನ ಮನೆ ಹತ್ತಿಕೊಂಡು ಬಹುಜನ ಲಯವಾಗಿ ಬಹಳ ಮನೆಗಳು ರಂಗನಾಥ 
ದೇವರ ದೇವಸ್ಥಾನ ಮುಂತಾಗಿ ಬಿದ್ದು ಭಂಡಿಗಳ ಮ್ಯಾಲೆ ಹೆಣಗಳ ಸಾಗಿಶಿ 
ಅನಾಹುತವಾದಂನ್ನು ವಂದು ತಿಂಗಳ ವಳಗಾಗಿ ಶ್ರೀರಂಗನಾಥದೇವರ ಗುಡಿ ಮೊದಲಾತ 
ದರೋಬಸ್ತು ನವಾಬರು ಕಟಿಸ್ತರು. 


ಆವರೆಗೆ ಪುನೆದಲ್ಲಿ ಶ್ರೀಮಂತ ನಾರಾಯಣರಾಯರನ ಯಿವರ ಚಿಕ್ಕಪ್ಪ 
ರಾಘೋಬಾನವರ ಕೃತ್ತಿಮಾಮಾಡಿ ದೇವಡಿ ಪಹರೆ ಚಮಕಿ ಯಿಂದ್ಲಾ ಸರದೀ ಸರದಾರನಿಗೆ 
ಲಂಚಾಹಾಕಿ ಅವನ ಕೈಯಿಂದಾ ಕೊಂದು ಹಾಕಿಶಿ ತಾವೇ ದವಲತಿಗೆ ಕುಳಿತು ಫವಜು 
ಸುದಾ ನವಾಬರ ಮ್ಯಾಲೆ ರಾಜಕಾರ್ಯ ನಿಮತ್ಯ ಹೊರಟು ಬಂದ್ದು ಶುದ್ದಿ ಕೇಳಿದರು. 
ಜಯ ಸಂವತ್ಸರ ಚೈತ್ರದಲ್ಲೂ ಪ್ರಧಾನ ವೆಂಕಷ್ಛೆಯ್ಕನವರಂನ್ನು ಹರೆಕಾರ ನರಸಪ್ಪ 
ನಾಯಕಂನ ಅಪ್ಪಾಜೀ ರಾಮನ ಸಹಾ ಸಲ್ಲಾಕ್ಸೆ ಕಳುಹಿಸಿಕೊಟರು. 


ಹೈದರ್‌ ನಾಮಾ ೬೫ 

ಯಿವುರು ಹೋಗಿ ಸೊಂಡೊರು ಬಳಿ ರಾಘೋಬಾನವರ ಭೇಟಿ ಆದಾಗ್ಕೆ 
ಅವರಿಗೆ ಪುನೆದಲ್ಲಿ ನಾರಾಯಣರಾಯರ ಹೆಂಡತಿ ಗಂಡು ಮಗನ ಹೆತ್ತದ್ದರಿಂದಾ ಆತನಿಗೆ 
ಸವಾಯಿ ಮಾಧವರಾಯನೆಂದು ಹೆಸರಿಟ್ಟು ಆತನ ತೊಟ್ಟ ಹಗ್ಗಕ್ಕೆ ಮೊಹರು ಕಟ್ಟಿ 
ಬಾಳಜಿಪಂತ ನಾನಾಘಡನೀಸನು ದವಲತ್ತು ಬಲಕಾಯಿಶಿ ರಾಘೋಬಾನವರ ಸಂಗಡ 
ಬಂದು ಯಿದ್ದ ಸರದಾರರನೆಲ್ಲಾ ಪಿತೂರಿಮಾಡಿ ಬರಶಿ ಕಳುಹಿಸಿದ್ದರಿಂದ್ಲಾ ಸರದಾರರೆಲ್ಲಾ 
ಹೇಳದೆ ದಂಡಿನಿಂದ ಹೊರಟುಹೋಗುವುದ ಕಂಡು ರಾಘೋಬಾನವರು ವೆಂಕಪ್ಕೆಯ್ಯ 
ನವರಿಗೆ ಜವಾಹಿರಿ ಆನೆ ದೇಖೀಲು ಕೊಟ್ಟು ಶೀರ್ಯ ಮದ್ದಗಿರಿ ಚಂನರಾಯದುರ್ಗ 
ಹೊಸಕೋಟೆ ದೊಡ್ಡಬಳ್ಳಾಪುರ ಯಿದಲ್ಲದೆ ಕ್ರಿಷ್ಣ್ಟವದೀ ಪರ್ಯಂತ್ರ ಸೀಮೆಯೆಲ್ಲಾ 
ನವಾಬರಿಗೆ ಸಂನದು ಬರದುಕೊಟ್ಟು ಮುಂದೆ ತಮಗೆ ಪುನೆದ ಮೇಲಣ ರಾಜಕಾರ್ಯಕ್ಕೆ 
ನವಾಬರು ಸಹಾಯವಾಗಬೇಕೆಂದು ಹೇಳಿ ಕಾಗದ ಪತ್ರಗಳ ಬರದು ತಂಮ್ಮ ಬಗೆ 
ಬಾಜಿರಾವು ಭರವೆನವರನ ಯಿವರ ಸಂಗಡ ಕಳುಹಿಸಿ ತಾವೂ ಹಿಂತಿರುಗಿ ಗುತ್ತಿ 
ಪಂಡರಾಪುರದ ಮಾರ್ಗವಾಗಿ ಬೊಂಬೈೆಗೆ ಸಾಗಿಹೋದರು. 


ಅಲ್ಲಿಂದಾ ಯಿವರೆಲ್ಲಾ ಶೀರ್ಯದ ಬಳಿಗೆ ಬಂದು ಸಂನದು ಕಳಹಿಸಲ್ಲಿ ಕೋಟೆ 
ವಳಗಿಂದಾ ಮಹಿಮಾಜಿ ಶಿಂಧ್ಕಾನ ಮಗ ಬಾಪೂಜೀ ಶಿಂಧ್ಕಾ ರಘೋಬಾನವರ ಸಂನದು 
ಮಂಜೂರು ಮಾಡದೆ ಯಿರುವ ಸುದ್ದಿ ತಿಳಿದು ಪಟ್ಟದಿಂದ್ದಾ ಫವಜು ಸುದಾ ಠೀಪು 
ಸುಲತಾನರಂನ್ನು ಸರದಾರಖಾನ ಮಾಹೆ ಮಿರಜಾನ ವಗೈರನ ಕಳುಹಿಸಲಾಗಿ ಯರಡು 
ಮೂರು ತಿಂಗಳು ಪರಿಯಂತ್ರ ಲಡಾಯಾಗಿ ಶೀರ್ಯ ತೆಗೆದುಕೊಂಡು ಬಾಪೂಜಿ ಶಿಂಧ್ಕಾನ 
ಪಟ್ಟಕ್ಕೆ ಕಳುಹಿಸಿ ಮದ್ದಗಿರಿ ಬಳಿಗೆ ಬಂದು ಯರಡು ದಿನದಲ್ಲಿ ಮದ್ದಗಿರಿ ಠಾಣೆಹಾಕಿ 
ಅಲ್ಲಿದ್ದ ಲಕ್ಷ್ಮಣಪಂತನ ಕೌಲಿನ ಮ್ಯಾಲೆ ಪನೆಕ್ಕೆ ಕಳುಹಿಸಿ ಅಲ್ಲಿಂದಾ ಚಂನ್ನರಾಯದುರ್ಗಕ್ಕೆ 
ಬಂದು ಯರಡು ತಿಂಗಳು ಪರಿಯಂತರ ಲಡಾಯಿ ಮಾಡಿ ದುರ್ಗಾ ತೆಗೆದುಕೊಂಡು 
ಅಲ್ಲಿಂದಾ ಚಿಮಣಾಜಿ ಪಂತನ ಕೌಲಿನ ಮ್ಯಾಲೆ ಪನೆಕ್ಕೆ ಕಳುಹಿಸಿ ಸುಲತಾನರು 
ಹೊಸಕೋಟೆ ಬಳಿಗೆ ಬಂದರು. 


ಯೀ ಜಯ ಸಂವತ್ಸರದ ಜ್ಕೇಷ್ಠ ಆಷಾಢದಲ್ಲಿ ನವಾಬರು ಪಟ್ಟದಿಂದಾ ಫವಜು 
ಸುದಾ ಹೊರಟು ಹೊಸಕೋಟೆಗೆ ಮುತ್ತಿಗೆ ಹಾಕಿ ಕಿಲ್ಲೆ ತೆಗೆದುಕೊಂಡು ಅಲ್ಲಿಂದಾ 
ಠೀಪೂ ಸುಲತಾನರನು ಗುರುಂಕೊಂಡೆ ಸಾಧಿಸುವಂತೆ ರವಾನೆಮಾಡಿ ಬೆಂಗಳೂರು 
ಮಾರ್ಗವಾಗಿ ಬಂದು ದೊಡ್ಡಬಳ್ಳಾಪುರ ಠಾಣೆಹಾಕಿ ಮದ್ದಗಿರಿ ಚಂನ್ನರಾಯದುರ್ಗಕೆ 
ಬಂದು ಸದರಹು ಗಡ ೨ಕ್ಕು ಕಲ್ಲುಗಾರೆ ಕೋಟೆ ಬತೇರಿ ವಗೈರೆ ಕಾಮಗಾರಿ ಬಗೆ 
ಅಪ್ಪಣೆ ಕೊಟ್ಟು ಶೀರ್ಯ ಮಡ್ಡಗಿರಿ ಚಂನ್ನರಾಯದುರ್ಗ ಯೀ ಮೂರು ಗಡಿ 
ಮಾಮಿಲೆಯಂನ್ನು ಪ್ರಧಾನ ವೆಂಕಷ್ಟೆಯ್ಯನವರಿಗೆ ನೇಮಕಾ ಮಾಡಿ ಜಯ ಸಂವತ್ಸರದ 
ಆಶ್ವಿಜದಲ್ಲು ಪಟ್ಟಕ್ಕೆ ನವಾಬರು ದಾಖಲಾದರು. 


ಸುಲತಾನರು ಗುರುಂಕೊಂಡೆಗೆ ಹೋಗಿ ಲಡಾಯಿಮಾಡಿ ಅಲ್ಲಿ ಸಾಬಕು 
ತ್ರಿಯಂಬಕಮಾಮನ ಬಗೆ ಬಾಜಿರಾಮ ನಾಮಜಾತ ಆ ಬಳಿಕ ಮಹೀಪತಿರಾವ ಕಡೆ 


೬೬ ಚಾರಿತ್ರಿಕ ದಾಖಲೆಗಳು 
ಬಾಬೂರಾಮಾ ಭಾಸ್ಕರನೆಂಬಾತ ಯಿದ್ದಲ್ಲಿ ಆತನ ಕೌಲಿಗೆ ಯಿಳಿಶಿ ಜಯ ಸಂವತ್ಸರದ 
ಭಾದೃಪದ ಬಹುಳದಲ್ಲಿ ಸುಲತಾನರು ಗುರುಂಕೊಂಡೆ ಠಾಣೆ ಹಾಕಿದರು. ಆವಾಗಾ 
ಹಜೂರಿಂದ್ಲಾ ಗುರುಂಕೊಂಡೆ ಸುಭೇದ ಬಗ್ಯೆ ಅಲಾವದ್ದೀನರು ನೇಮಕವಾಗಿ ಬಂದ್ಲು 
ಕೆಲವು ದಿನದ ಮ್ಯಾಲೆ ಕಬೀರಬೇಗರಿಗೆ ಮೊಕರೂರು ಆಗಿ ಹೇವಿಳಂಬಿ ಸಂವತ್ಸರದಲ್ಲು 
ಮೀರಲಲ್ಲಿ ರೆಜಾಖಾನರಿಗೆ ದಿಂಡುಗಲ್ಲು ತೆಗೆದು ಗುರುಂಕೊಂಡೆ ಜಹಗೀರಾಯಿತು. 


ತರುವಾಯ ಶಖೆ ೧೬೯೭ನೆ ಮನ್ಮಥ ಸಂವತ್ಸರದಲ್ಲು ಆದವಾನಿ ಯಿಂದ್ಹಾ 
ಬಸಾಲತ ಜಂಗರ ಕಡೆ ಫವುಜು ಬಂದು ಬಳ್ಳಾರಿಗೆ ಮುತ್ತಿಗೆ ಹಾಕಿ ಯಿರುವ ಶುದ್ದಿ 
ನವಾಬರು ಕೇಳಿ ಕಾರ್ತಿಕ ಶುದ್ಧದಲ್ಲು ಪಟ್ಟದಿಂದಾ ಫವಜು ಸುದಾ ಹೊರಟು ಧಡೆ 
ಸವಾರಿ ರತ್ನಗಿರಿ ಬಳಿಯಿಂದ್ಹಾ ಯೆಕಾಯೆಕಿ ಹೋಗಿ ಆದವಾನಿ ದಿವಾನ ರಾಜಾ ಬಹದರ 
ದೇವೀಚಂದ ಕೀರ್ತಿಪಂತಯಂಬವನ ಠಾರುಮಾಡಿ ಯೀತನ ಫವಜನೆಲ್ಲಾ ಲುಟಾಯಿಶಿ 
ಯಿವರ ಕಡೆ ನೌಕರಿಯಿದ್ದಗೊರಾ ೨೦೦ ಸಹಾ ಫರಾಸೀನ ಮೂಸೆಲಾಲ ಯಂಬುವನು 
ಬೆಟ್ಟಕ್ಕೆ ಹಿಂದಣ ಪಾರ್ಶದಲ್ಲಿ ಯಿಳಿದು ಯಿದ್ದನಾಗಿ ಆ ಫವಜಿಗೆ ಫೆರಾಯಿಸಿ ಕೌಲುಮಾಡಿ 
ಆ ಫವಜು ಸುದಾ ಸರದಾರ ಮಜಕೂರನು ತಂಮ್ಮಲ್ಲಿ ನೌಕರಿಯಿಟ್ಟುಕೊಂಡು ಆ 
ರಾತ್ರೆಯೇ ಬಳ್ಳಾರಿ ಪಾಳೆಗಾರ ಹೆಂಗುಸು ಬೆಟ್ಟಾಬಿಟ್ಟು ವೋಡಿಹೋದ್ದರಿಂದಾ ಮೂರು 
ದಿನ ಬಳ್ಳಾರಿ ಠಾಣೆ ನವಾಬರ ವಶವಾಯಿತು. 


ಸದರಹೂ ಬಳ್ಳಾರಿ ಗಡದ ಕಾಮಗಾರಿ ಬಗೆ ನೇಮಿಸಿ ಕೆಲವೂ ಜಮಾಯತ್ತು 
ಸುದಾ ಕೆಂಗೇರಿಕೋಟೆ ಹೈದರ ಬಕಷೀಯಂನ್ನು ಬಳ್ಳಾರಿಯಲ್ಲಿ ಯಿಟ್ಟು ಕುರುಗೋಡು 
ಬಳಸಿ ಮಂನ್ಮಥ ಸಂವತ್ಸರದ ಕಾರ್ತ್ರಿಕಬ ೩೦ ದಿವಸ ಕೆಲವು ಹೊತ್ತು ಸ. ಯಿಂಡುಗಳಾಗಿ 
ಕುರುಗೋಡು ಠಾಣೆ ನವಾಬರದಾಯಿತು. 


ಅಲ್ಲಿಂದಾ ಹೊರಟು ಕೆಂಚನಗುಡ್ಡದ ಪಾಳೆಗಾರನಿಂದ ಪೇಷ್ಯಶಿ ತೆಗೆದುಕೊಂಡು 
ರಾರಾವಿ ಮಾರ್ಗವಾಗಿ ಆದವಾನೀ ಬಳಿಗೆ ಹೋಗಿ ಮಂಮದಷಾಯಿ ೩೦೦೦೦೦ 
ವರಹಾ ಬಸಾಲತ ಜಂಗರಿಂದ್ದಾ ಪೇಷ್ಠಶಿ ತೆಗೆದುಕೊಂಡು ಅಲ್ಲಿಂದಾ ಕರ್ನೋಲ ಬಳಿಗೆ 
ಹೋಗಿ ಮುನವರ ಖಾನರಿಂದ್ಹಾ ೩೦೦೦೦೦ ವರಹಾ ಪೇಷ್ಠಶಿ ತೆಗೆದುಕೊಂಡು ಅಲ್ಲಿಂದ್ದಾ 
ಪ್ಕಾಪರಿಗೆ ಅಗ್ನಿಪ್ರವೇಶಾಮಾಡಿ ಮಂನ್ಮಥ ಸಂವತ್ಸರ ಮಾರ್ಗಶರ ಬಹುಳದಲ್ಲೂಗುತ್ತಿ 
ಬಳಿಗೆ ಬಂದ್ಹು ನವಾಬರು ಮುತ್ತಿಗೆ ಹಾಕಿದರು. 


ಕೆಂಚನಗುಡ್ಡದ ಬಳಿಯಣಿಂದ್ಹಾ ವೆಂಕಪೈಯ್ಯನವರನ ಕಳುಹಿಸಿ ಪಾಗೊಂಡೆ 
ತೆಗೆದುಕೊಂಡರು. 


ಗುತ್ತಿ ಕ ರಂ ದರವಾಜೆ ಬಳಿ ನವಾಬರ ಮೊರ್ಚಿ ಹೊಸಪ್ಕಾಟೆಯಿಂದ್ದಾ 
ಗೌತಮೇಶ್ವರನ ಗುಡಿ ಪರಿಯಂತ್ರ ಬೆಟ್ಟದ ಹಿಂಭಾಗಕ್ಕೆಲ್ಲಾ ಚಿತ್ರಕಲ್ಲು ರಾಯದುರ್ಗ 
ಹರಪನ ಹಳಿ ಕಡಪೆಯವರೂ ಮೊದಲಾಗಿ ಮೊರ್ಚೆಗಳ ಹಾಕಿ ತೋಪುಗಳ ಯೇರಿಶಿ 
ಗುಂಡು ಹೊಡದು ಯೀ ಪುಷ್ಯ ಬಹುಳದಲ್ಲು ಪಾಯನ ಕಿಲ್ಲೆ ಹಲ್ಲಾಮಾಡಿ ತೆಗೆದುಕೊಂಡು 


ಹೈದರ್‌ ನಾಮಾ ೬೭ 
ತರುವಾಯಾ ಯರಡು ಕಿಲ್ಲೆ ವಕೀಲರು ಬಂದು ಸಲ್ಲಾದ ಮಾತುಕಥೆ ಆದ್ದರಿಂದ್ಲಾ ಗುತ್ತಿ 
ದೇಶಾಯಿ ನರಶಿಂಗರಾಯಾ ಯೀತನ ಹಿರಿಯ ಮಗ ವೋಬಳರಾಯ ಸಹಾ ನವಾಬರ 
ಬಳಿಗೆ ಬಂದು ಕೂಡಿ ಯರಡನೆಯ ಮಗ ರಾಮರಾಯ ಬೆಟ್ಟದ ಮೇಲೆ ಯಿದ್ದು 
ಅಲ್ಲಿನ ವರ್ತಮಾನವೆಲ್ಲಾ ಕೆಳಕ್ಕೆ ಕೊಡುತ್ತಾ ಗಡಾದ ಮೇಲೆ ೭೨ ಪಾಕೆದಲ್ಲು ನೀರು 
ಗೊಟ್ಟಾಗಿ ಆನೆ ಕುದುರೆ ವಂಟೆ ಪಾಯದಳ ಬಹುಜನ ಸೂಳೇರು ಸುದಾ ಕೂಡಿ ೨೦೦೦೦ 
ಜನರ ಪರಿಯಂತ್ರ ನೀರಿಗೆ ವದ್ದಾಡಿದ ಬಾತಮೀ ತಿಳಿದು ವಕಾಲತ್ತಿಗೆ ಬಂದ 
ಮುಸಲಮಾನನು ಚಿಕ್ಕ ಪ್ರಾಯದವನಾಗಿ ನವಾಬರ ಬಳಿ ವೂಟದ ವ್ಯಾಳೆಯಲ್ಲಿ ತುಂಗಭದ್ರೆ 
ಕಾವೇರಿ ನೀರು ಹೆಚ್ಚಾಗಿ ಕುಡಿಯಲಾಗಿ ಪ್ರಸ್ತಾಪದಲ್ಲಿ ಬೆಟ್ಟದ ಮೇಲಣ ನೀರಿಲ್ಲದ 
ಮಾತು ಅವನ ಬಾಯಿಂದ್ದಾಲು ನವಾಬರು ಕೇಳಿ ಮಬ್ಬ ಸಮ.... ರು ಬೆಟ್ಟದಿಂದ್ದಾ 
ಬಂದು ತಂನ ಕುದುರೆ ತೆಗೆದುಕೊಂಡು ಕ್ರಯದ ಹಣ ಕೊಡದೆ ಮುರಾರಿ ರಾಯ 
ಜುಲುಮಿಮಾಡಿ ಯಿದ್ದಾನಾಗಿ ನೀವು ಸಲ್ಲಾ ವಪ್ಪದೆ ಮೂರು ದಿನ ಠಾಣೆ ಮಾಡಿದರೆ 
ಗಡ ಸ್ವಾಧೀನವಾಗುತ್ತೆಂದು ಹೇಳಿ ಬೆಟ್ಟದಿಂದ ತರ್ವಾಯ ತಂನ್ನ ಹಣ ಕೊಡಿಸಬೇಕೆಂದು 
ಹೇಳಿಕೊಂಡರೆ ಆತಂನ ಸರಫರಾಜುಮಾಡಿ ನವಾಬರು ಸಲ್ಲಾಕ್ಕೆ ವಪ್ಪದ್ದರಿಂದ್ಹಾ ಮತ್ತೆ 
ಯರಡು ದಿವಸಕ್ಕೆ ಯೀ ಮಂನ್ಮಥ ಸಂವತ್ಸರದ ಪಾಲ್ಗುಣ ಬಹುಳದಲ್ಲಿ ಮುರಾರಿರಾಯ 
ಗಡದಿಂದ್ಹಾ ಯಿಳಿದು ಬಂದು ಪಹರೆದಿಂದ್ಹಾ ಪಟ್ಟಣಕ್ಕೆ ಹೋದನಾಗಿ ಗುತ್ತಿ ಠಾಣೆ 
ನವಾಬರ ವಶವಾಗಿ ಸಾವಿರಾರು ಕುದುರೆ ಆನೆಗಳು ಜವಾಹರು ವಗೈರೆ ಬಹಳ ಸಾಮನ್ನು 
ಕೈವಶವಾಗಿ ಅಲ್ಲಿಂದ್ದಾ ಗೋಸಾಯಿಗಳು ಪೂರ್ಣಗಿರಿ ಗೋಸಾಯಿ ಮನಸಾಗಿರಿ 
ಗೋಸಾಯಿ ತುಳಜಾಗಿರಿ ಗೋಸಾಯಿ ಹರಿಣಾಗಿರಿ ಗೋಸಾಯಿ ಮುಂತಾದವರಿಗೆ 
೨೦೦೦೦೦ ಲಕ್ಷ ವರಹಾ ಮುಗುವಳೀ ಮಾಡಿ ಮತ್ತು ಜನರಿಂದ್ದಾ ಬಹಳ ಹಣ 
ತೆಗೆದುಕೊಂಡು ಗುತ್ತಿ ಸಭೆಗೆ ಬಚ್ಚೆರಾಯರು ಚಿಕ್ಕಪ್ಪಾ ಬಾಳಾಜೀರಾಯರಿಗೆ ನೇಮಕಮಾಡಿ 
ರೋಷನಖಾನರಿಗೆ ಕಿಲ್ಲೆದಾರಿ ಕೊಟು ಅಲ್ಲಿನ ಸೂಳೇರನೆಲ್ಲಾ ಪಟ್ಟಕ್ಕೆ ರವಾನೆಮಾಡಿ 
ದೇಶಾಯಿ ನರಶಿಂಗರಾಯ ಯೀತನ ಮಕ್ಕಳಿಗೆ ಸಹಾ ಭಾರಿ ಧರ್ಮಹಾ ಮಾಡಿ ಸಂಗಡ 
ಕರದುಕೊಂಡು ಮಡಿಕೆ ಶೀರ್ಯ ಪೆನುಗೊಂಡೆ ಕೊಡಕೊಂಡೆ ತೆಗೆದುಕೊಂಬುವಂತೆ 
ಚಿತ್ರದುರ್ಗದ ಮೆದೆಕೆರೆನಾಯ್ಕಗೆ ಅಪ್ಪಣೆ ಕೊಟು ನವಾಬರು ಬಂಕಾಪುರದ ಕಡೆ 
ಸಾಗಿನಡದರು. 


ಶಕೆ ೧೬೯೮ನೇ ದುರ್ಮುಖಿ ಸಂವತ್ಸರದ ಚೈತ್ರದಲ್ಲು ಚಿತ್ರಕಲ್ಲು ಮೆದೆಕೆರೆ 
ನಾಯಕನನ್ನು ಮಡಿಕೆಶೀರ್ಯಕೆ ಬರುವ ಬಗ್ಯೆ ಮುರಾರಿರಾಯನ ಸೋದರ ಅಳಿಯ 
ಶಿವರಾಮ ಭಾವಗುತ್ತಿಯಲ್ಲಿ ಯಿದ್ದು ನವಾಬರು ಗುತ್ತಿ ಮ್ಯಾಲೆ ಬರುವ ಸುದ್ದಿ ಕೇಳಿ 
ನೀಉ ಗಡಾದಲ್ಲಿ ಯಿರುವದು ವಿಹಿತವಲ್ಲಾ ಪುನೆಗೆ ಹೋಗಿ ಕುಮುಕು ತರುವ ಪ್ರಯತ್ನ 
ಮಾಡತಕ್ಕದ್ದು ಆ ಪರಿಯಂತ್ರಾ ನಾನು ಬೆಟ್ಟದಲ್ಲಿ ಯಿದ್ದು ಲಡಾಯಿ ಮಾಡುತ್ತೇನೆಂದು 
ಹೇಳಿದ ಮಾತು ಕೇಳದೆ ಗುತ್ತಿಯಲ್ಲಿ ಮುರಾರಿರಾಯಾ ನಿಂತದ್ದರಿಂದಾ ಶಿವರಾಮ 


೬೮ ಚಾರಿ ತ್ರ ದಾಖಲೆಗಳು 
ಬಾಹೂ ತಂನ ಕುಟುಂಬ ಮಕ್ಕಳೂ ಸಹಾ ಮಡಿಕೆಶೀರ್ಯಕ್ಕೆ ಒಂದು ಯಿದ್ದು ಅಲ್ಲಿಂದಾ 
ಸಂಗಡ ೫೦೦ ಕುದುರೆ ಸಹಾ ಪನೆದ ಶೀಮೆಗೆ ಹೊರಟು ಹೋದರು. 

ನವಾಬರು ದುರ್ಮುಖಿ ಸಂವತ್ಸರದ ವೈಶಾಖ ಜೇಷ್ಟದಲ್ಲಿ ಬಂಕಾಪುರ 
ತೆಗೆದುಕೊಂಡು ಸವಣೂರು ಡಂಬಳಾ ಶಿರಹಟ್ಟಿ ಹಾರನೂರು ಕಿತೂರು ವಗ್ಯೆರೆ 
ಪಾಳೆಗಾರರಿಂದಾ ಪೇಷ್ಯಶಿ ತೆಗೆದುಕೊಂಡು ಕೊಪ್ಪಳಾ ಬಹದರ ಬಂಡೆಗೆ ಚಂದ್ರಗಡಾ 
ಬಾದಾಮು ನವಲಗುಂದ ಲಾಲಾಗಡಿ ವಗ್ಳೆರೆ ಸೊಂಡೂರು ಸಹಾ ಠಾಣೆಗಳ ಹಾಕಿ 
ಧಾರವಾಡ ಸಾಧಿಸೂವಂತೆ ಶೇಖ ಅಯಾಜೀ ಕಳುಹಿಶಿ ಯೀ ಆಷಾಡ ಮಾಸದಲ್ಲೂ 
ನವಾಬರು ಪಟ್ಟಕೆ ಬಂದು ದಾಖಲಾದರು. 


ಸದರಿ ದುರ್ಮುಖಿ ಸಂವತ್ಸರದ ಭಾದೃಪತ ಬ ೧೨ ರಲು ಪಟ್ಟದಲ್ಲಿ ಬೆಟ್ಟದ 
ಚಾಮರಾಜ ಒಡೆಯರು ಸ್ವರ್ಗಸ್ತರಾದ್ದರಿಂದ್ದಾ ಕಾರುಗಳಿ ದ್ಕಾಪ್ಕೆಯ ಅರಶಿನವರ ಮಗ 
ಚಾಮರಾಜ ವಡೆಯರು ಯಂಬ ಐದು ವರುಷದವರನ ಕರಶಿ ನವಾಬರು ಪಟ್ಟಾಭಿಷೇಕ 
ಮಾಡಿಸರು. 


ತರುವಾಯ ಕಲ್ಲಿಕೋಟೆಗೆ ಫವುಜುದಾರಿಗೆ ಸರದಾರಖಾನರನ್ನು ಅಮಲಿಗೆ 
ಕರೂರು ನಂಜಷೈಯಂನ್ನು ಕಳುಹಿಸಿ ಯಿದ್ದರಾಗಿ ಆವಾಗಾ ಬರಕ್ಕಿ ಶ್ರೀನಿವಾಸರಾಯಂನ್ನ 
ಪಟ್ಟಕ್ಕೆ ಕಲ್ಪಿಕೋಟೆಯಿಂದ್ದಾ ಕರಶಿ ಸಂನ್ಮಾನಾ ಮಾಡಿ ಯಿಟ್ಟುಕೊಂಡು ಕಲ್ಲಿಕೋಟೆಯ 
ಅಮಲಿಗೆ ಪಾಲಘಾಟ ಕಚೇರಿ ಅಮೀಲ ಅಬ್ದುಲ್‌ಖಾನರಿಗೆ ನೇಮಕಾ ಮಾಡಿಶಿ ಕರೂರು 
ನಂಜಪೈಯಂನವರಂನ್ನು ಧಾರವಾಡದ ಅಮಲಿಗೆ ನೇಮಕಾ ಮಾಡಿಶಿ ಕಳುಹಿಸ್ತರು. 


ಸದರಿ ದುರ್ಮುಖಿ ಸಂವತ್ಸರದಲ್ಲು ಚಿತ್ರಕಲ್ಲು ಮೆದೆಕೆರೆ ನಾಯಕನ್ನು ಯೋಚನೆ 
ಮಾಡಿದ ವಿವರ. ಮೊದಲು ನಿಜಗಲ್ಲು ಬೆಟ್ಟಾ ಹಲ್ಲಾ ಮಾಡಿದ್ದರಿಂದ್ದಾಲೂ 
ಮಡಿಕೆಶೀರ್ಯದಿಂದ್ದಾಲೂ ಶಿವರಾಮ ಭಾವೂ ಚಿತ್ರಕಲ್ಲು ಶೀಮೆಯಲ್ಲಿ ದಾಟಿ ಪುನೆದ 
ಕಡೆಗೆ ಹೋದ್ದರಿಂದ್ಹಾಲೂ ನವಾಬರಿಗೆ ತಂನಲ್ಲಿ ಅಸೂಯಾ ಹುಟಿ ತಂನ ಬಳಿ ವಬ 
ಅಂಚೆ ಹರಕಾರನ ನೇಮಕಾ ಮಾಡಿ ಯಿಟಲ್ಲಿ ಅವನು ಮಾಡುವ ಶರರತು ಸಹಿಸದೆ 
ವಡಸಿ ವೈರಡ ಆಕಿದರಿಂದ ತಂನಲ್ಲಿ ನವಾಬರಿಗೆ ಪೂರಾ ದ್ವೇಷಾ ಹುಟ್ಟಿದೆ. ಯಿದಕೆ ತಕ 
ಕೆಲಸ ಕೊಟು ಸಡಿಸಬೇಕೆಂದು ತಂನ ಕಡೆ ವಕೀಲ ಪುರುಷೋತ್ತಮ ಪಂತನ ಕಳುಹಿಸಿ 
ಮೊದಲು ಮರಾಟೇರಲ್ಲಿ ಮಾತುಕಥೆ ಮಾಡಿ ಅವರು ಕೂಡಿ ಪಟ್ಟದ ಮ್ಯಾಲೆ ಬರುವಂತೆ 
ಸಂನಹಾ ಮಾಡಿದ್ದರಿಂದ್ಹಾ ನಡೆದ ವಿವರ. 


ಹೈದರಾಬಾದು ಕಡೆ ಸರದಾರ ಯಿಬ್ಬರಾಯಮನಾ ಧಂಸಾ ೬೦೦೦೦ ಸಾವಿರ 
ಕುದುರೆ ತೋಪು ೮೦ ಸಹಾ ಬಂದು ಗುತ್ತಿ ತಾಲೊಕ್ಕು ಮುನಿಮಡಗು ರಾತರ್ಲೆ 
ಲುಟಾಯಿಸ್ತ ಸುದ್ದಿ ಕೇಳಿ ಯೇ ದುರ್ಮುಖಿ ಸಂವತ್ಸರದ ಪಾಲ್ಗುಣ ಬಹುಳದಲ್ಲು 
ರತ್ನಗಿರಿ ಠಾಣೆ ಹಾಕಿ ಪ್ಕಾಪಲ್ಲಿ ಬಳಿಗೆ ಧಡೆ ಸವಾರಿ ಹೋಗೊವಾಗ್ಯೆ ಯೀ ಧಂಮಕ್ಕಿಗೆ 


ಹೌ ದ ದ್‌ ನಾಮಾ ೬೯ 
ಧಂಸಾ ಹಿಂದಕ್ಕೆ ಪರಾರಿ ಆದ್ದರಿಂದಾ ಶಕೆ ೧೬೯೯ನೇ ಹೇವಳಂಬಿ ಸಂವತ್ಸರದ ವೈಶಾಖ 
ಜೇಷ್ಠದಲ್ಲು ನವಾಬರು ಚಿತ್ರದುರ್ಗ ಮುತ್ತಿಗೆ ಹಾಕಿದರು. 


ಚಿತ್ರಕಲ್ಲು ಬಳಿ ಮೂರು ತಿಂಗಳು ಬಹಳ ಲಡಾಯಾಗಿ ಆ ಬಳಿಕಾ ದುರ್ಗೀ 
ವರಹಾ ಆ00000ಕ್ಕೆ ತಹಾಬಂದಿ ಮಾಡಿ ಚುಕಾಯಿಶಿ ನಾಯಕ ಮಜಕೂರನ ತಂಮ್ಮ 
ಪರಶುರಾಮಪ್ಪನು ನವಾಬರ ಸರಕಾರದಲ್ಲಿ ವೋಲು ಯಿರುವಂತ್ತೆ ಮೊಕರೂರು ಆಗಿ 
ಪರಶುರಾಮಪ್ಪ ಹೊರಗೆ ಬಂದಿದ್ದು ಪ್ರನಹಾ ದುರಾಲೋಚನೆಯಿಂದ್ಹಾ ತಂಮ್ಮನ ವಳಕೆ 
ಕರಶಿಕೊಂಡು ಬಿಗಡಾಯಿಸಲಾಗಿ ಅವರಿಗೆ ಹೊಳಕರ ಹರಿಪಂತ ಪಡಕ್ಕಾ ಮಾನಾಜಿ 
ಪಾಕಡೆ ಸಹಾ ಹ್ಮಾರಳ ಫವುಜಿನಿಂದಾ ಶಿರಹಟ್ಟಿ ಲಕ್ಷ್ಮೇಶ್ವರ ಬಳಿಗೆ ಪುರುಷೋತ್ತಮ 
ಪಂತಹ ತಂದದರಿಂದಾ ನವಾಬರ ದಂಡು ಕೂಚುಮಾಡಿ ಅವರ ಮೊಕಾಬಿಲೆಗೆ ಹೋಗಿ 
ಕೆಲವು ದಿವಸ ಯದುರು ದಂಡು ಯಿಳದು ಮಾನಾಜಿ ಪಾಕ ಡ್ಯಾನಿಗೆ ಲಂಚ ಹಾಕಿದ್ದರಿಂದಾ 
ಹೋಳಕರ ಹರಿಪಂತರು ಸಹಾ ಪಾಕಡ್ಕಾ ಮಜಕೂರನಾ ಬೈದು ಮಾಡಿ ತೆಗೆದುಕೊಂಡು 
ಹೊರಟುಹೋದರು. 


ನವಾಬರು ಶಿರಹಟ್ಟಿ ಕಡೆ ಹೋಗಿದ್ದ ವ್ಯಾಳೆಯಲ್ಲಿ ಚಿತ್ರಕಲ್‌ನಿಂದ್ದಾ ಮೆದೆಕೆರೆ 
ನಾಯಕನು ಫವುಜಿನಿಂದಾ ಹೊರಟು ಚಂನಗಿರಿ ಬಸವಾಪಟಣ ಸಂತೆಬಿದನೂರು ವಗೈರೆ 
ಶೀಮೆ ಕೊಳ್ಳೆ ಮಾಡುವುದಂನ್ನು ನವಾಬರು ಕೇಳಿ ಕೆಲವು ಫವಜು ಸುದಾ ಠೀಪು 
ಸುಲತಾನರನ ಚಿತ್ರಕಲ್ಲು ಬಳಿಗೆ ಕಳುಹಿಸಿದರಿಂದಾ ಆ ಫವುಜು ಬರುವ ಸುದ್ದಿ ತಿಳಿದು 
ನಾಯಕ ಮಜಕೂರನೂ ಚಿತ್ರಕಲ್ಲು ಶೇರಿದನಾಗಿ ಆ ದಿವಸವೆ ಸುಲತಾನರು ಬಂದು 
ಮುತ್ತಿಗೆ ಯಿಳಿದರು. 


ನವಾಬರು ಮೊದಲು ಗುತ್ತಿಗೆ ಚಿತ್ರಕಲ್ಲಿಗೆ ಯಿಳಿದು ಯಿದ್ದಾಗಾ ಗಡಿ ಜಾತಾ 
ಮಂದಿ ಜಡಿಮ್ಮಾಲೆ ಪಾಳೆಗಾರ ಯಿಂಮಡಿ ನಾಯಕ್ಕನ ಮಂದಿ ವಗೈರೆ ೨೦೦೦೦ 
ಸಾವಿರ ಜನ ಪರಿಯಂತ್ರ ಯೆಕ ದಿಲ್ಲಾಗಿ ಯಿದ್ದು ದುರ್ಗದಲ್ಲಿ ಬಹಳ ಲಡಾಯಿ 
ಮಾಡಿದರಾಗಿ ನವಾಬರು ಶಿರಹಟ್ಟಿ ಬಳಿಗೆ ಹೋಗಿಯಿದ್ದ ವ್ಯಾಳೆಯಲ್ಲಿ ಗಡಿ ಜಾತ 
ಮಂದಿಯಲ್ಲಾಗಡಿಗಳಿಗೆ ರಜಾರತ್ತು ಹೋಗಿಯಿದ್ದವರು ದುರ್ಗಕ್ಕೆ ವದಗಿ ಬಾರದ್ದರಿಂದ 
ಜರಮಾಲೆ ಯಿಂಮಡಿ ನಾಯಕ ಮೆದೆಕೆರೆ ನಾಯ್ಕ ತಲೆ ಹೊಯ್ಸಿದ ಸಬಬು ಯಿವನ 
ಮಕ್ಕಳು ಯರಡು ಜನ ತಂಮ್ಮ ಜಮಾಯತ್ತು ಸುದಾ ನವಾಬರಲ್ಲಿರುಜುವಾದ್ದರಿಂದಾಲು 
ಮತ್ತೋಡು ಪಾಳೆಗಾರ ಹಾಲಪ್ಪ ನಾಯ್ಕನು ಮೆದೆರೆಕೆ ನಾಯ್ಕರಿಗೆ ಅಳಿಯನಾದವಂನ 
ಚಿತ್ರಕಲ್ಲಲ್ಲಿಶೆರೆ ಹಾಕಿದ ಅಲ್ಲಿನ ಜನರೆಲ್ಲಾ ಮರ್ಮಸ್ತರು ನವಾಬರಲ್ಲಿ ಶೇರಿದ್ದರೆಂದ್ಹಾಲೂ 
ದುರ್ಗ ಮಜಕೂರಲ್ಲಿ ಬಲ ಕಡಿಮೆ ಆಗಿ ಕೂಡ್ಲೆ ನವಾಬರು ಬಂದು ದುರ್ಗಕ್ಕೆ ಮುತ್ತಿಗೆ 
ಯಿಳಿದು ಪ್ರನಹಾ ಯರಡು ಮೂರು ತಿಂಗಳು ಲಡಾಯಾಗಿ ಕೋಟೆಯಲ್ಲಿ ಯಿದ್ದ 
ಪಠಾಣರ ಸರದಾರ ಅಟಲಖಾನ ಸಲಾಬತಖಾನ ೨೦೦೦ ಪಠಾಣೇರು ಸಹಾ 
ನವಾಬರಿಗೆ ಪಿತೂರಾಗಿ ಸಫೆಜಂಗಿಗೆ ಹೊರಟಲ್ಲಿ ಮೆದೆಕೆರೆ ನಾಯ್ಕ ಯೀತನ ತಂಮ್ಮ 


೭೦ ಚಾರಿ ತ್ರ” ದಾಖಲೆಗಳು 
ಪರಶುರಾಮಪ್ಪ ನಾಯ್ಕನಿಗೆ ಸಹಾ ಬಂದೂಕಿನ ಗುಂಡುಗಳು ತಗಲಿ ಜಖಂ ಬಾರಿಯದ 
ಸಬಬೂ ಮೇಲು ದುರ್ಗದ ಪಾಲನಾಯ್ಕ ತಮ್ಮಾಜಿ ವೆಗ್ಳೆರೇರೆಲ್ಲಾ ವಗ್ಗಟ್ಟಾಗಿ ದುರ್ಗದ 
ಠಾಣೆ ನವಾಬರಿಗೆ ಆಗುವ ಮಸಲತ್ತು ಯಿತ್ತು. 


ಯೀ ಮಧ್ಯೆ ಮುರಾರಿ ರಾಯರ ಸೋದರ ಅಳಿಯ ಶಿವರಾಮ ಘೋರ್ಪಡೆ 
ಮಿರ್ಜೆ ಗೋಪಾಲ ಹರಿ ತಂಮ್ಮ ಪಾಂಡುರಂಗ ತಾತ್ಕಾ ವಗೈರೆ ೧೦೦೦೦ ಕುದುರೆ 
ಸಹಾ ಟೊಲೆ ೧ ತಾಸಾ ಸಾವು ಪರಸುರಾಮ ರಾಮಚಂದ್ರನ್ನು ೧೦೦೦೦ ಸಾವಿರ 
ಕುದುರೆ ಟೊಲೆ ೧ ಸುದಾ ನವಾಬರ ಮೇಲೆ ಬರುವ ಸುದ್ದಿ ಕೇಳಿ ಮಹಂಮದ್‌ ಅಸೆ 
ಕುಮುಂದಾನನ ಸಂಗಡ ಶ್ರೀಪತಿರಾವು ರಿಸಾಲೆ ಸವಾರರು ೩೦೦೦ ಬಾರು ೪೦೦೦ 
ಅಹಷಾಂ ೪೦೦೦ ಸಹಾ ನವಾಬರ ಕಡೆಯಿಂದಾ ಹೋಗಿ ಸರಶ್ವಿಯಂಬ ಗ್ರಾಮದ 
ಬಳಿ ಲಡಾಯಾಗಿ ಅಗಾಡಿ ಟೊಲೆ ಬಾಗಡಾ ಬಿದ್ದು ಶಿವರಾಮ ಘೋರ್ಪಡೆ ಪಾಂಡರಂಗ 
ತಾತ್ಕಾ ಯಿಂನ್ನೂ ನಾಲ್ಕುಜನ ಸರದಾರರು ಸಹಾ ಕುಮುಂದಾರ ಮಜಕೂರನ ಕೈಗೆ 
ಶಿಕ್ಕಿದ್ದರಿಂದಾ ಹಜೂರು ಹುಕುಂ ಬಮೋಜಮು ಇವರಿಗೆಲ್ಲಾ ಬೇಡಿ ಜಡಾಯಿಸಿ ಪಟ್ಟಕ 
ರವಾನೆ ಮಾಡಿದರು. ಪಿಚಾಡೆ ಯಿದ್ದ ಪರಶುರಾಮ ಭಾವೂ ತನ್ನ ಫವಜು ಸುದಾ 
ಹಿಂತಿರುಗಿ ವೋಡಿಹೋದನು. 


ಚಿತ್ರಕಲ್ಲಲ್ಲಿ ಮರ್ದಮಿ ಮಾತಬರ ಬಾಳಪ್ಪ ಲಡಾಯಲ್ಲಿ ಮ್ರುತವಾದ್ದಂಂದ್ದಾ 
ಶಖೆ ೧೭೦೦ನೆ ಹೇವಿಳಂಬಿ ಸಂವತ್ಸರದಲ್ಲೂ ಪಾಲ್ಗುಣ ಮಾಸದಲ್ಲಿ ಚಿತ್ರದುರ್ಗಕ್ಕೆ 
ನವಾಬರು ಠಾಣೆ ಹಾಕಿ ಪಾಳೆಗಾರ ಮೆದೆಕೆರೆ ನಾಯ್ಕ ಯೀತನ ತಂಮ್ಮ ಮಕ್ಕಳು ಕುಟುಂಬ 
ದೇಖೀಲು ಬಿಕ್ಕಟ್ಟು ಪಹರೆ ಯಿಂದ್ದಾ ಪಟ್ಟಕೆ ರವಾನೆ ಮಾಡಿದರೂ. 


ಆವಾಗಾ ಕೆಲವು ಮಾತಿನ ಮನಸ್ತಾಪದಿಂದಾ ಟೀಪು ಸುಲತಾನರ ಮೇಲೆ ಪಹರೆ 
ಹಾಕಿ ಯಿವರನ ಪಟ್ಟಕೆ ರವಾನೆ ಮಾಡಿ ಯಿವರ ಜಹಗೀರು ಮಳವಳ್ಳಿಯಂನ್ನು ನವಾಬರು 
ಜೆಪ್ತ ಮಾಡಿಸ್ತರು. 

ಮೊದಲು ಸರ್ವಜಿತ್ತು ಸರ್ವದಾರಿ ಆದಿಯಾಗಿ ಅಸದಲಿಖಾನ್‌ ದರೊಗರು 
ಬೆಂಗಳೂರಲ್ಲಿ ದಿವಾನಗಿರಿ. ಯಿವರಳಿಯ ಪಾಛಾಸಾಬರು ತೋಷೆಖಾನೆ ಬಕ್ಷಿಗಿರಿ 
ಮಾಡುತ್ತಾ ಯಿರುವಲ್ಲಿ ವೆಂಕಟರಮಣೈೆಯ್ಕನೆಂಬ ಕಗಡಿ ಮುಸ್ತದಿ ಬಳಿಯ ಗುಮಸ್ತಗಿರಿ 
ಯಲಿಯಿಂದ ಪುರಣೈಯನವರು ಚಹಲಕಗಿ ಲೆಕ್ಕದಲ್ಲಿ ವೋಡ್ಕಾಡುತ್ತಾ ಯಿದ್ದ ಸಬಬು 
ಯಾವದೊಂದು ಮಾತಿಗೂ ಅಸದಲಿಖಾನರು ಪ್ರೀತಿ ಮಾಡುತ್ತಾ ವಿಕೃತಿ ಸಂವತ್ಸರದಲು 
ಪಟ್ಟದಲು ಅಸದಲಿಖಾನರು ನವಾಬರಿಗೆ ಅರಿಕೆಮಾಡಿ ಅವರಿಗೆ ವೆಂಕಟ ಅವರಿಗೆ 
ವೆಂಕಟರಮಣ್ಳೈಯ ದೈವದೀನವಾದ ಪ್ರಯುಕ್ತ ಅದೆ ದಪ್ತರ ಮುನಶಿ ಕಿಜ ಮತು 
ಪೂಣೆನ್ಛಯನವರೆ ಪ್ರಾಬಲ್ಕವಾಗಿ ಯಿದ್ದದ್ದರಿಂದಲೂ ಜಗಜ್ಜೀವಣರಾಯರ ಮಗ 
ಗಿರಿಧರರಾಯರಿಗೆ ತೋಷಿಖಾನೆ ಹಿಂದವಿದಪ್ತರದ ಖಜ ಮತ್ತು ಯಿದ್ದದ್ದರಿಂದ ಯಿವರ 
ತಂಮ ಕ್ರಿಷ್ಣರಾಯರು ಹಜೂರಲ್ಲಿ ಪೆಷರತ್ತಾಗಿ ಯಿದ್ದದ್ದರಿಂದಾಲೂ ಚಿತ್ರದುರ್ಗದ ಬಳಿ 


ಹೌ ಟದ ದ್‌ ನಾಮಾ ೭೧ 
ಪೂರಣ್ಯೆನವರಿಗೆ ಕ್ರಿಷ್ಣರಾಯರಿಗೆ ಸಹಾ ದರ್ಮ ನೂರು ವರಹ ಪ್ರಕಾರ ವಭಯತ್ರರಿಗು 
ಚಿಂನದ ತೊಡ ಸಹ ಯಿನಾಯತಾಗಿ ಸರಫರಾಜು ಆಯಿತು. 


ಚಿತ್ರಕಲ್ಲು ಮುತಿಗೆಯಲ್ಲಿ ಅಂನದಾನಶೆಟ್ಟಿ ನರಸಶೆಟ್ಟಿ ಸಹ ಸುಲತಾ ನರ ಡೆರೆಕೆ 
ಹೋಗಿ ಯಿದರೆ ಯಿ ಸುದ್ದಿ ಕೇಳಿ ದರ ಜನ ೧ಕ್ಕೆ ೪೦೦೦ ವರಹಾ ಪ್ರಕಾರ ಗುಂನೆ 
ಗಾರಿಯಂನ್ನು ಸರಕಾರಕ್ಕೆ ನವಾಬರು ತೆಗೆದುಕೊಂಡರೂ. 


ಸದರಹ ಚಿತ್ರದುರ್ಗದ ಪವುಜುದಾರಿ ಮುಲಕಿ ಕಾರುಖಾನೆ ಸಹ ಸರಕಾರದ 
ಜಿಲೆ ಶೇಖ ಅಯಾಜನಿಗೆ ಮೊಖರು ಅಗಿ ಯೀತನ ಕೈಕೆಳಗೆ ಶಿಮೆ ಬದುಕಿಗೆ ಕಳಿ 
ನರಸೈೆಯನೆಂಬ ಆ ಸ್ಥಳದವನ ನೇಮಿಶಿ ನವಾಬರು ಫವುಜು ಸುದಾ ಕಡಪೆ ಶಿದ ಪಟಣದ 
ಮೊಹಿ ಹೊರಟರು. 


ಆವರಿಗೆ ಗುತ್ತಿ ಶೀಮೆಗೆ ಮೊದಲು ಯಿಟುಯಿದ ಬಾಲಾಜಿರಾಯ ಮ್ರುತವಾದ 
ರಿಂದ ದೇಶಾಯಿ ನರಶಿಂಗರಾಯರಿಗೆ ಸುಭೆಯಾ ಕೊಟು ಯಿದಲ್ಲಿ ಯೀತನ ಮಗ 
ರಾಮರಾಯನು ತಂಜೂರಲಿ ಚಾಕರಿಯಿದ್ದುಗುತ್ತಿ ಸೂಳೆ ಮುತ್ಕಾಲಸಾನಿ ಯಂಬುವಳನ 
ಗಂಡು ವೇಷಾ ಹಾಕಿ ಪಟ್ಟದಿಂದಾ ದಾಟಿಸಿಕೊಂಡು ತಾನು ಪರಾರಿಯಾದ ಸಬಬು 
ಯೀತನ ಅಂಣ ವೋಬಳರಾಯ ತಂಮ ಭಗವಂತರಾಯ ಸಹಾ ಪರಾರಿಯಾಗಿದ್ದ 
ರಿಂದಲೂ ನರಶಿಂಗರಾಯರ ಸುಭೆಯ ತೆಗೆದು ಪಹರೆದಿಂದ ಪಟ್ಟಕ್ಕೆ ಕರಸುವಲ್ಲಿ 
ರಾಯದುರ್ಗದ ಶೀಮೆ ನಾಗಸಂದ್ರದ ಬಳಿ ವಿಷ ಕುಡಿದೂ ನರಶಿಂಗರಾಯ ಮ್ರುತವಾದ 
ರಿಂದ ಗುತ್ತಿ ಶೀಮೆ ಸುಭೆಯ ನಗರದ ಶೀಮೆ ಮುತ್ಸದ್ದಿ ನರಸೆಯಗೆ ಮಕರುರು ಆಯಿತು. 


ಶಖೆ ೧೭೦೧ನೆ ವಿಕಾರಿ ಸಂವತ್ಸರದ ಚೈತ್ರದಲ್ಲು ನವಾಬರ ಸವಾರಿ ಕಡಪೆ 
ಪ್ರಾಂತ್ಯಕ್ಕೆ ಬರುವಾಗ್ಯೆ ಕಡಪೆ ನವಾಬ ಹಲೀಮಖಾನರಿಗೂ ಗುರಂಕೊಂಡೆಯಲ್ಲಿ ಯಿದ್ದ 
ಮೀರ ಅಲ್ಲಿ ರಜಾಖಾನರಿಗೂ ಬರಕಕ್ಷಿ ಬಿದ್ದಿದ್ದೂ ಲಡಾಯಿ ಯಾಗುವುದನ್ನು ಕೇಳಿ 
ಯೇಕಾ ಯೇಕಿ ವೂರುಬಳಿ ಯಿಳಿದು ಯಿದ ಕಡಪೆಯವರ ಪವಜಿಗೆ ನವಾಬರು 
ಪುರಾಯಿಸ್ತ 

ಆವಾಗಾ ಕಡಪೆಯಿಂದ್ಹಾ ಅಬ್ದುಲ ನಬೀಖಾನರ' ಮಗ' ಅಬ್ದುಲ 
ಹುಸೇನಖಾನನೆಂಬವನ ಮಗ ಅಬ್ದುಲ ಸೈದಖಾನನೆಂಬುವನು ಹಲ್ಲಿಮ ಖಾನನಿಗೆ 
ಚಿಕಪನಾದವನ ಜನ ೧ ಅಬ್ದುಲ್ಲನು ಜೀದಖಾನರಿಗೆ ಕಿರಿ ಹೆಂಡತಿ ಮಗ ಅಬ್ದುಲಖಾನನು 
ಹಲಿಮಖಾನರಿಗೆ ಮಲದಾಯಿ ಮಗನಾದ ಜನ ೧ ಸಹ ಯಿಬ್ಬರು ಅಂಬಾರಿಗಳ 
ಮೇಲೆ ಕುಳಿತು ತರಕಶಿ ಕಮಾನಗಳಿಂದ ಬಹಳ ನಾಮೆವಾರು ಲಡಾಯಿ ನೋಡಿ ೧೬೦೨ 
ಕುದುರೆ ಸಹ ಬಹಳ ಮಾಡಿ ಕೆಲವರು ಹತವಾಗಿ ಕೆಲವರು ಫರಾರಿಯಾಗಿ ಅವರ 
ಬಕಷಿ ತ್ರಿಯಂಬಕಶ್ರಿಗಳು ಮುಂಚಿತ್ತಾಕೆ ಮ್ರುತುವಾಗಿ ಯಿದ್ದು ಯಿವರಿಗೆ ಕುಮುಕು 
ಬಂದ್ಹು ಮಟ್ಟೀವಾರು ವಗ್ಳೆರೆ ಪಾಳೆಗಾರರು ವದಾರರು ಆ ಮುಂನಾದಿನವೇ ನವಾಬರು 


೭೨ ಚಾರಿತ್ರ” ದಾಖಲೆಗಳು 
ಘಟಕ್ಕೆ ೪ದ್ದರೂ ರೋಷವಾಗಿ ಹೊರಟು ಹೋದ್ದರಿಂದಲೂ ಸದರಿ ಸೈದಖಾನ 
ಕರಿಮಖಾನ ಸಹ ಜಖಮುಗಳಾಗಿ ನವಾಬರ ಕೈಗೆ ಶಿಕಿದರು (ಶ್ರೀಗಣಾಧಿಪತಯೆ ನಮಹ) 


ಆ ದಿವ್ಸ ರಾತ್ರೆಯಲ್ಲಿ ಕಡಪೆ ಬಳಿ ನವಾಬರು ಫವುಜು ಯಿಳಿದು ಬಾರಿ 
ಸರಂಜಾಮೆಯಲ್ಲು ಹಿಂದೆ ನಿಂತು ಛಡೆ ಸಾಮರಿ ಹಮರಹ ಹಜರಿಂದರಿದ ಸಂಣ 
ಬಾವುಟೆ ನವಾಬರು ಮಂಚದ ಮೇಲೆ ಮಲಗಿ ಯಿರುವಲೀ ನಿಶೀ ಸರು ಹೊತ್ತಿನಲ್ಲೀ 
ಕಡಪೆ ಘವಜಿನ ಪೈಕಿ ಪಡಲು ಶಿಕ್ಕಿ ಪಹರೆಯಲ್ಲಿ ಯಿದ್ದ ೬೦ ಜನ ಪಠಾಣರು ನಂಗಾ 
ತಲವಾರಿಂದ ಕನಾತು ಹರಿದು ದೇವಡಿ ವಳಕ್ಕೆ ಹೊಕ್ಕು ಪಹರೆ ಟಲಾಯಿಸುವಾ ಬಾರಿನವರ 
ಕಡಿದಲ್ಲಿ ಅವರನ್ನು ಯಿಷಾರು ಮಾಡಲಾಗಾ ತಕ್ಷಣವೆ ನವಾಬರು ಯದ್ದು ದೊಡ 
ತಕಿಯ ಮಂಚದ ಮೇಲೆ ಹಾಕಿ ಶಹಲು ಜೋಡಿ ಹೊದಿಶಿ ದೀಪ ನಂದಿಶಿ ರಾವಟೆ 
ಹಗ ಕೊಯಿದು ಹಿಂದಿನಿಂದ ಹೊರಟು ಕನಾತಿನವರು ಸೈತ್ರಿ ಯವರನ ಸಹ ಹೆಬಿಶಿದಲಿ 
ಅವರು ದೇವಡಿ ವಳಕ್ಕೆ ಬಂದು ಅವರಿಗೆ ಪಲಗು ತಾಕಿಯ ಸುದಾ ಚೂರು ಚೂರು 
ಆಗಿ ಕಡಿದುಯಿಂದ ಪಟಣದ ಬಲ ಫೆರಾಯಿಶಿ ಹೊಡೆವಲ್ಲಿ ಅವರು ಹೆದರಿ ಆಯುಧಗಳ 
ನೆಲಕೆ ಹಾಕಿದರಿಂದ ಅವರನೆಲ ಮುಷಕಿ ಕಟ್ಟಿ ಮರುದಿನ ಬೆಳಿಗೆ ಕೈ ಕಾಲುಗಳನ್ನೆಲ್ಲ 
ಕಥರಿಶಿ ಭೂಗೆ ನೆಲದ ಮರಳಲಿ ಬಿಟರು. ಅಲ್ಲಿಂದ ಶಿದವಟದ ಬಳಿಗೆ ಹೋಗಿ ಕೋಟೆ 
ಸುತ್ತ ಘವುಜು ಸುತ್ತಿಕೊಂಡೂ ಕೌಲಿಗೆ ಮಾತನಾಡುವ ಸಂನಾಹದಿಂದ ಬರಕ್ಕಿ 
ಶ್ರೀನಿವಾಸರಾಯರು ಮಟ್ಟೆವಾರು ಅಷ್ಟೆಯ ರಾಜಾ ಸಹಾ ಕೋಟೆ ವಳಗೆ ಹೋಗುತ್ತಾ 
ಅವರ ಸಂಗಡಲೆ ಗಡಬಡೆಯಾಗಿ ಕೆಲವ ಜಮೀಯತ್ತು ಸುದಾ ಹೊಕ್ಕು ಠಾಣೆ ಬಲಕಾಯಿಶಿ 
ಮೆಬಾಬಸ್ತು ಅಬಸ್ತು ಅಬ್ದುಲ ಹಲಿಮಖಾನನ ತಂದು ಪಹರೆ ದಾಖಲು ಮಾಡಿ ಪಟಣಕೆ 
ರವಾನೆ ಮಾಡಿದರು. ಕಡಪೆ ಸಂಸ್ಥಾನವನ್ನು ಮೀರದಲ್ಲಿ ರಜಾಖಾನರಿಗೆ ಜಹಗೀರು 
ಕೊಟ್ಟು ಕಡಪೆ ಗುರುಂಕೊಂಡೆ ಯರಡು ಸಂಸ್ಥಾನದಲ್ಲಿ ಹುಟುವ ಹಣಕ್ಕು ೬೦೦೦ 
ಸಾವಿರ ಕೆಲಉ ಪಾಯಿದಳ ಸಹ ನೌಕರಿ ಯಿಟ್ಟು ಹಜರು ಯಿರುವಂತೆ ತಾಕಿತು 
ಮಾಡಿದರು. 


ಸದ (ರಿ) ಅಬ್ದುಲ ನಬಿಖಾನ, ಅಬ್ದುಲ ಮಹಂಮದಖಾನ ಯಿತನ ತಂಮ 
ಹಲಿಮಖಾನನ ಮಗ ಹಲಿಮಖಾನ ಮುಂತಾಗಿ ಧಮನವಾಗಿ ದೊರೆತನ ಮಾಡಿದರಿಂದ 
ತರಕಿಯಿಂದ ದವಲತ್ತು ವಾಲ ಹಲಿಮಖಾನನು ಕಡಿಮ ಬೈರಾಬಾ ದಿವಾನಾ 
ತಿರುಮಲರಾವು ಯುತಾನಾ ಸ್ಪಜನಾ ಸಹ ನಾಲ್ಕು ಜನ ಬ್ರಾಂಹರನ್ನು ಕ್ಷುದ್ರ ಮಾತಿನ 
ಮೇಲೆ ವಿಚಾರಣೆಯಿಲ್ಲದೆ ಅಂನವ್ಯಾಯವಾಗಿ ಪ್ರಾಣಾ ಕೊಂದ ದೋಷದಿಂದ ಬುದಿ 
ಶೂನ್ಯವಾಗಿ ವ (0) ಬ ಫಕೀರನ ಆಗ್ಗಾನುಸಾರ ಬೇತರದೂದಿನಿಂದಾ ಜಂಗಿ ವಸ್ತವಾರಿ 
ಮಾಡದೆ ಚದುರಂಗವಾಡುತ ಕೋಟೆ ಬಾಗಿಲು ಮುಚಿಸದೆ, ಗುಂಡು ಹೊಡೆಸದೆ, 
ಸ್ಮರಣೆತಪಿ ಕುಳಿತು ಯಿದು ನವಾಬರ ಕೈಯಿಗೆ ಶಿಕಿ ದವಲತು ಕಳೆದುಕೊಂಡನು. 


ಹೈದರ್‌ ನಾಮಾ ೭೩ 

ಅಲ್ಲಿಂದ ನವಾಬರ ಫವುಜು ಹೊರಟು ಚಿಕಬಳಬಳಿ ಯಿಳಿದು ಅಮಿಲ 
ತಿಂಮೆಗವುಡಗೆ ಮುಗುವಳಿ ೪೦೦೦೦ ವರಹ ಶೆಷಗಿರಿ ರಾಯರಿಗೆ ಹತ್ತು ಸಾವಿರ 
ವರಹ ಮಕರುರು ಹಣ ತೆಗೆದುಕೊಂಡು ಅಮುಲ್ಲು ಪಿತ ಬರೈಯಗೆ ಕೊಟು ಕಂಗೊಂದಿ 
ಠಾಣೆ ಹಾಕುವಂತೆ ಬರಕ್ಕಿ ಶ್ರೀನಿವಾಸರಾಯರಿಗೆ ಕೊಟ್ಟು ಏಕಾರಿ ಸಂವತ್ಸರದ ವೈಶಾಖ 
ಜೇಷ್ಟದಲ್ಲು ಖಾಸ್ಸವಾರಿ ಪಟ್ಟಕ್ಕೆ ದಾಖಲು ಆಯಿತು. 


ವಕಾರಿ ಸಂವತ್ಸರದಲ್ಲೂಪಟ್ಟದಲ್ಲು ನಡೆದ ವಿವರ. ಪ್ರಾಕು ಮನ್ಮಥ ಸಂವಶ್ಸರದಲ್ಲು 
ಮಹಲತಿ ಕಚೇರಿಯಂನ್ನು ಯರಡು ಮಾಡಿ ಬಾಲಾ ಘಾಟಿ ಕಛೇರಿಯಂನ್ನು ದಿವಾನಗಿರಿ 
ಅರ್ಕಾಡು ನಜೀಮುದ್ದೀನ ಖಾನರಿಗೂ ದಪ್ತರಗಳ ಕಛೇರಿ ಪ್ರಟ್ಟೆಯ್ಯನ ಜನ ೧ ಅಂಚೆ 
ತಿಂಮಪ್ಳೈಯ್ಯನ ಅಂಣ ಶಿಂಗೈಯನ ಜನ ೧ ಪೊಂಮಿನ ಶಾಮೈಯ್ಯನ ಜನ ೧ 
ವೆಂಕಾಬಾವಾಜಿ ಮಗ ಕೇಶವರಾಮ ಜನ ೧ ಸಹಾ ನೇಮಿಶಿ ಪಾಯನ ಘಾಟಿ ಕಚೇರಿಗೆ 
ದಿವಾನ ಖಿಜಮತಿಗೆ ಮೀರ ಅಲ್ಲಿನಕಿಸಬ ಜನ ೧ ಯಿವರ ತಂಮ್ಮ ಮಹಮದ ಗವುಸ 
ಜನ ೧ ದಪ್ಪರಗಳಿಗೆ ಕಚೇರಿ ಕ್ರಿಷ್ಟೈಯ್ಯ ಜನ ೧ ಸೆ (0) ದಿ ವ್ಯಾಪಾರ ಜನ ೧ 
ಮುನಷಿಗಿರಿ ಕದಿಮ ಶಾಮ್ಮೈಯನ ಜನ ೧ ಸಹ ಮಕರುರು ಮಾಡಿ ಯಿದಲಿ ಶೀಮೆಯಿಂದ 
ಹಣ ಕಾಸು ತಂರದು ಬರುವುದಿಲ್ಲ, ಅಮೀಲರನೆಲ ಜೋತಿ ಪಾಯಿಮೋಷು ಹೊಡೆಸಿ 
ಹಣ ತರಿಸೂತ್ತೇನೆಂದು ಬಾಲಾಘಾಟ ದಿವಾನ ನಜೀಮುದ್ದೀನರು ಹಜೂರಲ್ಲಿ ಅರಿಕೆ 
ಮಾಡಲಾಗಿ ಆಮೀಲ ಖಿಜಮತ್ತು ಮಾಡಿಸ್ತರಿಗೆ ನೋಡಿ ಕೊಟು ಯಿರೂವಲ್ಲಿ ಬರಿದೆ 
ಅವರನ ಮಾನಾ ಕಳೆಯುವ ಮಾತು ಯಿವನ ಬಾಯಿಂದ್ಹಾ ಹೊರಟ ಬಳಿಕಾ ಜನರೇನು 
ನಿಭಾಯಿಶ್ಕಾರು ಯಂದು ನವಾಬರು ಶಿಟು ಮಾಡಿ ತಕ್ಷಣವೇ ಯರಡು ಕಛೇರಿಯಂನ್ನು 
ವಂದುಮಾಡಿ ಸದರಿ ಜನರೆಲ್ಲ ಜಯ ಸಂವತ್ಸರದಲ್ಲಿ ಅಂಚೆ ತಿಂಮಪ್ಳೆಯ್ಯನ್ನು ಕಛೇರಿ 
ಪುಟ್ಟೆಯ್ಯನ ದಫ್ಪರ ಸಹಾ ಸಮುಖದ ವೆಂಕಟಶೆಟ್ಟಯ ಸಾವಿರ ವರಹಾಕ್ಕೆ ಮುಚ್ಚಳಿಕೆ 
ಬರಶಿ ೬೦೦೦ ವರಹಾ ಪರಿಯಂತ್ರ ವಸೂಲು ಮಾಡಿ ದೇವಡಿ ಹರಾಬೀಕೋಟೆಯಲ್ಲಿ 
ಮಹಲಾತಿ ಕಛೇರಿ ತಾಲ್ಲೂಕು ಜಾತ ಅಮುಲು ಪೈಸಲು ಯಲ್ಲಾ ನಂದನ ಸಂವತ್ಸರದ 
ಆರಬ್ಮಾ ಪೂರ್ಣಯ್ಯನವರ ಚುಕಾಯಿಸುತ್ತ ಯಿರುವರು. ಜೊತೆಗೆ ತಾನು ಸಮ 
ವೊಲೆಯಾಗಿ ಶೀಮೆ ವಿಚಾರಣೆ ಮಾಡುವಂತೆ ಹಜೂರು ಹುಕುಂ ಮಾಡಿಶಿಕೊಂಡು 
ಅಂಚೆ ತಿಂಮ್ಮಷೈೆಯ್ಯನು, ವಿಣೇನಾಚಾರು ಮೊದಲಾದ ಬಹು ಜನಗಳಿಗೆ ದಂಡಗಳ 
ಕಟ್ಟಿಸುತ್ತಾ ಯಿದ್ದ ಕಾರಣಾ ಮಹಿಸೂರು ಹೋಬಳಿ ಅಷ್ಟ ಗ್ರಾಮದ ಶಾನುಭಾಗ 
ಶ್ಕಾಮಯ್ಯನೆಂಬವನ ಕಛೇರಿ ಪುಟೈಯ್ಯನ್ನು ಕೈಹಿಡಿದು ಮೊದಲು ತಂನನ ಪಹರೆದಿಂದ್ಲ 
ವಹಿಶಿ ಬಿಡಿಶಿಯಿದ್ದಾ ತೋಷೆಖಾನೆ ಮುಸ್ತಫಲ್ಸಿಲಾನರು ಪೂಣೆನ್ಣಯ್ಮನವರ ಕುಮುಕಿನಿಂದಾ 
ಅಂಚೆ ತಿಂಮಪೈಯನ ಕುಳ ಯಿವನ ಜನ ಗಡಿಗಳ ಹರಿಕಾರು ಯಿವನ ಅಂಚೆ ಬುದಕು 
ಸುದಾ ೩೦೦೦೦೦ ವರಹಾಕ್ಕೆ ಮುತ್ತಳಿಕೆ ಬರಶಿ ಶಾಮ್ಸೆಯ್ಯನ ವಶ ಮಾಡಿಶಿ ದುರ್ಮುಖಿ 
ಸಂವತ್ಸರದ ಭಾದ್ರಪದ ಲಾಗಾಯಿತ್ತು ಅಂಚೆ ಗುರಿತನಾ ಮಾಡುತ್ತಾ ಯಿದ್ದು ಶಾಮೈಯ್ಯನು 
ವಂದು ಕೋಟಿ ವರಹಾ ಸರಕಾರಕ್ಕೆ ಸೀಮೆ ಹಣವಲ್ಲದೆ ವಿಂಗಡವಾಗಿ ಕಿಫಾಯಿತ್ತು 


೭೪ ಚಾರಿ ತ್ರ” ದಾಖಲೆಗಳು 
ಮಾಡಿಕೊಡುತ್ತೇನೆಂದು ಮೊದಲೆ ತಂಮ್ಮ ಅಂಣ ಸಾಬಕ್ಕು ನರಸುಂಹಸ್ತಾಮಿ ಗುಡಿ 
ಶ್ಯಾನುಭೋಗ ರಂಗೈಯ್ಕಗೆ ಕಚೇರಿ ದಪ್ಪರ ಮಾಡಿಶಿದಲ್ಲಿ ವಿಕಾರಿ ಸಂವತ್ಸರದ ಆಷಾಡ 
ಶ್ರಾವಣದಲ್ಲಿ ತಾನು ಬಂದು ಶೀಮೆ ವಿಚಾರಣೆಗೆ ಕುಳಿತನು. 


ಮೊದಲು ಜಯ ಸಂವತ್ಸರದಲ್ಲಿ ಅಂಚೆ ತಿಂಮಪೈಯ್ಯನ್ನ ಪ್ರಾಬಲ್ಕದಲ್ಲಿ ಕರಾಚೂರಿ 
ಅರಶಿನವರ ಜಹಗೀರು ಕಳಲೆಯಂನ್ನು ಜಪ್ತಿ ಮಾಡಿಶಿಯಿವರ ಮಹಲ ಖರ್ಚಿಗೆಲ್ಲಾ 
ತಸದೀಕು ಹುಟಿಶಿ ಹರಕಾರೆ ನರಸಪ್ಪನಾಯ್ಕಗೆ ೪೦೦೦೦ ಸಾವಿರ ವರಹಾ ದಂಡ 
ಕಟಶಿ ಜೀವದಿಂದ್ಲಾ ಹೊಡೆದು ಹಾಕಿಶಿ ಯಿವರ ನಾಯ್ಕತನವಂನ್ನು ಹರಕಾರ ಶಾಮೈಯ್ಯಗೆ 
ಕೊಡಿಶಿ ಯಿದ್ದ ಸಬಬು ಯೀ ನಾಯ್ಕ ಶಾಮೈಯ್ಕ ಅಂಚೆ ಶ್ಯಾಮ್ಸೆಯ್ಮನಿಗೆ ಸಹಾ ದುಹಿಯಿದ್ದ 
ಪ್ರಯುಕ್ತಾ ಅಂಚೆ ಶಾಮೈಯನ್ನು ಯೀ ನಾಯ್ಕ ಶ್ಯಾಮ್ಸೆಯ್ಕನಿಗೆ ದಂಡಾ ಕಟಶಿ ಹೊಡಶಿ 
ಅತಿ ಹಿಂಸೆ ಮಾಡಿಶಿದನು. 


ಚಿತ್ರಕಲ್ಲು ಕಾಮಾಜಿಗೆ ಹರಕಾರೆ ಬರಕೋಗಿರಿ ನೇಮಕವಾಗಿ ವತ್ತುವಳೀ ಪಟ್ಟಿ 
ವಿಚಾರಣೆ ಬಗೆ ಮಹಾಲಾತಿ ಕಚೇರಿಗೆ ಆತನು ಬಂದು ಕುಳಿತನು. 


ಸಾಬಕು ಮನ್ಮಥ ಸಂವತ್ಸರದಲ್ಲಿ ಹರಕಾರೆ ನರಸಪ್ಪ ನಾಯ್ಕೆಗೆ ೪೦೦೦೦ 
ವರಹಾ ದಂಡಾ ಮಾಡಿ ಪೆಟಿನಲ್ಲಿ ಆತನ ಕೊಂದು ಹಾಕಿಶಿ ಅಂಚೆ ತಿಮ್ಮಪೈೆಯ್ಯನ್ನು 
ಹರಕಾರ ನರಸಪ್ಪ ನಾಯ್ಕ ಶ್ಕಾಮೈಯ್ಕನಿಗೆ ನರಸಪ್ಪ ನಾಯ್ಕಗೆ ಬಿರೆದಾರಿ ಕೊಡಿಶಿ 
ಯಿದ್ದನಾಗಿ ಆತನ್ನು ಮಹಾಲಾತಿ ಕಛೇರಿ ವಿಚಾರಣೆಗೆ ಕುಳಿತವನ ಅಂಚೆ ಶ್ಯಾಮ್ಸಯ್ಯ 
ಪಹರೆ ಹಾಕಿಶಿದನು. 


ಬಕ್ಕಸದ ವೆಂಕಟಪತೈಯನಿಗೆ ಮಹಲಾತಿ ಕಛೇರಿ ದಪ್ತರವನ್ನು ಅಬ್ದುಲ್‌ 
ಮಹಂಮದರಲ್ಲಿ ಅರಿಕೆಮಾಡಿ ನೇಮಕ ಮಾಡಿ ಕೊಟರು. 


ಸಾಬಕು ಕೊತ್ತವಾಲು ಮೀರ ಅಲ್ಲಿ ನಕೀಮನ ಮಗ ಮೀರ ಮಹಂಮದ 
ಸಾದಕರಿಗೆ ಬಾಜಾರದ ಸೂರಶೆಟ್ಟಿ ಅಚ್ಚೆವಜಿ ಕೊತ್ತವಾಲ ಯಿತ್ತಾಗಿ ಯಿಂತಾ ಶಿಪಾರಸ್ಸು 
ದೊಡಬಳಾಪುರದ ಅಬಸಕು ಅಲ್ಲಿ ಖಾನರ ಮಗಳಂನ್ನು ವಾಸ ಬಹು ಬುದ್ಧಿವಂತ 
ಸರಕಾರದ ಬೈದ ಖಾಲಾಯಖಿ ದಿವಾನಿ ಖಜಮತ್ತು ಯಂದು ಅಬ್ದು ಅಹಂಮದ 
ಮಿರ್ದೆಹಜೂರಲ್ಲಿ ತಾರಿಪ್ಪ ಮಾಡಿ ಮಹಲಾತಿ ಕಛೇರಿ ದಿವಾನಗಿರಿ ಮಹಂಮದ 
ಸಾದಕರಿಗೆ ಮೊಕರೂರು ಆಯಿತ್ತು. 


ಯಿವರ ಅತೈವಟಿ ಯಿವರ ಭಾವಮೈದುನನಾದ ರಾಜಾ ಸಾಹೇಬರಿಗೆ ಕೊತ್ತವಾಲಿ 
ಮೊಕರಾರು ಆಯಿತು. 


ಆವಾಗಾ ಅಂಚೆ ಶ್ಶಾಮೈಯ್ಯನವರು ಬಹಳ ಜಬರಜಸ್ಮಿಯಿಂದ್ಹಾ ಮಾಡಿದ 
ಕೆಲಸಗಳ ವಿವರ ಹರಕಾರೆ ನಾಯಕ ಶಾಮೈಯ್ಯನವರಿಗೆ ಮುಗುವಳಿ ಮಾಡಿ ಶ್ಮಾಮ್ಸೆಯ್ಮನ 
ತಂಮ್ಮ ಶಿಂಗೈೆಯ್ಯ ಶೇಷ್ಟೆಯ್ಯ ವಗೈೆರೇರನ ಬಹಳ ಹಿಂಸೆ ಮಾಡಿ ಯೀತನ ಬಿರಾದಾರಿ 


ಹೈದರ್‌ ನಾಮಾ ೭೫ 
ಸರಾಘಫ ಶ್ರೀನಿವಾಸ್ಕೆಯ್ಯನಿಗೆ ಮಾಡಿಸಲಾಗಿ ನಾಯಕ ಶ್ಯಾಮೈಯ್ಯ ತಂಮಂದಿರು ಸಹಾ 
ಪಕೀರವೇಷಾ ಹಾಕಿಕೊಂಡು ವೋಡಿಹೋಗಿ ಅಡವಿಯಲ್ಲಿಯಿದ್ದು ಅಲ್ಲಿಂದಾ ಹಜೂರಿಗೆ 
ಅರ್ಜಿ ಬರದು ಕೌಲು ಫರವಾನೆ ತರಿಶಿಕೊಂಡು ಪ್ರನಹಾ ಬಂದು ತಂಮ್ಮ ಬಿರಾದಾರಿ 
ಕಾಯಂ ಮಾಡಿಕೊಂಡರು. 


ಸಲಾಯತ ಖಾನರಿಗೆ ಮಹಂಮದ ಗೌಸರಿಗೆ ೨೦೦೦೦ ಸಾವಿರ ರೂಪಾಯಿ 
ಮುಗುವಳಿ ಮಾಡಿ ಹಿಂಸೆ ಮಾಡಿದಲ್ಲಿ ಪೆಟ್ಟಿನಲ್ಲಿ ಸಲಾಯತ ಖಾನರು ಸತ್ತದ್ದರಿಂದಾ 
ಗೌಸಾಬರಿಗೆ ೨೦೦ ರೂಪಾಯಿ ದರ್ಮ ಹಾಕಿಶಿ ಮೊದಲಿನ ಖಿಜಮಷಿತ್ತೆ ಕಾಯಂ 
ಆಯಿತು. ಅಂಕುಶಗಿರಿ ರಾಮಾಜಿ ಪಂತರ ಮಗ ಕ್ರಿಷ್ಣರಾಯ ೩೦೦೦ ಸಾವಿರ ಕುದುರೆ 
ರಿಸಾಲೆ ಭರತಿಮಾಡಿ ತಂನ ತಂಮ ಶ್ರೀಪತಿರಾಯಗೆ ಮಕರುರು ಮಾಡಿಶಿ ಸಿವಮಗೆ 
ಕಳೆಹೊನೂರು ಸಹಾ ರಿಸಾಲೆಗೆ ಜಹಗಿರು ಮಾಡಿಸಿ ಅಲ್ಲಿನ ಅಮಲ್ಲಿ ತಂನಂಬಿಕರೆಂದು 
ಸರ್ವೋತ್ರಮರಾಯನ ನೇಮಿಸಿ ತಾನ್ನು ಕೊಪ್ಪಳ ಬಹದರಬಂಡೆ ಗಜೇಂದ್ರ ಗಡದ 
ಅಮುಲು ಮಾಡುತ್ತಾ ಯಿದ್ದದರಿಂದ ಯೀಕ್ರಿಷ್ಣರಾಯನ ಹಜೂರಿಗೆ ಕರಶಿ ಮೊದಲು 
ಸೊದೆ ಅಪ್ಪಾಜಿರಾಮನ ಕೂಟಾ ಅಂಕೋಲೆ ಪಂಚಮಹಲು ಅಂಕುಶಗಿರಿ ರಾಮಾಜಿ 
ಪಂತನ ಅಮುಲು ಯಿದ್ದಾಗಾ ಅವರಿವರಿಗೆ ದ್ವೆಷ ಬಿದ್ದು ಅಂಕೋಲೆ ಬದುಕು 
ಅಪ್ಪಾಜಿರಾಮನ ಕಡೆ ಆಗಿ ರಾಮಾಜಿ ಪಂತನ ಹಲಾಕು ಮಾಡಿಯಿದ್ದ ದ್ವೆಷದಿಂದ್ದಾ 
ಯೀ ಕ್ರಿಷ್ಣರಾಯ ಅಂಚೆ ಶಾಮೈಯ್ಯನಲ್ಲಿ ಯೇಕವಾಗಿ ಅಪ್ಪಾಜಿ ರಾಮನ ಮ್ಯಾಲೆ ಸೊದೆ 
ತಾಲೋಕು ವಗೈರೆ ವತ್ತುವಳಿ ಮಾಡಿ ೬೦೦೦೦೦ ಲಕ್ಷ ವರಹಾ ನಿವಣರಿ ಮುಗಾಳಿವಳಿ 
ಮಢಿಮಶಿದ ಕಲಂ. 


ಯೀ ಸೊದೆ ಅಂಕಲೆ ಸೊಷ ಹಲಿಹಳು ಸುಭೆ ಮದಲು ಸಬ್ಬಯಿತ್ತಿ ಆ ಬಳಿಕ 
ಬೆಂಗಳೂರು ಅಚ್ಛೆಯ ತರುವಯ ಕತಿ ಗೊಪಾಲ್ಫೆಯ ಗಿರ ಆ ಬಳಿಕ ಅಪಜೈಯ್ಯನವರು 
ತರುವಾಯ ಅದು ದೇವರನು ತದನಂತರ ಗೋಪಾಲರಾಮ ಬಾದು ಸದಾಶಿವರಾಮ 
ವಗ್ಗೆರು ಮಾಡಿ ಸಾಬಕ್ಕು ಸೊದೆ ಪೂರ್ವದ ದಳವಾಯಿ ವೀರಭದ್ರೈಯ್ಯನವರಂನು 
ಸೋದೆಯಿಂದಾ ಅಂನದಾನ ಶೆಟ್ರ ಮುಖಾಂತ್ರಾ ಕುಂಶಿ ಸವಣೂರು ೬೦೦೦೦ ಸಾವಿರ 
ವರಹಾವನ್ನು ಆತನ ಕೈಯಿಂದ ಸರಕಾರಕ್ಕೆ ನಜರು ಕೊಡಿಶಿ ಕೊಡೆಖಿಲ್ಲತ್ತಿನಿಂದಾ ಸದರಿ 
ಸುಭೆ ವೀರಭದ್ರೈಯ್ಯನವರಿಗೆ ನೇಮಕಾ ಮಾಡಿಸ್ತರು. ಯೀತಗೆ ಜಹಗೀರು ಶೀಮೆ 
೫೦೦೦ ವರಹಾದ್ದು ಅರಶಿಗೆ ೧೦೦೦ ರೂಪಾಯಿ ಸಂಬಳಾ ದಳವಾಯಿ ಸೊ 
ನೆಮಕವಾಯಿತು. 


ಪ್ರಧಾನ ವೆಂಕಷ್ಕೆಯ್ಮನವರಿಗೆ ಮದ್ದಗಿರಿ ಚಂನರಾಯ ದುರ್ಗ ದೊಡ್ಡ ಶೀರ್ಯ 
ಪೆನಗೊಂಡೆ ಕೋಡಿಕೊಂಡೆ ಪಾಗೊಂಡೆ ಸಹಾ ಅಮುಲು ಯಿವರ ಹವಾಲಿನಲ್ಲಿ ಮಡಿಕೆ 
ಶೀರ್ಯದ ಮಾಮಲೆ ಪೂರ್ವಕ್ಕೆ ಮದ್ದರಾಯ ಕೋನಪ್ಪನವರಲ್ಲಿ ಆರು ಹಣದ ಸಂಬಳಕ್ಕೆ 
ತಹಶೀಲು ಪ್ಯಾದೆ ಆಗಿಯಿದ್ದ ಶೆರ ಖಾನ ಕರಿನಗೆ ಸಹಾಯಿದ್ದು ಮಧ್ಯೆ ಚಿತ್ರದುರ್ಗಕ್ಕೆ 


೭೬ ಚಾರಿತ್ರ ದಾಖಲೆಗಳು 
ನವಾಬರು ಮೊಹಿಂ ಹೊಗುತ್ತಾ ಶೀರ್ಯದ ಬಳಿ ನವಾಬರು ಬರುವಾಗ್ಯೆ ಪ್ರಧಾನರ 
ತಂಮ್ಮ ವೆಂಕಪ್ರಯ್ಯನವರ ಅಳಿಯ ರಘುಪತೈಯ್ಯನ್ನು ಪ್ರಧಾನರ ಹವಾಲಲ್ಲಿ ಶೀರ್ಯದ 
ಬದುಕು ಮಾಡುತ್ತ ಯಿದ್ದು ಗರ್ವದಿಂದಾ ನವಾಬರ ಸವಾರಿ ಬರುವಾಗ್ಕೆ ಯಿಸ್ತಕ ಪಾಲು 
ಬಾರದೆ ಮನೇಯಲ್ಲಿ ಪಟ್ಟಾಭಿಷೇಕಾ ಮಾಡುತ್ತಾ ಯಿದ್ದನಾಗಿ ಹಿಡತರಿಶಿ ಮಾನಭಂಗಾ 
ಮಾಡಿ ಬಾಡೆ ಅಬ್ಬೂ ಯಂಬ ಗ್ರಹಸ್ತನಿಗೆ ಅಮುಲ ಕೊಟ್ಟುಯಿತ್ತಾಗಿ ಸದರಿ ವಿಕಾರಿ 
ಸಂವತ್ಸರದ ಶ್ರಾವಣದಲ್ಲಿ ವೆಂಕಪ್ಟೆಯ್ಕನವರನ ಪಟ್ಟಕ್ಕೆ ಕರೆಶಿ ೬೦೦೦೦ ಸಾವಿರ ವರಹಾ 
ವತ್ತುವಳೀ ಮಾಡಿ ವೆಂಕಪ್ಸೆಯ್ಯನವರನ ಮಾನಭಂಗಾ ಮಾಡಿ ಪಹರೆ ಹಾಕಿ 
ಅಮುಲುಗಳನ್ನೆಲ್ಲಾ ಬದಲು ಮಾಡಿಸಿ ಪ್ರಧಾನರೆಂಬ ಹೆಸರು ಯೀ ಖಿಜಮುತ್ತಿಗೆ 
ದರ್ಮಹಾ ೧೦೦೦ ರೂಪಾಯಿ ಸಹಾ ಮೊಕರೂರು ಮಾಡಿಸ್ತರು. 


ಪೂಣೆನ್ಯಯ್ಯನವರಿಗೆ ೧೧೧೦೦೦ ವರಹಾ ದಂಡ ಮಾಡಿ ಶೀಮೆಯವರನ್ನೆಲ್ಲಾ 
ಕೊಂದು ಬಡಿದು ಬಲವಂತದಿಂದಾ ಸುಳ್ಳು ಪಟ್ಟಿ ಮಾಡಿಶಿ ಪ್ರಾಣ ತೆಗೆಯುವ ಯೋಚನೆ 
ಮಾಡಿದಲ್ಲಿ ಬಚ್ಚೆರಾಯರು ಬರಕ್ಕಿ ಶ್ರೀನಿವಾಸರಾಯರಿಗೆ ಹೇಳಿ ಅವರಿಂದಾ ಹಜೂರಲ್ಲಿ 
ಹೇಳಿಶಿ ಡಂಗಿಯಿಂದಾ ಬರಿಶಿಕೊಂಡು ಬಡಿಯದಂತೆ ಮೇಲೆ ಜೋಪುದಾಗನ ಹಾಕಿ 
ಪಹರೆದಲ್ಲಿ ಮಾತ್ರಾ ಯಿರಿಶಿಯಿದ್ದ ಬಳಿಕ ಮುಸ್ತಪ ಅಲ್ಲಿಖಾನರು ಅಂನದಾನ ಶೆಟ್ರ 
ನರಶೆಟ್ರ ಸಹಾವಹಿಸಿ ಯಿವರು ಯಿವರು ಕೊಡತಕ್ಕ ಹಣಕ್ಕೆ ವರ್ತಕರೆಲ್ಲ ಹವಾಲ್ಪೆಯಾಗಿ 
ಯಿವರನ ಪಹರೆದಿಂದ್ಲ್ದಾ ಬಿಡಿಶಿ ದಪ್ತರ ಖಾಯಂ ಮಾಡಿಶಿದರು. 


ಕೊಯಮತ್ತೂರು ಅಮೀಲ ವೆಂಕಟರಾಯಾ ಧಾರಾಪುರ ಚಕ್ರಗಿರಿ ರಂಗಾಚಾರಿ 
ನಾಮಕಲ್ಲು ಶ್ಯಾದಮಂಗಲದಧ ಕಾದರ ಸಾಹೆಬರ ಮುಕ್ತೈಸರ ಅಮುಲುದಾರ ಬಾರಾ 
ಮಹಲು ನರಸಂಣೈಯ್ಕ್ಯನವರ ಮಗ ಮುಂತ್ತಾಗಿ ಯಿಂನ್ನು ದರೋಬಸ್ತು ತಾಲೊಕಿನ 
ಅಮೀಲರಿಗೆಲ್ಲ ಭಾರಿ ದಂಡಗಳ ಕಟಿಶಿ ಸುಳುವತ್ತುವಳೀ ಮಾಡಿ ಕೊರಡೆ ಕಿಟಕಿ 
ದಬ್ಬೆಳಗಳಿಂದಾ ತಿಳಿಯುವದೂ ಪಟ್ಲ ಚಾವಡೀ ತಳಗಣ ಗಿಡಂಗಿಯಲ್ಲಿ ಹಾಕುವದೂ 
ಅನೆಕಾ ಬಗೆ ದೊಡ ಉಗ್ರಾಣದ ಶ್ಯಾನಭಾಗ ರಾಮಯ್ಯನ ಕಟಿಶಿಯಿಟು ಊಳಿಗದ 
ಕೊಮಾರೈಯ್ಯನವರ ಮಗ ನಂಜೈಯ್ಕ ಅರಸಂನ್ನು ಕ್ರಿಷ್ಣರಾಜಪುರದ ಶ್ಕಾನ್ನುಭಾಗರ ಸಹಾ 
ಪೆಟುಗಳಿಂದ್ಹಾಲೆ ಕೊಂದುಹಾಕಿಶಿ ಮೂಗೂರು ದ್ಯಾವರಾಜ್ಜೆಯ್ಯ ಅರಶಿಗೆ ಬರೆಗಳ ಹಾಕಿಶಿ 
ಯಿಂನ್ನು ಅನೇಕ ವಿಧ ಹಿಂಸೆಗಳೆಲ್ಲಾ ಪಟ್ಟದಲ್ಲಿ ಅಂಚೆ ಶ್ಯಾಮಯ್ಯ ಮಾಡಿಸ್ತನೂ. 


ಆದ್ದರಿಂದ್ಹಾ ಶ್ಶಾಮೈಯ್ಕನಿಗೆ ತೊಡೆ ಪದಕ ಮುತ್ತಿನ ಸರ ಪಾಲಕಿಯಿನಾಮು 
೫೦೦೦ ವರಹಾ ದರ್ಮಹಾ ೧೦೦೦ ರೂಪಾಯಿ ಸಹ ಸರಫರಾಜು ಆಗಿ ಬುರಾನಬುರಿ 
ಖಲ್ಲತ್ತು ದುಶ್ಕಾಲು ಸಹಾ ಯಿನಾಯತಾಗಿ ಯಿವರ ಅಂಣ ರಂಗೈಯ್ಯಗೆ ಕಛೆರಿ ದಪ್ಪರಕ್ಕೆ 
೩೦ ವರಹಾ ದರ್ಮಹಾ ಯೀತನ ತಂಮ್ಮ ಅಪ್ರಮೈಯ್ಯಗೆ ತೊಷೆಖಾನೆ ದಪ್ತರ ಸ್ಟಾರು 
ಬಾರು ಅಹಷಾಂ ವಗರೆ ಅಠರಾ ಕಾರುಖಾನೆಗಳಲ್ಲೂ ಯೀತನ ಹವಾಲಿಗೆ ದಪ್ತರಗಳು 
ಮೊಕರೂರು ಆಗಿ ದಪ್ತರುಗಳು ಸರಫರಾಜು ಆಯಿತ್ತು. 


ಹೈದರ್‌ ನಾಮಾ ಶಕ್ತ 

ಶಿವಮೊಗ್ಕೆ ಕ್ರಿಷ್ಣರಾಯರಿಗೆ ಶಿರಪೇಷು ತುರಾಯಿ ಪದಕ ಯಿನಾಮು ೫೦೦೦ 
ವರಹಾ ದುಶ್ಕಾಲು ಬುರಾನ್ನುಬುರಿ ಖಿಲ್ಲತ್ತು ಸಹಾ ಯಿನಾಯತಾಗಿ ಧಾರವಾಡದ ಅಮೀಲ 
ನಂಜಪೈಯ್ಯ ಮ್ರುತವಾದ್ದರಿಂದ್ಹಾ ಅಲ್ಲಿ ಅಮುಲು ಕೃಷ್ಣರಾಯರಿಗೆ ಸರಫರಾಜಾಯಿತು. 


ಮೀರ ಮಹಂಮದ ಸಾದಕರಿಗೆ ತೊಡೆ ಪದಕ ಯಿನಾಮು ೩೦೦೦ ವರಹಾ 
ದರ್ಮಹಾ ೧೦೦೦ ರೂಪಾಯಿ ಪಾಲಕಿ ದುಶ್ಕಾಲು ಬುರಾನ್ನುಬುರಿ ಖಲ್ಲತ್ತು ತಮಾಮು 
ಮುಲಕೆ ಹೈದರ ಬಚೆ ತನೇನೀನಬಾದ ಯಂದು ಪಾದಷಾ ಖುದಾಯಿಸ್ತ ಚಾಕೊನಿ 
ಮಹೊರು ಸುದಾ ಯಿನಾಯತ್ತು ಆಯಿತು. 


ನಗರದಲ್ಲಿ ಮಜ್ಜನಪ್ಪನ್ನು ನವಾಬ ಬಹದರೆ ಗುಣ ನಿಧಾನ ಪೀದವಿ ರಾಜಾರಾಮ 
ಯಂಬ ಮೊಹರು ಸುದಾ ಸರಫರಾಜಾಗಿ ಯಿದ್ದು ಮ್ರುತವಾದ್ದರಿಂದ್ದಾ ಚಿತ್ರದುರ್ಗಕ್ಕೆ 
ದವಲತ್ತು ಖಾನನೆಂಬ ಚೇಲೆ ಮೊಕರೂರು ಮಾಡಿ ಕಳುಹಿಸರು. 


ಬಾದಲ್ಲಿ ಸಾಬಕ್ಕು ಪಾಂಡುರಂ ದಾತ್ಕಾ ಶಿವರಾಮ ಭಾಮಾನ ಮಮದಲ್ಲಿ 
ಕುಮುಂದಾನಗೆ ಗುರುತು ತೊರಿಸ್ಕೆನೆಂದು ಶಿರಹಟ್ಟಿ ಭಿಷ್ಟೋಪಂತರಿಗೆ ಅಮುಲು ಯಿವರ 
ತಂಮ್ಮ ರಾಯರಾಯರಿಗೆ ಹಜೂರಲ್ಲಿಕುದುರೆ ರಿಸಾಲೆ ಸಹಾ ಕೊಟುಯಿತ್ತಾಗಿ ಯೀಗಲೂ 
ಅದೆ ಬಾದಾಮೀ ಅಮುಲು ಕಾಯಂ ಆಗಿ ತೊಡೆ ಯಿನಾಯಿತ್ತು ಆಯಿತ್ತು. 


ಬಾರಾಮಹಲು ನರಸಂಣೈಯ್ಯ ಮ್ರುತನಾದ್ದರಿಂದ್ಹ್ದಾ ಯೀತನ ಪೇಷ್ಯಾರಿ 


ಊರಡಗೆರೆ ಹರಿದಾಸೈಯಗೆ ಬಾರಮಹಲು ಅಮುಲು ಮೊಕರೂರು ಆಯಿತು. 

ಮಂಣನ ಮಗ ಅಳಶಿಂಗ್ರ ಯಂಬವನಿಗೆ ದೇರಸ್ತಾನದ ಚಾವಡಿ ಬದುಕು 
ಕೊಟ್ಟಧರಿಂದ್ದಾ ಅಂನ್ಕಾಯವಾಗಿ ಬಹು ಜನ ಕ್ಷೋಭೆ ಮಾಡಿ ಅವನೂ ಕೆಲವು ಹಣ 
ಸರಕಾರಕ್ಕೆ ವಸೂಲು ಮಾಡಿದನು. 


ನಾಮಕಲ್ಲು ಖಾದರ ಸಾಬನ ಮ್ಯಾಲೆ ೪೦೦೦೦೦ ವರಹಾ ಪಟ್ಟಿ ಮಾಡಿ 
ಯಿವನ ಮಾವ ನಿಜಾಮದ್ದೀನನ ಜಿಂದಗಿನ ಸಹಾ ೧೦೦೦೦ ವರಹಾಕ್ಕೆ ರಾಜಿಯಾಗಿ 
ನಿಂತ ಹಣಕ್ಕೆ ಯಿಬ್ಬರಂನೂ ಅಗಾಡಿ ಪಿಚಾಡಿಕಟಿ ಕೊಲ್ಲುತ್ತಾ ಯಿವರ ಮನೆಲಿ 
ರೂಪುವತಿಯಾದಂತ್ತಾ ಯರಡು ಹೆಣ್ಣು ಹಜೂರಿಗೆ ತರಹೇಳಿ ಮನೆಗೆ ಬಾರು 
ಕಳುಹಿಸಲಾಗಿ ಖಾದರ ಸಾಬನ ತಮ್ಮನು ನಾಲ್ಕು ಜನ ಖಿಜಮತ್ತು ದಾರರು ಸಹಾ 
ಅಂಗೀಜುಮಾಡಿ ಮನೆ ಹೆಂಗಸರು ಹುಡುಗನೆಲ್ಲಾ ಕಡದು ಹಾಕಿ ಬಂದ ಬಾರಿನವರಂನ್ನು 
ಬಹಳ ಜನಾ ಹೊಡದು ಜಖಮುಗಳು ಆಗಿ ಕೈಗೆ ಶಿಕ್ಕಿದವರ ಆನೆ ಕಾಲಿಗೆ ಕಟ್ಟಿಯಳದರು. 


ಬೆಂಗಳೂರು ಯಿಬ್ಬರಾಯಮಸಾಬರ ಮಗ ಮಹಂಮದ ಅಮೀನನ್ನು ಮೊದಲು 
ಮರಾಟೀರಲ್ಲಿ ಶೇರಿಯಿದ್ದು ಕಾಲಿನ ಮ್ಯಾಲೆ ಬಂದು ಸವಾರಿ ೫೦೦ಕ್ಕೆ ಸಾಲದಾರನಾಗಿ 
ತುಮುಕೂರು ದೇವರಾಯ ದುರ್ಗ ಕಂದಿಕೆರೆ ಚಿಕ್ಕನಾಯ್ಕನಹಳಿ ಸಹಾ ಜಹಗೀರಾಗಿಯಿದ್ದು 
ಆ ಬಳಿಕಾ ಹಜೂರಲ್ಲಿ ತಬೆಲಿ ಕಚೆರಿ ಬಕಷಿಯಾಗಿ ಯಿರುತ್ತಾ ವಬ್ಬ ಬಾರಗಿರ ತಬರ 


೭೮ ಚಾರಿತ್ರ” ದಾಖಲೆಗಳು 
ಶಿಪಾಯಿಯಂನ್ನು ಅತ್ಸೆಲು ಪೈಲು ಬಾಯಿಂದಾ ಆಡಲಾಗಿ ಅವನ್ನು ಕತ್ತಿಯಿಂದಾ ನೆತ್ತಿಮ್ಮಾಲೆ 
ಬಲಭುಜಕೆ ಬೆಂನಮೆಲೆ ಸಹಾ ಜಕಿಂ ಹೊಡದ್ದರಿಂದಾ ಅವಂನ್ನ ಭಾಲೆಗಳಿಂದಾ ಹೊಡದು 
ಆನೆಕಾಲಿಗೆ ಕಟಿಸ್ತರು. 


ಸವಣೂರು ಅಬ್ದುಲ ಅಭೀಮಖಾನರನ ಪಟ್ಜಕೆ ಯಿವರ ಮಗಳಂನ್ನು ನವಾಬರ 
ಮಹಲಿನಲ್ಲಿ ವಬ್ಬ ಹೆಂಡತಿ ಮಗ ಅಬ್ದುಲ ಕರಿಮ ಕಾನರಿಗೆ ಮದುವೆ ೧ ನವಾಬರ 
ಹಲು ಪೈಕಿ ವಬ್ಬ ಮಗಳಂನ್ನು ಸವಣೂರು ಅಜೀಮ ಖಾನರ ಮಗ ಅಬ್ದುಲ್‌ ಖೈದರ 
ಖಾನ್‌ ದತಿಲಜಂಗರಿಗೆ ಮದುವೆ ೧ ಶೀಮೆ ಕಂದಾಚಾರ ಕಛೆರಿ ಬಕಷಿ ಜಯ 
ಸಂವತ್ಸರದಾರಭ್ಯವಾಗಿ ಯಿದ್ದ ಹೊಸಕೋಟೆ ಸಳದ ಅಫೀಜ ಅಲ್ಲಿಖಾನರಿಗೆ ನವಾಬರು 
ಮಹಲು ಪೈಕಿ ಮಗಳ ಮದುವೆ ೧ ಯೀಮ್ಮಾರ ಪ್ರಸ್ತಗಳಂನ್ನು ಮಾಡಿ ಸವಣೂರು 
ತಾಲೊಕು ಅಹಲೆಕಾರರಿಗೆಲ್ಲಾ ಉಭಯ ನವಾಬರು ಜವಾಹಿರಿ ಖಲ್ಲತ್ತು ವಗ್ಳೆರೆ ಕೊಟರು, 
ಪಟ್ಟದ ಅಹಲೆಕಾರರಿಗೆಲ್ಲಾ ವಂದುದಿವಸವಾದರೂ ಅಕ್ಕಿಬ್ಮಾಳೆ ಸಹಾ ಕೊಡಲಿಲ್ಲ. ಆ 
ಮದುವೆ ವಡ್ಡೋಲಗದಲ್ಲಿ ಸದರಿ ಜನಗಳಿಗೆ ಪೆಟ್ಟು ಕೊಲೆಯಾದರೂ ತಪ್ಪಲಿಲ್ಲಾ ಅಂಚೆ 
ಶ್ಯಾಮೈಯ್ಯ ಪೂರ್ಣೆಯ ಕ್ರಿಷ್ಣರಾಯ ಮೀರ ಸಾದಕ ಮುಸ್ತಪಾಲ್ಲಿ ಖಾನ ವಗ್ಗೆರೆ ಕೆಲವರಿಗೆ 
ಪೋಷಾಕು ಕೊಟ್ಟು ಮಹಾಲಾತೀಯವರಿಗೆ ಮಾತ್ರ ಕೊಡಲಿಲ್ಲಾ, 

ಪಾಲಘಾಟ ಕಛೇರಿ ಬದುಕು ಮುರಾದಿಲ್‌ ಖಾನರಿಗೆ ತಗೈೆರಾಗಿ ಪಟ್ಟದ ಚಾರಡಿ 
ಚಿಕ್ಕ ಬಸವಂಣಗೆ ನೇಮಕವಾಯಿತು. 


ಬಂಕಾಪುರದ ಶೀಮೆ ಸವಣೂರು ನವಾಬರಿಗೆ ಬಿಟ್ಟು ಜಮೀಯತು ಸವಾರರನ 
ಭರ್ತಿ ಮಾಡುವಂತೆ ಹೇಳಿ ಬಹಳ ಸಂನ್ಮಾನಾ ಮಾಡಿ ಕಳುಹಿಸಿ ಕೊಟರು. 


ಕಡಪೆ ಮೀರ ಅಲ್ಲಿರಜಾಖಾನರ ತಂಗಿ ಮಗ ಠೀಪುಸುಲತಾನರಿಗೆ ಮೊದಲೆ 
ನವಾಬರ ಅಂಣ ಶಾಬಾಸಾಬರ ಅಳಿಯ ಲಾಲಾ ಮೀಯಾನವರ ಮಗಳು ನವಾಬಬೇಗ 
ಯಂಬ ಹೆಂಣು ೧ ಆರ್ಕಾಡಿಂದ್ದ ಸಬಾಕು ಪುಲಭೇರಿ ಅವಲ್ಮಾದೀಗ ಹೆಂಣು ೧ ಸಹಾ 
ಮದುವೆಯಾಗಿ ಯಿತ್ತಾಗಿ ಚಿತ್ರದುರ್ಗದ ಮೊಹಿಂಮಿನಲ್ಲಿ ಸುಲತಾನರ ಮ್ಯಾಲೆ ಆಗಿಯಿದ್ದ 
ಯತರಾಜೀ ಯೀ ಕರಿಂಸಾಬರ ಮದುವೆಯಲ್ಲಿ ಮಾಘಾಯಿತು. 


ಕಡಪೆ ನವಾಬ ಅಲ್ಲಮಖಾನರ ತಿತೆರಭಾಯಿ ರಜ್ಜೂಖಾನರ ಮಗಳಂನ್ನು ನವಾಬ 
ಹೈದರಲ್ಲಿ ಖಾನರು ನಿಕಾ ಮಾಡಿಕೊಂಡರು. 


ಕರಾಚೂರಿ ನಂಜರಾಜೈಯ ಅರಸಿನವರು ಅವರಿಗೆ ಕೈಲಾಸ ಯಾತ್ರೆ ಮಾಡಿದರಾಗಿ 
ಯಿವರ ಕೊಮಾರು ದಳವಾಯಿ ವೀರರಾಜೈಯವರಂನು ಅಬ್ದುಲ ಮಹಮದನ 
ವಕಾಲತಿನಿಂದ ನವಾಬರು ಶರೆಮನೆಯಿಂದ ಪುನಹಾ ಕರಿಸಿ ಬಹಳ ಸಂನ್ಮಾನಾ ಮಾಡಿ 
ಮಾತನಾಡೂವಲ್ಲಿ ಅವರು ಕೇವಲ ಅರ್ಜುನಮಾಡಿ ಕುಷಾಮತ್ತಿ ಮಾಡದೆ 
ಪೂರ್ವದೋಪಾದೀಯಲ್ಲಿ ಸಹಜೋಕ್ತಿಯಾಗಿ ಮಾತನಾಡಿದ್ದರಿಂದ್ಹಾ ಪುನಹಾ 
ಮೊದಲಿನಂತೆ ಖೈದು ಮಾಡಿಬಿಟ್ಟರು. 


ಹೈದರ್‌ ನಾಮಾ ೭೯ 
ಸುಂಕಪೊಂಮ್ಮಿನ ಬದುಕಂನ್ನು ಮಾರಿಕಟ್ಟೆ ಕೃಷ್ಣ ಪಯಗೆ ತೆಗೆದು ಮೊಂಣನ ಮಗ 
ಅಳಶಿಂಗ್ರಿಗೆ ಕೊಟು ಕೃಷ್ಣೆ ನ ಕುಳವಂನ್ನು ಅಳಶಿಂಗ್ರಿ ವಶಕ್ಕೆ ಓಡಿದುಕೊಟರು. 


ವಿಕಾರಿ ಸಂವತ್ಸರದ ಪಾಲ್ಗುಣದಲ್ಲೂ ದೆವಡಿ ಅತೈನಾ ಮಹಲಿನಲ್ಲಿ ನವಾಬರು 
ಮಲಗಿಯಿರುವಾಗಾ ರಾತ್ರೆ ಕಾಲದಲ್ಲಿತಾಳ ಪ್ರಯಾಣ ಕರಗೆ ಯದುರಾಗಿ ವಬ್ಬ ಮನುಷ 
ನಿಂತಲ್ಲಿ ನವಾಬರು ಹೆದರದೆ ಹತ್ಕಾರು ಸುದಾಯದ್ದು ಯದುರು ನಿಲ್ಲಲಾಗಿ ಆ ಪುರುಷನು 
೧ ಘಳಿಗೆ ನಿಂತುಯಿದ್ದು ಹಿಂತಿರುಗಿ ಹೋಗಿ ಮರುದಿನ ಅದೇ ಮೈರೆಗೆ ಕೆಂಪು ರೂಪಾಗಿ 
ಕಾಣಿಶಿ ತೊಷೆ ಖಾನೆ ಬಾಗಿಲು ಮುರಿದು ಹೊರಟು ಹೋದ್ದರಿಂದ್ಹಾ ಆ ಮರುದಿನ 
ನವಾಬರಿಗೆ ದೇಹಕ್ಕೆ ಆಯಾಸವಾಗಿ ನಿವಾಳೀ ದೀಪದ ಸೊಡರುಗಳು ದಳವಾಯರ 
ಮನೆ ದೇವಡಿ ಮುಂದೆ ಹ್ಮಾರಳವಾಗಿ ತಂದುಯಿಟು ಯಿಂನ್ನು ಶಿರೆಚ್ಛೆಗಳ ಮಾಡಲಾಗಿ 
ದೇಹಕ್ಕೆ ಲಘುವಾಯಿತು. ಯಿದು ಕಾಲಪುರುಷ ಸಂದರುಶನವೆಂದು ಸರ್ವೆ ಜನರು 
ಅಂದುಕೊಂಡರು. 


ಪಟ್ಟದ ಕಿಲ್ಲೆದಾರ ಯಿಸಮಾಯಿಲ ಸಾಹೆಬರು ಮೊದಲೆ ಮೃತರಾಗಿ ಯಿವರ 
ಅಂಣ ಸೈದಮೊಕದುಂ ಯಂಬವರಿಗೆ ಕಿಲ್ಲೆ ಆಗಿಯಿದ್ದು ಅವರ ಸರಫರಾಜಿನಿಂದ 
ಜೀಯಾಖ್ತಿಯಾರಿ ಜನದ ಮ್ಯಾಲೆ ಜುಲಂ ಮಾಡುತ್ತಾ ಕಿಲ್ಲೈಮುನಷಿ ಕ್ರಿಷ್ಣೈಯ್ಯನು 
ಪೆಟ್ಟಿನಲ್ಲಿ ಬದುಕಿದ್ದು ದುಸ್ತರವಾಗಿ ಯೀ ಪರಿಯಾದೆಲ್ಲಾ ಹಜೂರಲ್ಲಿ ತಿಳಿದು ಯೀತನ 
ಕಿಲ್ಲೆ ತಗೈರು ಮಾಡಿ ಸವಾರ ರಿಸಾಲೆ ನೇಮಕವಾಗಿ ಗುತ್ತಿ ಮುರಾರಿರಾಯನ ಪಾಲಕಚೆರಿ 
ಪಾಲಖಾನರಿಗೆ ಪಟ್ಟದ ಕಿಲ್ಲೆ ಮೊಕರೂರು ಆಯಿತು. 


ಶಕೆ ೧೭೦ ೨ನೆ ಶಾರ್ವರಿ ಸಂವತ್ಸರದ ಜೆಷ್ಠದಲ್ಲು ಬರಕ್ಕೆ ಶ್ರೀನಿವಾಸ ರಾಯರು 
ಸ್ವರ್ಗಸ್ತರಾದರು. ಯಿವರ ತಂಮ್ಮ ಚಂದರಾಯರು ವಿಳಂಬಿ ಸಂವತ್ಸರದ ಮಾಗದಲ್ಲಿ 
ದೈವಾಧೀನರಾದರು. 


ತರುವಾಯ ಶಾರ್ವರಿ ಸಂವತ್ಸರದ ಜೇಷ್ಟ ಬಹುಳದಲ್ಲಿ ಸಕಲ ಸಂನಾಹದಿಂದ 
ನವಾಬರು ಆರ್ಕಾಟ ಮ್ಯಾಲೆ ಮೊಹಿಂ ಹೊರಟು ಮದ್ದೂರು ಚಂನಪಟ್ಟದ ಮಾರ್ಗವಾಗಿ 
ಚಂನಪಟ್ಟದ ಕೋಟೆ ಕಟುವಂತೆ ಅಪ್ಪಣೆ ಕೊಟು ಬೆಂಗಳೂರಿಗೆ ದಾಖಲಾಗಿ ಅಲ್ಲಿನ 
ಕಿಲ್ಲೆ ಯಿಬ್ಬರಾಯಮ ಸಾಹೇಬರು ತೀರಿದ ಮ್ಯಾಲೆ ಪಟ್ಟದ ಕದೀಂ ಸರದಾರ ಮಿರ್ಜಾ 
ಯಿಸ್ಮಾಯಿಲ ಹುಸೇನರಿಗೆ ಅವರ ಅಂತ್ಯದಲ್ಲಿ ಅವರ ಮಗ ಮಿರ್ಜಾ ಹೈದರ ಹುಸೇನರಿಗೆ 
ಆಗಿಯಿತ್ತಾಗಿ ಅವರಿಗೆ ತೊಡೆ ಕೊಟು ಸರಫರಾಜು ಮಾಡಿ ಸಾಬಕು ಬೆಂಗಳೂರು 
ಅಮುಲು ಜಾಫರಲ್ಲಿ ಖಾನರಿಗೆ ತೆಗೆದು ಲಂಗಡ ಗುಲಾಮ ರಜಾನಿಗೆ ಮೊಕರೂರು 
ಆಗಿಯಿದ್ದವಂನ್ನು ಪ್ರೀತಿ ಮಾಡಿ ಆನೆಗೊಂದಿ ಪಾಳೆಗಾರರ ಭೇಟಿ ತೆಗೆದುಕೊಂಡು 
ಹೊಸೂರು ಮಾರ್ಗವಾಗಿ ಹೊಡೆದುರ್ಗದ ಕಣುವೆ ಯಿಳಿದು ಮಾದಂಡಹಳಿ 
ಪಾಲುಕೊಡು ಕಾವೇರಿಪಟ್ಟ ಊಡಂಗೆರೆ ರಸ್ತೆಯಿಂದ್ಹಾ ಶಿಂಗರಪಟ್ಟಿ ಬಿಳೀ ದಂಡು 
ಯಿಳೀತು. ಆವರಿಗೆ ಹಾಜರು ಯಿದ್ದ ಫವಜಿನ ವಿವರ. 


೮೦ 


೨ 


2೬೨2 


ತಬೆಲಿ ಬಾರಗಿರ ಕಛೇರಿ ಕುದುರೆ 
೧೩೦೦೦ 

ಮಹಂಮದ ಅಮೀನ ಕಭೆರಿ 

ಮಾಹೆ ಮಿರಜಾ ಖಾನ ಕಛೆರಿ 

ಸವಾರ ಕಛೆರಿ ಸವಾರು 

ಕುಂಟ ಗುಲಾಮಲ್ಲಿ ಕಛೆರಿ ಶಿದ್ದಿ ಹಲಾಲ 
ಸಾಬಕು ನೌಕರಿ ಕಡಪಾ ೨ಕೆ ಸವಾರು 
೧೮೦೦೦ 

ಬಾರು ಕಛೆರಿ ಬದರ ಜಮಾಖಾನರ 
ಬಾರು ೬೦೦೦೦ ಪೈಕಿ ಗಡಿ ಜಾಡಿನಲ್ಲಿ 
೨೦೦೦ ಜಾತಾಪಾಕಿ ಹಮರಹಾ 
೪೦೦೦೦ 

ಅಹಷಾಂ ಕಛೆರಿ ಪ್ಯಾದೆ ೨೦೦೦೦ 
ಕಾಮಾಟಿ ಕಛೆರಿ ನಫರು ೬೦೦೦ 
ಬಾಣದಾರ ಭುಜಂಗರಾವ ನಫರು 
೨೦೦೦ 

ಬೆಳ್ಳಿ ಬಾಲೆ ಕ್ರಿಷ್ಣರಾವು ನಫರು ೨೦೦೦ 
ಖಲಾಶಿ ಲಚ್ಚಿದಾ ಮೂವರು ೪೦೦೦ 
ಗೊಲಂದಾಜ ಚಟೆಗಾರ ವಗೈರೆ 

ಮೂಗೆ ಲಾಲ ಫಘರಾಶೀ ಸಾಗೋರು 
೨೦೦೦ 

ಯಿಂಗರೇಜ ಜಾನಿಗೊರು ೫೦೦ 
ಸವಣೂರು ಹಕೀಂಖಾನರ ಮಕ್ಕಳು ಜನ 
೨ಕೆ ಸವಾರ್ರು ೨೦೦೦ 

ಕಡಪೆ ಮೀರ ಅಲ್ಲಿ ರಜಾಖಾನರು ಸವಾರಿ 
೬೦೦೦ ಬಾರು ೪೦೦೦ ಅಹಷಾಂಮು 
೪೦೦೦ 

ಹಬಶೀರು ೧೦೦೦ 

ಅರಬಸ್ತಾನಿ ಜೂನಿ ೧೦೦೦ 

ತೋಘ ೩೦೦ ಗರ್ನಲ್‌ ಮಕರ ಡಿಬ್ಬಿ 
ಬಾರುದುಗೊಲಿ ಬೆಷುವಾರು 
ಮೊದಿಖಾನೆ ತಾಲೊಕ್ಕು ಪರದೀ ಯತ್ತು 
೧೨೦೦೦೦ 


ಚಿ ಟಿ ಟಿ ಟಿ ಚಿ ಚಿ ಖಿ 2೫ ಮ ಎ2 


ವಿ 


ಚಾರಿತ್ರಿಕ ದಾಖಲೆಗಳು 

ಶೀಮೆ ಕಂದಾಚಾರ ಪ್ಯಾದೆ 

00:0 6 ಪೈಕಿ ಹಮುರಹ 

೪೦೦೦೦ 

ಪಲುಖಾನೆ ಆನೆ ೧೦೦೦ 

ಸುತರ ಖಾನೆ ವಂಟೆ ೬೦೦೦ 
ಶಿಪಾಯಿ ಮುಹು್‌ಲುದಾರ' 

ಚೋಪದಾರ ಖಜ-ಮತ್ತುಗಾರ 

ಸರಾಫ ಗೊಲ್ಲ ವಗೈೆರೆ ಭೋಯಿ 

ಮುಷಾಲತಿ ಮಂಚಾ ವಗೈರೆ 

ಅಲಾಯಿದಾ 

ಅಹಲೆಕಾರ ಪೆಷಾ ಅಲಾಯಿದಾ 

ಬಾಜಾರು 

ನಸುರುಲ್ಲಾ ಚಉದರಿ 

ವಲ್ಲಿ ಮಹಂಮದ ಚವುದರಿ 

ದೊಡ್ಡಬಾಜಾರದ ಮುಂನಾಶಟಿ 

ಮಂಡಿ ಬಾಜಾರದ ಗಂಗಣ್ಣ 

ಚಿಕ್ಕ ಬಜಾರದ ರಾಮರಾಯ 

ಶಿಪಾಯಿ ಪಾಳೆಗಾರು 

ಆನೆಗೊಂದಿ ೧ ಹರಪನಹಳಿ 

ಜರಮಲಿ ೧ ಮಟ್ಟೆವಾರು ವಗೈೆರೆ 

ಜಮಾಯತ್ತು ಸುದಾ ಸುಮಾರು 

೧೫೦೦೦೦ 

ಬ್ರಾಂಹ್ಮಣ ಹರೆಕಾರು 


೧ ಶ್ಯಾಮೈಯ್ಯ ೧ ಸೂರನಾರಣೈ 


೧ 
೧ 
೧ 


೧ 


ನ ದಫೆ ನ ದಫೆ 
ಹಬಹಿ ತಿರು ೧ ಕನಕಗಿರಿ ಮಲೈಯ 


ರಾಯದುರ್ಗ ೧ ಹಾವನೂರು 
ಶೇಷೈನ' ದಪೆ ೧ ಸರಾಘ 
ಶ್ರೀನಿವಾಸ್ಥೆಯ್ಯ 


ಸದಾಶಿವೈಯ ೧ ವೆಂಕಟಸುಬೈಯ 
ಯಿನ್ನೂ ಕೆಲವರು ಸಹಾ ಜನಾ 
೧೦೦೦ 


ಹೌ ಲದ ರ್‌ ನಾಮಾ ೮೧ 
ಜಹಸೂರೆ ಯಿಸಫನ ಮುಲಕ ಹರಿಸಿಂಗು ಜನ ೧೦೦೦ ಯೀ ಮ್ಯಾರೆಗೆ 
ಹೊರಡುವಾಗ್ಕೆ ಯಿಲಾಯಿತೀಯಲ್ಲಿ ಫರಾಷೀನರಿಗೂ ಯಿಂಗ್ರೇಜರಿಗು ಲಡಾಯಿ ಹತ್ತಿ 
ಆ ವಿವರ ಬಾತಮೀ ತರಶಿಕೊಂಡು ಫರಾಶೀನರು ಖುಷಿ ಮೇಲೆ ನವಾಬರಿಗೆ 
ಸಹಾಯವಾಗಿ ಜಹಜುಗಳಿಂದಾ ಫಉಜು ಬರುವಂತ್ತೆ ತಹಾಬಂಧಿ ಮಾಡಿಕೊಂಡೂ 
ಮರಾಟೀರ ಸಂಗಡಲೂ ಬಾಗಾನಸುದಲ್ಲು ದೋಸ್ತಿ ಮಾಡಿಕೊಂಡು ಅವರಿಗೆ ಕೊಡತಕ್ಕ 
ಕೆಲವು ಹಣಗಳು ಜವಾಹಿರು ವಗೈರೆ ಕೊಟು ಅಲ್ಲಿನ ವಕೀಲರನ ಸಹಾ ಹರದೊ 
ಜಾಗಾದಲ್ಲಿ ಯಿಟು ದಿಳ್ಳೀಯಲಿ ವಕಾಲತ್ತಿನ ಬಗ್ಯೆ ನರಶಿಂಹೃದಾಸನ ಮಗ ಬಾಲ 
ಮುಕುಂದ ದಾಸರನ ಕಳುಹಿಸಿ ಯಿಂಗ್ರೆಜ ಬಹದರರ ಸಂಗಡ ಲಡಾಯಿ ಮಾಡುವ 
ಬಗ್ಯೆ ಮೊದಲು ಮೊರಾಟೇರ ಅನುಮತಿ ಮಾಡಿಕೊಂಡು ಮೊಹಿಂ ಹೊರಟರು. 


ಶಾರ್ವರಿ ಸಂವತ್ಸರದ ಆಷಾಡ ಶುದ್ಧದಲ್ಲು ಶಿಂಗರಪಟ್ಟಿ ಬಳಿ ಫಉಜಿಗೆ ಹುಕುಂ 
ಮಾಡಿದ ವಿವರ. ದರೊಬಸ್ತು ಘಉಜು ಖಾಸಾಹಮರಹ ಯಿರುವ ಹಾಗೂ ೨೦೦೦೦ 
ಕುದುರೆ ಮಾತ್ರ ವಿಂಗಡಿಶಿಕೊಂಡು ಆರ್ಕಾಡು ತಿರಚನಾಪಲ್ಲಿ ಮಧುರಾ ಚಂಗಲಪಟ್ಟು 
ಮಹಂಮದ ಬಂದರ ಜವಾಹಿರು ಬಂದರ ಮತ್ಸಲಿ ಒಂದರ ನೆಲ್ಲೂರು ಸರ್ವಪಲ್ಲಿ 
ತಂಜಾವೂರು ಕುಂಭ ಕೋಣಾ ಬಿದನೂರು ಚಂನಪಟಣ ವೇಲೂರು ಫಲಚೆರಿ ಆದಿಯಾಗಿ 
ರಾಮೇಶ್ವರದ ಬಾಗಿಲು ಪರಿಯಂತ್ರ ಯಾವತ್ತು ಶೀಮೆ ಯೀ ವಂದೇ ದಿವಸ ಶುಕ್ರವಾರ 
ಯೇಕ ಮೂಹೂರ್ತದಲ್ಲಿ ಲೂಟಿಶಿ ತರಾಜು ಮಾಡುವಂತ್ರೆ ನೆಮಕಾ ಮಾಡಿಶಿ ಫಉಜು 
ರವಾನೆ ಮಾಡಿ ಪರಂಗೇರ ಘಫವಜು ತಿರುಚನಾ ಪಲ್ಲಿಯಿಂದ್ದಾ ಸರಕಾರದ ಶೀಮೆಮೇಲೆ 
ಬಾರದಂತೆ ತಡೆ ಯಾಗಿ ಕರೂರು ಬಳಿ ತೈನಾತಿ ಯೀಸಲು ಶ್ಯಾಮರಾವು ಮಗ 
ಬಲವಂತರಾವ ಕುದುರೆ ೫೦೦ ಶಂಖಗಿರಿ ಕಿಲ್ಲೆದಾರ ವುಸುಮಾಲ ಖಾನ ತರಿನಘಡಮತ್ತಿ 
ಕಿಲ್ಲೆದಾರ ವಗೈೆರೆ ಜಮಾಯತ್ತು ಸಹಾ ಯಿರುವ ಹಾಗೂ ತಲಚೆರಿ ಕಿಲ್ಲೆಗೆ ಬೆಡಾಹಾಕಿ 
ತೆಗೆದುಕೊಂಬಂತ್ತೆ ಕಲ್ಲಿಕೋಟೆ ಸರದಾರಖಾನರಿಗೆ ಫರವಾನೆ ಕಳುಹಿಶಿ ಕುಂಭ ಕೋಣದ 
ಕಡೆ ಕೆಲವು ಫವುಜು ಸುದಾ ಬಾರಾಮಹಲು ಹರಿದಾಸ್ಫೆಯ್ಕನ ಕಳುಹಿಸಿ ನೆಲ್ಲೂರು 
ಸರ್ವಾಪಲ್ಲಿಕಡೆಗೆ ಕೆಲಉ ಫವಜು ಸುದಾ ಸವಾರ ಕಛೆರಿ ಮುತ್ಸದ್ದಿ ಲಾಲಾಥ ಬಿಲ್ಲೆರಾಮನ 
ರವಾನೆ ಮಾಡಿ ಗುರಂಕೋಟೆ ಯಿಂದ್ಹಾ ಚಿತ್ತೂರು ಮಾರ್ಗವಾಗಿ ಮೀರ ಅಲ್ಲಿ 
ರಜಾಖಾನರು ಬರುವಂತೆ ಫರವಾನೆ ಬರಶಿ ಕಳುಹಿಸಿ ಚಂಗಮಾವು ಮೊಳೂರು 
ತಿರುಣಾಮಲೆ ಆರಣಿ ತಿಮರಿ ತೆಗೆದುಕೊಂಡು ಆರ್ಕಾಡಿಗೆ ಮುತ್ತಿಗೆ ಯಿಳಿದರು. 


ಈ ಸುದ್ದಿ ಕೇಳಿ ಚಂನಪಟ್ಟದಿಂದ್ದಾ ಮಮದಲ್ಲಿ ಖಾನರು ಪಿಂಣಾಜಿ ಪಂತರು 
ಹೊಡೆತಕ್ಕೆ ಹಾಕಿದರು. ಚಂನ್ನಪಟ್ಟದಿಂದ್ದಾ ಕರ್ನಲ್‌ ಮಂಡ್ರೊಲ ಕೆಲವ ಫವಜು ಸುದಾ 
ಹೊರಟು ಶಿವಾಯಿ ಬೊಂಬಾಯಿಂದ್ಹಾ ಮೈಫಉಜು ಸುದಾ ಹೊರಟು ಕರ್ನಲ್‌ ಬೆಲಿ 
ಸುದಾ ಆರ್ಕಾಡಿಗೆ ಕುಮುಕ್ಕು ಬರುವ ಶುದ್ಧಿ ಕೇಳಿ ಅವರ ತಂಬೀ ಬಗ್ಯೆ ಕೆಲಊ 
ಫವುಜು ಸುದಾ ಠೀಪುಸುಲತಾನರ ಕಳುಹಿಸಲಾಗಿ ಯಿವರನ ಲೆಖ್ಬಿಸದೆ ಬೆಲಿ ದಂಡು 
ಮುಂದೊತ್ತಿ ಕಂಚೀ ಬಳಿ ಯಿಳಿದಿದ್ದ ಮಂಡ್ರೊಲನ ಫವಜಿಗೆ ಮಿಲಾಯಿಸುವದಾಗಿ 


೮೨ ಚಾರಿತ್ರ ದಾಖಲೆಗಳು 
ಬರುವ ಸುದ್ದಿ ರಾತ್ರೆ ಷುತರ ಸವಾರ ಹಮರಹ ಸುಲತಾನರ ಅರ್ಜಿ ಬರುತ್ತಲೆ ತಕ್ಷಣ 
ಆರ್ಕಾಡು ಮುತ್ತಿಗೆ ತೆಗದು ಖಾಸಾ ಹೋಗಿ ಬೇಲಿ ದಂಡು ಘೇರಾಯಿಸಿ ಖಾಸಾ 
ದುರ್ಜಿನಿನಿಂದಾ ನೋಡಿ ಬೇಲಿ ಬಾರು ದುಪಟಿಗಳಿಗೆ ತೊಪುಗಳು ಬಾಂಗಳು ಸುದಾ 
ಹೊಡದು ಪುಟಿಗಳು ಸುಟು ಸಂಗಡಲೆ ಕುದುರೆಗಳ ಚಲಾಯಿಸಿ ಪರಂಗೇರ ದಂಡು 
ಹೊಡದು ಮುಳುಗಿಶಿ ಬೆಲಿಯಂನ್ನು ಕೈಶೆರೆ ಹಿಡಿದು ಪಟ್ಟಕೆ ಸಾಗಿಶಿ ಮಂಡ್ರೋಲಿನ 
ಫವುಜಿನ ಮ್ಯಾಲೆ ತಿರುಗುತ್ತಾಲೆ ಅವನು ಚಂನಪಟ್ಟದ ಮಾರ್ಗ ಹಿಡಿದು ಫರಾರಿ ಆಗಲಾಗಿ 
ಬೆಂನ್ನಟ್ಟಿ ಬಹಳ ದೂರಾಶಿಕ್ಕಿದ ಸಾಮಾನೆಲ್ಲಾ ಲುಟಾಯಿಶಿ ಹಿಂತಿರುಗಿ ಆರ್ಕಾಟಿಗೆ 
ಬಂದು ಪುನಹಾ ಮೊರ್ಚಿ ಹಾಕಿದರು. 


ಆರ್ಕಾಡು ಬಳಿ ಯರಡು ಮೂರು ತಿಂಗಳು ಬಹಳ ಲಡಾಯಿ ಆಗಿ ನವಾಬರ 
ಅಳಿಯ ಅಫೀಜಲ್ಲಿ ಖಾನರು ತೊಪಿನ ಗುಂಡಿನಿಂದ್ಹಾ ಪಾರಾಗಿ ಶಾರ್ವರಿ ಸಂವತ್ಸರದ 
ಮಾರ್ಗಶರ ಶು ೨ ಮಂಗಳವಾರ ಆರ್ಕಾಡಂನ್ನು ಹಲ್ಲಾದ ಮ್ಯಾಲೆ ತೆಗೆದುಕೊಂಡು 
ಸಾಬಕು ಸರ್ವಜಿತ್ತು ಸಂವತ್ಸರದಲ್ಲಿ ನವಾಬರ ಸವಾರಿ ಒಂದಾಗಾ ಆರ್ಕಾಡ ಶಹರು 
ಲೂಟಿಶಿದ್ದರಿಂದ್ದಾ ಯೀಚೆಗೆ ಅಚ್ಚಂಣ ಪಂಡಿತನೂ ಷಹರು ಸುತ್ತಾ ಜಂಬಿಟ್ಟಿಗೆ ಗಚ್ಚಿನಿಂದಾ 
ಭಾರಿ ಶಹರು ಪನಾಕಟ್ಟ ವೇಲೂರು ದರವಾಜೆ ಮಾಂಗಾದ ದರವಾಜೆ ದಿಳ್ಳಿ ದರವಾಜೆ 
ರಾಯಜೀ ದರವಾಜೆ ಯೀ ಮ್ಯಾರೆ ಹೆಸರುಗಳ ಯಿಟ್ಟು ಬಹು ಮಜ ಬೂತಾಗಿ ಯಿದ್ದದನ್ನು 
ರಾಯಜೀ ದರವಾಜೆ ಬಳೀ ಹಲ್ಲಾಮಾಡಿ ತೆಗೆದುಕೊಂಡು ರಾಜಾ ಬಹದರ ಅಚಂಣ 
ಪಂತರನ್ನು ಮಹಂಮದಲ್ಲಿ ಕುಮುಂದಾರನ್ನು ಕರತಂದು ಬಾಲಾಜೀ ನಗರದ ಬಳಿ 
ನದೀಕಿನಾರೆ ನವಾಬರ ಭೇಟಿ ಮಾಡಿಸಲಾಗಿ ಕೂಡಲೆ ಶಹರು ಪನೆವಳಿಕ್ಕೆ ಸವಾರಿ 
ಬಂದು ಸಾತುಲ್ಲಾ ಖಾನರ ದೇವಡೀಯಲ್ಲಿ ಯಿಳಿದು ಶಹರಿನಲ್ಲಿ ಯಿರುವ ವಳಕಿಲ್ಲಿಯಲ್ಲಿ 
ಶೆರೆಯಿದ್ದ ಅಬ್ದುಲ್‌ ರಶೀದ ಖಾಂನ್‌ ದಿವಾನಿ ಅಲಾನಬೆ ಮಾದ ಬಡೆಬಾಯಿ 
ನಜೀಬಿಖಾನರ ರಾಯಜೀ ಅಂಣಾಜೀ ಪಂತರ ಕಾಲಿನ ಮ್ಯಾಲೆ ಯಿಳಿಶಿ ಚಂನ ಪಟ್ಟಕ್ಕೆ 
ರವಾನೆ ಮಾಡಿ ಆರ್ಕಾಡ ಠಾಣೆ ಬಲಿಕಾವು ಮಾಡಿ ದೊಬೀಗಡಾ ಚಂಬಾರಗಡಾ 
ಕೈಲಾಸಗಡಾ ಸಾತಗಡ ಚೊಳಂಗೆರೆ ಮಹಿಮಂಡಲಾ ತಲಕಾವೇರಿ ಪಾಕ ತಿರುತಾನೂರ 
ತಿರವಾತುರ ತಿಂಡಿವನ ತಿರಕಾಟ ಪೂತೂರು ಕಳಸಾಪಾಕ ಚಿದಂಬರ ಮಂನಾರಗುಡಿ 
ಕರ್ನಾಟಗಡ ಅಂಬೂರಗಡ ಚಂಚೆ ಚೆತ್ತಪಟ್ಟೆ ವಗೈರೆ ಶೀಮೆ ಯಾವತ್ತೂ ಠಾಣೇಗಳ 
ಹಾಕಿಸುತ್ತಾ ಆರ್ಕಾಡದಲ್ಲಿ ಮೊತ್ತಾಬು ಕಾಯಿದೆ ಮ್ಮಾರೆ ದುತರ್ಫ ಅಂತಸ್ತುಗಳ ಅಂಗಡಿಗಳ 
ಕಟಿಸುತ್ತ ಆರ್ಕಾಡು ಸುಭೆ ಮೊದಲಿನಂತ್ತೆ ಅಚಂಣ ಪಂತರಿಗೆ ನೇಮಕಾ ಮಾಡಿ ಪೂಲ 
೭೦೦೦೦೦ ವರಹಾ ಖಂಡನೆ ಮಾಡಿ ಯೀತನೆ ದರ್ಮಹಾ ೧೦೦೦ ವರಹಾ 
ಅಲಖಾಬು ಮಾಡಿ ಲಾಯಖಿಲ್ಲಾ ಯಿನಾಯತವಯ ಹಸಾನ ರಾಜಾ ಬೀರಬಲ್ಲ 
ಮರವರದ ಮರಹಿ ಪುಟಾಷಂದ ಯಂಬದಾಗಿ ಫರವಾನೆ ಬರೆವ ಖಾಯಿದೆ ಸಹಾ 
ಮಮದಲ್ಲಿ ಖಾನರು ನಡೆಸುತ್ತಿದ್ದ ಪ್ರಕಾರ ನೇಮಕಾಮಾಡಿ ಸರಫರಾಜು ಮಾಡಿದ್ದರಿಂದ್ಲಾ 
ಯೀತನ ಕಡೆ ಅಮೀಲರು ವೆಂಗಟ ರಂಗೈಯ ನಾಮಲಿಂಗ ರಾಮಾಜೀ ಶ್ರೀನಿವಾಸರಾಯ 


ಹೈದರ್‌ ನಾಮಾ ೮೩ 
ಜೊಗಿ ಪಂತ ವಗ್ಳೆರು ಬಂದು ಸರಕಾರದಲ್ಲಿ ರುಜುವಾದರು. ಬೆನ್ನೆಯರು ಖಾನಾ ಜಸಂ 
ನಾಥ ಪಂತಾ ಮೀರ ಅಸುದುಲ್ಲಾಖಾನರ ಮಗ ಸೈದ ಮಹಂಮದ ಖಾನ ವೆಂಕಟೇದಾಸ 
ವಗೈೆರೆ ಆರ್ಕಾಡಲ್ಲೆ ಹಸ್ತಗತವಾಗಿ ನಿಂತರು. 


ಆವಾಗಾ ಮಹಂಮದಲ್ಲಿ ಖಾನರ ತಂಮ್ಮ ಅಬ್ದುಲ್‌ ವಹಬ ಖಾನರು 
ಮಯಬಾಬಸ್ತು ತಂಮ್ಮ ಜಹಗೀರಿ ಚಿತ್ತುರಲ್ಲಿಯಿದ್ದ ಕಾರಣಾ ಮೀರ ಅಲ್ಲಿ ರಜಾಖಾನರು 
ಮಮದಲ್ಲಿ ಕುಮುಂದ್ಲಾನರ ಸಹಾ ಹೋಗಿ ಚಿತ್ತೂರು ಠಾಣೆ ಹಾಕಿ ಯಿವರನ ಆರ್ಕಾಡಿಗೆ 
ಹಿಡಿತಂದು ಪಹರೆ ಹಾಕಿ ಪಟ್ಟಕ್ಕೆ ರವಾನೆ ಮಾಡಿದರು. 


ಆ ಬಳಿಕ ಯಿದೆ ಮೀರ ಸಾಬರು ಕುಮುಂದಾರ ಮಜಕೂರನ ಸಹಾ ವೆಲೂರಿಗೆ 
ಮುತ್ತಿಗೆ ಹಾಕಿ ಯಿರುವಲ್ಲಿ ವಿ(ಲಾ) ಯಿತಿಯಿಂದ ಕರ್ನಲ್‌ ಕೊಟಯಂ (ಬ) ಯಿಂಗೈೆಜಿ 
ಸರದಾರನು ಭಾರಿ ಫಉಜಿನಿಂದ್ಹಾ ಚಂನಪಟ್ಟಕ್ಕೆ ಜಹಜಿನ ಮ್ಯಾಲೆ ಬರು ವರ್ತಮಾನ 
ತಿಳಿದು ನವಾಬರು ಆರ್ಕಾಡಿನಿಂದ್ಹಾ ಹೊರಟು ಸದರಹೂ ಮುತ್ತಿಗೆ ತೆಗೆದು ವೇಲೂರು 
ಬಳಿ ಠಾಣೆಯಿದ್ದ ಫವುಜಂನ್ನು ತೆಗೆದುಕೊಂಡು ವೆಲೂರಿಗೆ ರಫ್ತ ಮುಸ್ಕೈದೆ ಬಾರದಂತೆ 
ಸುತ್ತಲೂ ಸವಾರಿ ಬಗ್ಯೆ ಸಯಾಜಿ ಸಾಳಂಕಿ ಸೈದ ಇವರು ಸ ಯರಡು ರಿಸಾಲೆ ಸವಾರಂನ್ನು 
ಯಿಟು ಅವರಿಗೆ ಆ ಶೀಮೆ ಪಾಳೆಗಾರು ತಂಮಲ್ಲಿ ರುಜುವಾಗಿದ್ದ ಕಾಳಹಸ್ತಿ ಬಂಮ್ಮರಾಜ 
ಮೊಗರಾಲ ವಗೈರೆ ಜಮೀಯತ್ತು ಸುದಾ ಮಹಂಮದ ಬಂದರದ ಬಳಿಗೆ ಹೊರಟು 
ಆರ್ಕಾಡ ಕಿಲ್ಲೆದಾರಿ ಅತ್ತಿ ಪಾಷಾಖಾನರಿಗೆ ನೇಮಿಶಿ ಕೆಲವು ಘವುಜು ಸುದಾ 
ಮೀರಮಹಂಮದ ಸಾದಕರನ ಆರ್ಕಾಡಲ್ಲಿ ಖುದ್ದು ಮೊಖ್ಮ್ಯಾರಿ ಕೊಟು ನಿಲ್ಲಿಶಿ ಹೊರಟು 
ಹೋದರು. 


ಶಖೆ ೧೭೦೩ನೆ ಪ್ರವ ಸಂವತ್ಸರದ ಆಷಾಡ ಮಾಸದಲ್ಲು ಮಹಂಮದ ಒಂದರದ 
ಬಳಿ ಯಿಂಗ್ರೇಜೀ ಕೂಟದ ಫಉಜಿಗೂ ನವಾಬರ ಫವುಜಿಗೂ ಬಹಳ ಲಡಾಯಾಗಿ 
ಘರಂಗಿ ದಂಡು ಮುಳುಗುವ ವ್ಯಾಳೆಯಲ್ಲಿ ತ್ವರ್ಯಪಟ್ಟು ಜಾಹಿರುಮಾಡಿ ಮರಳಿನಲ್ಲಿ 
ಕುದುರೆಗಳ ಛಲಾಯಿಸಿದರಿಂದ ಕುದುರೆ ಕಾಲು ಶಿಕ್ಕಿಕೊಂಡು ಯದುರಿಗೆ ಬಂದು ನೀರು 
ಮ್ಯಾಲೆ ಜಹಜುಗಳಿಂದಾ ಸಹಾ ಪರಂಗೆರ ತೊಘಫ ಬಂದೂಕುಗಳು ಸಲಖಿನಿಂದಾ 
ಬಹುಜನ ಕುದುರೆಗಳು ಕಡಪೆ ಮೀರ ಅಲ್ಲಿ ರಜಾಖಾನರು ಯಿವರ ಹಿರೀಮಗ ಸವಾರ 
ಕಛೆರಿ ಬಕಷಿ ಶಿದ್ದಿ ಹಲಾಲ ವಗ್ಳೆರೆ ಹತವಾಗಿ ನವಾಬರ ಪವುಜು ಪೆಟು ತಿಂದು ಕಿನಾರೆ 
ಯಾದ್ದರಿಂದಾ ಕರ್ನಲ್‌ ಕೂಟನ್ನು ಪಟ್ಟದ ಫಉಜಿನ ಮ್ಯಾಲೆ ಬೀಳುವುದಕ್ಕೆ ಶಕ್ತಿ ಸಾಲದೆ 
ಚಂನಪಟ್ಟದ ಮಾರ್ಗ ಹಿಡಿದು ಹೊರಟು ಹೋದನು. 


ಪಟ್ಟದ ಕಿಲ್ಲೆ ಪಾಲಖಾನರ ದುಯಂ ಮಾಡಿ ಶೆಖದಿ ತಾಲ ಚೆರಿಗೆ ಕಿಲೆದಾರಿ 
ಕೊಟು ಕಳುಹಿಸ] 


೮೪ ಚಾರಿ ತ್ರ” ದಾಖಲೆಗಳು 

ಅವರಿಗೆ ನವಾಬರು ಮಮದಲ್ಲಿ ಖಾನರ ಶೀಮೆ ಯಾವತ್ತು ಠಾಣೆ ಹಾಕಿ 
ತೊರೆಯೂರು ಚಿದಂಬರ ವಗ್ಗೆರೆ ಮುಗುವಳೀ ನಿಗದಿ ಮಾಡುತ್ತ ಯಿರುವಾಗ್ಯೆ ಮಮದಲ್ಲಿ 
ಖಾನರಿಗೆ ನಿಂತು ಯಿದ್ದ ಗತಿಗಳ ವಿವರ. 


೧ ಚಂನಪಟ್ಟದ ಕಿಲ್ಲೆ ೧ ತಂಜಾವೂರು ೧ ನೆಲ್ಲೂರು ಸರ್ವಾಪಲ್ಲಿ 

೧ ಮಧುರೆ ೧ ತಿರಚನಾಪಲ್ಲಿ ೧ ನಸರಕ ಗಡ 

೧ ವೇಲೂರು ೧ ವಂದವಾಶಿ ೧ ಜವಾಹಿರ ಬಂದರ 

೧ ಚಂಗಲಪಟ್ಟು ೧ ಮಹಂಮದ ೧ ಮತ್ತಲ ಬಂದರ 
ಬಂದರ 


೧೨ ಯಿಷ್ಟೆ ಏನಹಾ ಶೀಮೆ ಯಾವತ್ತು ನವಾಬರ ಠಾಣೆ ಆಗಿತ್ತು. 


ಆ ಬಳಿಕ ಚಂನಪಟ್ಟದಿಂದಾ ಕೆಲವು ಫವುಜು ಸುದಾ ಕರ್ನಲ್‌ ಮಕಳೀಸರು 
ಬರಲಾಗಿ ವಂದವಾಶಿ ಬಳಿ ಲಡಾಯಿ ಆಗಿ ಆ ಫವುಜು ಮುಳುಗಿಶಿ ಮಕಳೀನರನ ಕೈ 
ಶೆರೆ ಹಿಡಿದು ಬೆಂಗಳೂರಿಗೆ ರವಾನೆ ಮಾಡಿದರು. 


ಸವಾರ ಕಛೆರಿ ಶಿದ್ದಿ ಹಿಲಾಲರ ಅತೈವಜಿ ಚಿತ್ರಕಲ್ಲು ಸಲಾಬತ್ತು ಖಾನರಿಗೆ 
ಬಕಷಿಗಿರಿ ಆಯಿತು. 


ಕಂದಾಚಾರ ಕಛೆರಿ ಬಕಷಗಿರಿ ಮೊಖಲಿನ ಅಲ್ಲಿಬಾನರಿಗೆ ಅವಲು ದುಯಂಮಿಗೆ 
ಮಹಂಮದ ಮಹದೀ ಶೀಯಂಮಿಗೆ ಹೊಂನರ ಹುಸೇನ ವಗೈರೆ ಆರೇಳು ಜನಕ್ಕೆ 
ಮೊಕರೂರು ಆಯಿತು. 


ಮಹಲಾತಿ ಕಛೆರಿಗೆ ಮೀರಸಾದಕರು ಆರ್ಕಾಡಲ್ಲಿ ನಿಂತು ಮಹಂಮದ ಸಾದರು 
ಮೇಲು ಶೀಮೆ ವಿಚಾರಣೇಗೆ ಗಡಿಗಳ ಮ್ಯಾಲೆ ಹೋಗಿ ಬೊಕ್ಕಸದ ವೆಂಕಟಪತೈಯ್ಯ 
ವಗೈರೆ ಕಣಿವೆ ಕೆಳಗಣ ಶೀಮೆಗೆ ಹೋಗಿ ಅಂಚೆ ವಂಗೈಯ್ಯ ಪಟ್ಟದಲ್ಲಿ ಮುಸ್ತಾಪಾಲಿ 
ಖಾನರ ಬಳಿ ಶೀಮೆ ವಿಚಾರಣೆಗೆ ನಿಂತು ಹಜೂರಲ್ಲಿ ಯಾರೂ ಇಲ್ಲದೆ 
ನಜೀಮುದ್ದಿಖಾನರಿಗೆ ತನೈೆರಾಗಿ ಯಿವರ ಹಿರೀಮಗ ಸೈದ ಬದೀಯುದ್ದಿಖಾನರೆಂಬವರಿಗೆ 
ಮೊಕರೂರು ಆಗಿ ಕಛೆರಿ ಸುಬ್ಬರಾವ ಜನ ೧ ಪುಟ್ಟೆಯ್ಕನ ಮಗ ೧ ನಂಜೈಯ್ಯನ ಜನ 
೧ ಚಂನಸಮುದ್ರದ ನಾರಣಪ್ಪನ ಜನ ೧ ಅಂಚೆ ರಂಗೈಯ್ಯನ ಗುಮಾಸ್ತೆ ವೆಂಕಟರಾವು 
ಜನ ೧ ಶಿಟಿನ ದ್ಕಾವರ ಮಗ ಪುಟೈಯ್ಕ್ಯನ ಜನ ೧ ಸಹಾಯಿಟುಕೊಂಡು ಅಂಚೆ 
ಶ್ಯಾಮೈಯ್ಯನೆ ಯಾವತ್ತೂ ಆಡಳಿತಾ ಮಾಡುತ್ತಾ ಯಿದ್ದನು. 

ಪ್ಲವ ಸಂವತ್ಸರದ ಕಾರ್ತಿಕದಲ್ಲು ತಲಚೆರಿ ಮುತ್ತಿಗೆ ಯಿರುವ ಫವುಜಿನ ಮ್ಯಾಲೆ 
ಘರಂಗೇರ ಜಹಜುಗಳು ಬಂದು ಶಭತೂನು ಮಾಡಿ ಸರದಾರಖಾನರನ ಜಗಳದಲ್ಲಿ 
ಕೈಶೆರೆ ಹಿಡಿದು ಜಖಮುಗಳ ಪಟ್ಟಿ ಕಟ್ಟಿದಲ್ಲಿ ಆತನು ರೋಷದಿಂದ್ಹಾ ಯಿನ್ನುಮ್ಯಾಲೆ 
ಬದುಕಿ ನವಾಬರಿಗೆ ಮೊಖಾ ತೋರಬಾರದು ಯಂದ್ಹ್ದು ಘಾಯಗಳ ಕಿತ್ತುಕೊಂಡು 


ಹೈದರ್‌ ನಾಮಾ ೮೫ 
ಪ್ರಾಣತ್ಕಾಗ ಮಾಡಿದ್ದರಿಂದಾ ಆತನ ಹೆಂಡತಿ ಮಕ್ಕಳನ ಪಟ್ಟಕ್ಕೆ ರವಾನೆಮಾಡಿ ಯಿಂಗ್ರೆಜರು 
ಕಲ್ಲಿಕೊಟೆ ಠಾಣೆ ಹಾಕಿದರು. ಯೀ ಸುದ್ದಿ ನವಾಬರು ತಿಳಿಯುತ್ತಲೆ ಕೆಲವು ಘವಜು 
ಸುದಾ ತಂಮ್ಮ ಭಾವ (ಮೈದ) ಮೈದ ಮಕದುಂ ಅಲ್ಲಿಖಾನರನ ಕಲ್ಲಿಕೋಟೆಗೆ ಕಳುಹಿಸಲಾಗಿ 
ಯಿವರು ಪಾಲಘಾಟ ಕಛೆರಿ ದಾಟಿ ಆ ಮುಂದೆ ಹೋಗಿ ಕೆಲವು ಶೀಮೆ ಸಾದಿಸುತ್ತ 
ನಾಯಿಮಾರರ ಹೆಂಣುಗಳ ಲೊಲೊಪ್ತಿಯಲ್ಲಿ ಯಿದ್ದು ರಾತ್ರಿವ್ಶಾಳೆ ನಾಯರು ಮಾಹಿಳೆರು 
ಸಹಾ ಷಬತೂನ್ನು ಮಾಡಿ ಹೊಡದು ಖಾನ ಮಜಕೂರಿನ ತೆಲೆಕ್ಕೊದು ತೆಗೆದುಕೊಂಡು 
ಹೋದರು. 


ಅಲ್ಲಿಂದಾ ನಾಯರು ಮಾಹಿಳೆರು ಸಹಾ ಗುಂಪಾಗಿ ಪಾಲಘಾಟೀ ಕಛೇರಿ ಬಳಿಗೆ 
ಶೇರುತ್ತಲೆ ಡೆಂಕಣಿಕೊಟೆ ಶಿದ್ದ ರಾಜೈೆಯ್ಕನ ಸಾಬಕು ಪರಂಗೇರಲ್ಲಿ ಷಾಮೀಲಾದನೆಂದು 
ಗಲ್ಲುಹಾಕಿಶಿ ಆ ಬದುಕು ಶೇಕು ಯಿಭರಾಯಮನೆಂಬುವನಿಗೆ ಕೊಟು ಯಿತ್ತಾಗಿ ಆತನ 
ಮಗ ಆ ಶೇಖು ಯಿಬರಾಯಮನ ಮಗನ್ನು ಕೆಲವು ಜಿಮಾಯತ್ತು ಸುದಾ ಪಾಲಗಾಟಿನ 
ಬಳಿ ಮರ್ದಮೀ ಮಾಡಿ ನಿಂತ್ತು ನಾಯರು ಮಾಪಿಳೆರುನೆಲಲಾ ಹೊಡದು 
ಹಿಂಮೆಟಿಶಿದರು. 


ತಿರುಚನಾಪಲ್ಲಿಯಿಂದ್ಹಾ ಕೆಲವೂ ಗೊರಾಬಾರು ಯರಡು ತೋಪು ಸುದಾ 
ಹೊರಟು ಕರೂರು ಶೀಮೆ ಮ್ಯಾಲೆ ದೌಡು ಬರಲಾಗಿ ಬಲವಂತ ರಾಯನು ಕುದುರೆ 
ಯಿಂದಾ ಲಾಂಟಿನಲ್ಲಿ ಹೊಕ್ಕು ಬಹುಜನ ಹೊಡದು ಪತ್ತೆಮಾಡಿ ಅಷ್ಟರಲ್ಲೆ ತಂನ ಬಲದ 
ಕಿವಿಯ ಬಳಿಯಣ ತಲೆಬುರುಡೆ ಕೊರದು ಬಂದೂಖಿನ ಗೋಲಿ ಜಖಂ ಆದ್ದರಿಂದಾ 
ಘಾಯ ಸೊಕ್ಕಿ ಕಡೂರು ಬಳಿಗೆ ಹೊತ್ತು ತರುವಾಗ್ಯೆ ಪಟ್ಟದಲ್ಲಿ ಆತನ ಹೆಂಡತಿ 
ದೈವಾಧೀನವಾದಳೆಂಬ ವರ್ತಮಾನ ಬರುತ್ತಾಲೆ ಯೀ ವಿವರವೆಲ್ಲಾ ಹಜೂರಿಗೆ ಅರ್ಜಿ 
ಬರಿಯಲಾಗಿ ಪುನಹಾ ಆ ಬಲವಂತರಾಯಗೆ ಫರವಾನೆ ಬಂದ ವಿವರ. ನೀನು ಸರಕಾರದ 
ಖೈರುಖಾನೆಯಲ್ಲಿ ವಂದಕ್ಕೂ ಚಿಂತೆ ಮಾಡ ಕೆಲಸವಿಲ್ಲಾ, ಸಾಬಕು ಚಿತ್ರ ಕಲ್ಲು 
ಬಳಿಯಣಿಂದ್ದಾ ಕಲ್ಲಿಕೋಟೆ ಮೊಹಿಂಮ್ಮಿಗೆ ನಿನಗೆ ನಾವ ಅಪ್ಪಣೆ ಕೊಟು ಕಳುಹಿಸಿ 
ಯಿದ್ದಾಗ ನೀನು ಬಹಿರ ವಂದು ಕಡೆ ಭಾರಿ ಬಳೀಯಲ್ಲಿ ನಿಲ್ಲಿಶಿ ಮಾಪಿಳೇರ ಮ್ಯಾಲೆ 
ಲಡಾಯಿಗೆ ಹೋದ ವ್ಯಾಳೆಯಲ್ಲಿ ನಾಯರು ಮೊಗದಿಂದಾ ಬಹಿರಿನ ಮೇಲೆ ಬಂದು 
ಬೀಳುತ್ತಲೆ ನಿಂನ ಹೆಂಡತಿ ಸವಾರಳಾಗಿ ಯರಡು ಕೈಗೂ ಪಟಾ ಯೇರಿಶಿಕೊಂಡು 
ಹೊರಡಲಾಗಿ ಸಂಗಡ ಕೆಲವ ಜನರು ಗುಂಪುಕೂಡಿ ಆ ದಿವಸ ನಾಯರನೆಲ್ಲಾ ಹೊಡೆದು 
ನಿಂನ ಹೆಂಡತಿ ಪತೆಮಾಡಿದ್ದರಿಂದಾ ಆಕೆ ನಂಮ ಮಗಳು ಯಂದು ಖಿಲ್ಲಿತ್ತು ಜವಾಹಿರು 
ಯಿನಾಮು ವಗೈರೆ ಬಹಳವಾಗಿ ಕೊಟು ಯಿನಾಯತನಾಮಾ ಸುದಾ ಕಳುಹಿಸಿ 
ಯಿಧೆವೆಯಾಗಿ ಆಕೆ ತೀರಿಹೋದ ಸಂಗತಿ ನಂಮ ಮನಶ್ಶಿಗೆ ಬಹಳ ವ್ಯಾಕುಲವಾಯಿತು. 
ಆದಾಗ್ಯೂ ದೈವಗತಿಗೆ ಮಾಡತಕ್ಕದ್ದೇನು. ಯೀಗ ನಿಮಗೆ ಜಖಂ ಪಟಿಗೆ ೧೦೦೦ 
ರೂಪಾಯಿ ನಿಂಮ್ಮ ಮದುವೆ ಬಗ್ಗೆ ೩೦೦೦ ರೂಪಾಯಿ ತೊಡೆಖಿಲತ್ತು ಸಹಾ ಕಳುಹಿಸಿ 
ಯಿಧೇವೆ. ತೆಗೆದುಕೊಂಡು ಶೀಗ್ರ ಜಖಂ ಚಂನಾಗಿ ವಾಶಿ ಮಾಡಿ ಮದುವೆ ಮಾಡಿಕೊಂಡು 


೮೬ ಚಾರಿತ್ರಿಕ ದಾಖಲೆಗಳು 
ಆ ವರ್ತಮಾನಾ ನಮಗೆ ಅರ್ಜಿ ಬರೆಯುವದೂ ಯಂದು ಬುದ್ಧಿ ಫರವಾನಾ 
ಸಾದರಾಯಿತು. 


ಯೀ ಮಧ್ಯೆ ಚಂನ್ನಪಟ್ಟದಿಂದಾ ಯಿಂಗರೆಜರ ಘವುಜು ನೆಲ್ಲೂರು ಸರ್ವಾಪಲ್ಲಿ 
ಕಡೆ ಬಂದದ ತಿಳಿದು ಲಾಲಾಧ ಕಿಲ್ದೆರಾಮಗೆ ಕುಮುಕಾಗಿ ಸುಲತಾನರ ಕಳುಹಿಸಲಾಗಿ 
ಯಿವರು ಅಲ್ಲಿಗೆ ಹೋದ ಧವಮಿಕಿಗೆ ಯಿಂಗ್ರೆಜರ ಘವುಜು ಮೊಕಾಬಿಲೆಗೆ ಬಾರದೆ 
ಹಿಂತಿರುಗಿ ಹೋಯಿತು. 


ಶಖೆ ೧೭೦೩ನೆ ಪ್ಲವ ಸಂವತ್ಸರದ ಮಾರ್ಗಶವ ಪಷ್ಕದಲ್ಲಿ ಆರ್ಕಾಡಲ್ಲಿ ಯಿದ್ದ 
ಅಚ್ಚಂಣಪಂಡಿತರ ಹೆಂಡತಿ ಮಕ್ಕಳು ವೆಂಕಟದಾಸ್ಕೆಯ್ಯ ವಗೈರೆ ಸಾಹುಕಾರರು ಆರಣೀ 
ಪಾಳ್ಕೆಗಾರ ಕೆಲವು ಮುಸಲಮಾನರು ಯಿವರ ಕುಟುಂಬ ಮಕ್ಕಳು ವಗ್ಗೆರೆ ಬೆಂಗಳೂರಿಗೆ 
ಪಟ್ಟಕೆ ಸಹಾ ರವಾನೆ ಮಾಡಿದ್ದರಿಂದಾ ಅಚ್ಚಂಣಪಂತರು ದಿಲ್ಲಿರುಯಾಗಿ ದೇಹಕ್ಕೆ ಸ್ವಸ್ತಿವಿಲ್ಲವೆ 
ಮಲಗಿ ಸದರಿಮಾಸಗಳಲ್ಲಿ ದೈವಾಧೀನವಾದ್ದರಿಂದಾ ಯಿವನ ತಂಮ್ಮನ ಯರಡನೆ ಮಗ 
ರಂಗನಾಥಪಂತರಿಗೆ ಯಿವರ ತಂದೆ ಹುದ್ದೆ ಯೀತನ.... ರಿಬಗ್ಯೆ ರಾಯಾಜೀ ಸೋದರಳಿಯ 
ಜಗಂನಾಥ ಜೊಗಿಪಂತ ವಗೈೆರೆರಿಗೆ ಸಹಾ ಜೋಳಛಂಗೆರೆ ಬಳಿ ದಂಡು ವಳಗೆ ನವಾಬರು 
ನೇಮಕಾ ಮಾಡಿಸ್ವರು. 


ಸದರಿ ಮೊಹಿಮಿನಲ್ಲಿ ಮಹಂಮದ ಬಂದರದ ಬಳೀ ಲಡಾಯಾದ ದಿವಸ 
ಸರಕಾರದ ತಬೆಲಿ ಪೈಕಿ ಬಾರರಾಗೀರ ರಾಜ ದಾರಖಾನನೆಂಬವನ್ನು ಜಂಗಿನಲ್ಲಿ ಕುದುರೆ 
ಪೊನಿಯಾದ ಸಬಬು ದಂಡಿಗೆ ಬಾರದೆ ಚದುರಿ ಹೋಗಿ ಮಾರ್ಗದಲ್ಲಿ ಶಿಕ್ಕಿದ ವಬ್ಬ 
ಮಾರ್ಗಸ್ತನ ಸುಲಕೊಂಡು ಅವನ ಕೈಲಿಯಿಂದಾ ಶಿಕ್ಕಿದ ಕೆಲವು ದ್ರವ್ಯದಿಂದ್ದಾ ನೂರಾರು 
ಜನ ಶಿಬಂದಿಯಿಟ್ಟು ಹತೆಂಟು ಹಳಿ ಲೂಟಿಶಿ ಅಲ್ಲಿಯು ಕೆಲವು ಜಮೆಯಾದ ಹಣದಿಂದಾ 
ಯರಡು ಸಾವಿರದ ಪರಿಯಂತರ ಶಿಬ್ಬಂದಿ ಜಮಾಯಿಶಿ ಸಮುದ್ರದ ದಡಕ್ಕೆ ಹೋಗುವಾಗ್ಯೆ 
ಅಕಸ್ಮಾತ್‌ ವರ್ತಕ ಬೆಗಾರಿ ಜಹಜುಗಳು ನಾಲ್ಕು ಮೂರು ದರಿಯಾಕಿನಾರೆಗೆ ಬರುವ 
ವ್ಯಾಳೆಗೆ ಖಾನಮಜಕೂರನ್ನು ವದಿಗಿ ಜಹಜುಗಳ ಉಟಾಯಿಸಿ ಮುತ್ತು ವಜ್ರ ಪಚ್ಚೆ 
ವಗ್ಗೆರೆ ಹದೆನೈದು ಯಿಪ್ಪತ್ತು ಲಕ್ಷ ರೂಪಾಯಿ ಪದಾರ್ಥ ಶಿಕ್ಕಿದ್ದರಿಂದಾ ಅದಂನ್ನು ತಂನ್ನ 
ಅಹವಾಲೆಲ್ಲಾ ಬರದು ತಲಪಿಸಲಾಗಿ ಅವನಲ್ಲಿ ಬಹಳ ದಯ ಬಂದು ಆತನ ತೈನಾತಿಗೆ 
ಕೆಲವು ಫವುಜು ನೇಮಕಾಮಾಡಿ ಖಿಲ್ಲತ್ತು ಜವಾಹಿರು ವಗೈರೆ ಕೊಟು ಸರಫರಾಜು 
ಮಾಡಿದ್ದರಿಂದಾ ರಾಜ ದಾರಖಾನ ಫಉಜುದಾರನೆಂದು ಹೆಸರಾಗಿ ಬಹುಶಾ ರಾಜ 
ಕಾರ್ಯಗಳ ಅಲ್ಕಲ್ಲಿ ಮಾಡುತ್ತಾ ಯಿದ್ದನು. 


ಕರ್ನಲ್‌ ಕೂಟ್‌ ಚಂನಪಟ್ಟದ ಬಳಿಗೆ ವಿಲಾಯಿತಿಯಿಂದ್ಹಾ ಬಂದ ಮ್ಯಾಲೆ 
ಯರಡು ತಿಂಗಳಿಗೆ ವಂದೊಂದಾವರ್ತಿ ಅಕ್ಕಿ ತುಪ್ಪ ಮುಂತಾದ ವಸ್ತು ಬಂಗಾಳಿ ಯಿಂದ್ದಾ 
ಜಹಜುಗಳ ಮ್ಯಾಲೆ ಚಂನಪಟ್ಟಕ್ಕೆ ಬಂದದ್ದಂನು ರಾಯವೆಲೂರು ತಿರುಚನಾಪಲ್ಲಿ 
ಚಂಗಲಪಟು ವಗ್ಗೆರೆ ಠಾಣೆ ಜಾತಗಳಿಗೆ ಕೆಲಉ ಫಉಜು ಸುದಾ ಮೈದಾನಕ್ಕೆ ಬಾರದೆ 


ಹೌ ದ್‌ ದ್‌ ನಾಮಾ ೮೭ 
ಗಿಡಮಾರ್ಗದಲ್ಲಿ ರಭಾಡೀ ಆಸರೆ ಹಿಡಿದು ಆಗಾಗ್ಯೆ ರಸ್ತು ಹಾಕಿ ಚಂನಪಟ್ಟಕ್ಕೆ ತಿರುಗಿ 
ಹೋಗುತ್ತಾ ಯಿದ್ದರು. 


ಕಾಳಹಸೀ ಬಂಮರಾಜ ನಾರಣೀರನ ಮೊಗಕಾಲ ಯಜಮಾನ ಯಡ ಬಂಗಾರ 
ವಗ್ಗೆರೆ ವಗೈೆರೆ ಪಾಳಗಾರರೂ ಮೊದಲು ನವಾಬರಿಗೆ ಬಂದು ರುಜುವಾಗಿ ಮಹಂಮದ 
ಬಂದರ ಲಡಾಯಿ ಆದಾಗಾ ಬೆಮಾನಿ ಮಾನ ಫರಾರಿಯಾಗಿ ತಂಮ ತಂಮ ಶೀಮೆಗೆ 
ಹೊದ್ದರಿಂದ್ಹಾ ಅಲ್ಕಲ್ಲಿಗೆ ಫಉಜು ಕಳುಹಿಸಿ ಪಾಳೆಗಾರ ಶೀಮೆಗಳು ನವಾಬರು ತಾರಾಜು 
ಮಾಡಿಸರು. 

ಹಜೂರು ಅಪ್ಪಣೆ ಪ್ರಕಾರ ಆರ್ಕಾಡದಿಂದ್ದಾ ಮೀರಮಹಂಮದ ಸಾದಕರ 
ಕಳುಹಿಸಲಾಗಿ ಕೆಲಊ ಘಉಜು ಸುದಾ ಮಹಲಾತಿ ಕಛೆರಿ ಮುತ್ತದಿ ಪೊಂಮು 
ಶ್ಯಾಮೈಯ್ಯನವರು ಮೊಗಮಪಾಳ್ಯ ವಗೈರೆ ಲೂಟಿಸುತ್ತಾ ಹೆಸರಿಗೆ ಬಂದ್ಲು ಕೊಟೆ 
ಯಿನಾಯಿತಾಯಿತು. 

ಮಧ್ಯೆ ಪರಂಗೆರ ಫಉಜು ತಿರಣಾಸೂರಬಳಿಗೆ ಬರುವಾಗ್ಯೆ ಟಿಪೂಸುಲತಾನರ 
ಫಉಜು ಸುದಾ ಹೊಗಿಶಿ ಕಿಲ್ಲೆಬಾದು ಜಮಾಯಿಶಿ ನಿಂತಾಗ್ಯೂ ಮತ್ತೊಂದು ಬಾಜೂ 
ತೊಫಗಳ ಹೊಡದು ಹಲ್ಲಾಮಾಡಿ ಕಿಲ್ಲಾ ಪರಂಗೇರು ತೆಗುದಕೊಂಡರಾಗಿ ಯೀ 
ಪಂಚಾಯಿತಿ ಹಜೂರಲ್ಲಿ ಆಗುವಾಗಾ ನಾವು ವದಗುವಷ್ಟರಲ್ಲೆ ಅವರು ಬಂದ ದಮಕಿಗೆ 
ಸ್ವಲ್ಪವು ಪಟಾಡದೆ ಕೋಟೆವಳಗಣವರು ಕಲ್ಲೆ ಕಳದರೆಂದು ಸುಲತಾನರು ಥಬತಿರಾಮ 
ಸಹಾ ಹೇಳಲಾಗಿ ಯೀ ಕಿಲ್ಲೆ ಅಮುಲುದಾರ ಅಂಚೆ ಗುರಿಕಾರ ಶ್ಕಾಮೈಯ್ಯನ 
ಸೋದರಮಾವ ಬಹದರ ವೆಂಕಟ್ಟೆಯ್ಯ ಯಂಬವನ ಅತೈನೂರು ಕೊರಡೆ ಹೊಡಿ 
ನವಾಬರು ಬಹಳ ಯತರಾಜಿ ಮಾಡಿದರು. 

ಯೀ ಮಧ್ಯೆ ಚಂನಪಟ್ಟದಿಂದ್ಹಾ ವೇಲೂರಿಗೆ ರಫ್ತ ಹಾಕಿ ಹೋಗುವ ಫವುಜು 
ಚಿತ್ತೂರಿಗೆ ತೊಫಗಳ ಹೊಡದು ಹಲ್ಲಾಮಾಡಿ ವಳಗೆ ಯಿದ್ದವರನ ಬಿಟುದ್ದರಿಂದ್ಲಾ 
ಕೂಡ್ಲೆ ಅಲ್ಲಿಗೆ ನವಾಬರು ವದಗಿ ಕೊಟೆಯಲ್ಲಿ ಯಿದ್ದ ಮಹಲಾತಿ ಕಛೆರಿ ಕೊಡಲ 
ಮುತ್ಸದ್ದಿ ರಾಮರಾವ ಮೇಲೂ ಯೀ ಸಮೀಪದಲ್ಲಿ ಫವುಜು ಸುದಾ ಯಿದ್ದ ರಾಜಾವಾರ 
ಖಾನನಮೇಲೂ ಬಹಳ ಯತರಾಜು ಮಾಡಿದರು. 

ಕಡಪೆ ನವಾಬರು ಮೀರ ಅಲ್ಲಿ ರಜಾಖಾನ ಬಹದರವರು ಮ್ರುತವಾದ ಮ್ಯಾಲೆ 
ಯಿವರ ಫಉಜು ಕಡಪೆ ಗುರುಂಕೊಂಡೆ ರಾಜ್ಯ ಸಹಾ ಅಸಲ ತನತುಯಲ್ಲಾ ಸುಲತಾನರ 
ಕೂಟವಾದ್ದರಿಂದ್ಹಾ ಆ ಶೀಮೆ ಕಾರುಬಾರು ವಾಸರದಲ್ಲಿಖಾನರಿಗೆ ಕೊಟು ಫವಜು 
ತಂಮ್ಮ ಬಳೀ ಯಿಟ್ಟುಕೊಂಡು ಸದರಿ ಮೀರ ಸಾಬರ ಸೂರತಚಾದೆ ಮೀರ 
ಕಮರದ್ದೀಖಾನರ ತಮ್ಮ ಬಳೀ ಸುಲತಾನರು ತರಬೀಯತ್ತು ಮಾಡುತ್ತಾ ಯಿದ್ದರು. 


ಸದರಿ ಪ್ಲವ ಸಂವತ್ಸರದ ಕಾರ್ತಿಕ ಮಾರ್ಗಶರದಲ್ಲಿ ನವಾಬರು ಆರ್ಕಾಡು 
ಬಳಿಗೆ ಬಂದು ನೋಡಿ ಶಹರುಪನಾಕೊಟೆನ ಕಲ್ಲು ತೆಂಗಿನ ಮರ, ತಾಟೀಮರ, 


೮೮ ಚಾರಿತ್ರಿಕ ದಾಖಲೆಗಳು 
ಹಗ್ಗಗಳಿಂದಾ ಬಿಗಿಶಿ ಯರಡು ಸಾಲು ನೆಡಿಶಿ ಮಧ್ಯೆ ಬಿದಿರುಗಳಲ್ಲಿ ಮರಗಳ ತುಂಬಿಶಿ 
ಯಿಡಿಶಿ ಲಕ್ಕುಡಿ ಕೋಟೆ ಗೊಲಿಮಾರಿಗೆ ಅಡವಾಗಿ ಕಟಿಸೂವಂತ್ರೆ ಕಟ್ಟುಮಾಡಿಸ್ತರು. 


ಯೀ ಮಧ್ಯೆ ನವಾಬರು ಮಾತುಬರರನೆಲ್ಲಾ ಕರೆಶಿ ವಂದು ದಿವಸ ಮಸಲತ್ತು 
ಮಾಡಿಸುತ್ತಾ ಕೇಳಿದ ವಿವರ. ಯೇನು ಯತ್ನ ಮಾಡಿದಾಗ್ಕೂ ಪರಂಗೇರ ನರಮೀಯನ್ನು 
ಅಗಲಿಲ್ಲಾ ಯಿದಕ್ಕೆ ತಕ್ಕ ಯೋಚನೆ ಯೇನು ಮಾಡಬೇಕೆಂದು ಕೇಳಿದಲ್ಲಿ ಅದಕೆ 
ಸುಲತಾನರು ಜವಾಬು ಕೊಟ ವಿವರ. ಯಿಂಗ್ರೇಜೀರಿಗೆ ದೇವರವರೇ ದಯಮಾಡಿಶಿ 
ಯಿದ್ದಿತೆಂನಲಾಗಿ ಕಡಮೆ ಕುಳಿತು ಯಿದ ಸರದಾರರ ಮುಖಾನೆಲ್ಲಾ ನೋಡಿ ನವಾಬರು 
ಅಪ್ಪಣೆ ಕೊಟ ವಿವರ. ನಂಮ್ಮ ಸುಲತಾನರ ಮನೋಗತ ತಾವೂ ಸಮರ್ಥರಾಗಿ ಶತ್ರುಗಳ 
ತಂಬೀ ಮಾಡುವುದಾಗಿಯೂ ನಾವೂ ಹೆದರಿ ನಾವೀಷ್ಟು ಮಾಡುವುದಾಗಿಯೂ ನಂಮಲ್ಲಿ 
ನಾವು ಬರ್ದ ಠಪಾಯಿಶಿ ಯಿದಾರಾಗಿ ಯಿದಕೆ ನಾಊ ಮಾಡುವ ಸವಾಲಿಗೆ ಜವಾಬಿಗೆ 
ಸುಲತಾನರು ನೀವು ಸಹಾ ಹೇಳುವದೆಂದು ತಾವೂ ಹೇಳುವ ವಿವರ. ಚಂನಪಟ್ಟದಿಂದಾ 
ವಬ್ಬ ಕರ್ನಲ್‌ ಕೆಲಊ ಜಮೀಯತ್ತು ಸುದಾ ಬರುತ್ತಲೆ ನಾಊ ಅಂಗೇಜು ಮಾಡಿ 
ಅವರನ ಹೊಡದು ಬೇಲ ದಂಡು ಮುಳುಗಿದರು ಕಾರಬಂದ ಫವಜು ಮುಳುಗಿದ 
ಮ್ಯಾಲೆ ಮತ್ತೂ ಚಂನಪಟ್ಟದಿಂದ್ಹಾ ಕರ್ನಲ್‌ರ ಜಮೀಯತ್ತು ಆಗಾಗ್ಯೆ ಬರುತ್ತಾಲೆ ಯಿರುತ್ತೆ. 
ಹತ್ತೆಂಟು ತಡವೆ ಯೀಮ್ಕಾರೆ ಮುಳುಗಿಸಿದಾಗ್ಕೂ ಆ ಬಳಿಕಾ ಕರ್ನಲ್‌ರ ಜಮೀಯತ್ತು 
ಸುದಾ ತಡವೆ ತಡವೆಗೂ ಬರುತ್ತೆ. ಯಿವರನೆಲ್ಲಾ ಹೊಡೆದು ಚಂನಪಟ್ಟ ಹಸ್ತಗತವಾಯಿತೆ 
ಬಂಗಾಳ ಬಂಬಾಯಿ ನಿಂದ್ಹಾ ಬದಸ್ತೂರು ಬರುತ್ತಲೇ ಯಿರುತ್ತೆ. ಅವರನೆಲ್ಲಾ ಹೊಡದು 
ಬಂಬಾಯಿ ಬಂಗಾಳೆ ನಂಮ್ಮ ಠಾಣೆ ಆದಲ್ಲಿ ಮುತ್ತು ತಡವೆ ತಡವೆಗೂ 
ಏಲಾಯಿತಿಯಿಂದಲೂ ಅವರ ಫವುಜು ಸರದಾರು ಸಹಾ ಜಹಜುಗಳಿಂದಾ ಬರುತ್ತಾ 
ಯಿರುವದಲ್ಲದೆ ಸವಿಯುವುದೆಯಿಲ್ಲಾ ಯಿಷ್ಟೊಂದು ಲಡಾಯಿಗಳ ಮಾಡೂವಲ್ಲಿ 
ದೈವಗತಿಯಿಂದ್ಹಾ ಹುಳುಕು ಗುಂಡು ತಗುಲಿ ನಾನೇನಾದರೂ ದಾರಿ ಹಿಡಿದರೆ 
ಶ್ರೀರಂಗಪಟ್ಟದಿಂದ್ಹಾ ಪ್ರನಹಾ ಘವುಜು ಸುದಾ ಬರ(ತ)ಕ್ಕಂಥಾ ಮರ್ದಮೀ 
ಮನುಷ್ಯನಾದವ ಯಿನೊಬ್ಬ ಸುಲತಾನರ ತಂದೆ ಯಿಧಾನೋ ನಂನಲ್ಲಿ ಅಡಕವೊ ಜವಾಬು 
ಕೊಡೀ ಯಂಬದಾಗಿ ಕೇಳಿದಲ್ಲಿ ಯಲ್ಲರೂ ಯದ್ದು ನಿಂತ್ರು ತಕಶೀರು ಮಾಘ 
ಮಾಡಬೇಕೆಂದ್ಹು ಅರಿಕೆ ಮಾಡಲಾಗಿ ಪುನಹಾ ನವಾಬರು ಹೇಳಿದ ವಿವರ. 
ಯಿಂಗ್ರೇಜೀರಿಗೂ ನರಮೀ ಮಾಡಬೆಕಾದರೆ ಯಿವರ್‌ ಯೀಲಾಯಿತಿಯಲ್ಲಿ 
ಪರಾಶೀನರಿಗೂ ಯಿಂಗ್ರೇಜರಿಗೂ ಭಾರಿ ಲಡಾಯಿ ತಂದುಹಾಕಿ ಯಿದ್ದಾನ್ನು ಕಂದಾರ 
ವಗ್ಳೆರೆರನ ಕಲ್ಲೀಕತ್ತಾ ಬಂಗಾಳೆಮ್ಮಾಲೆ ಲಡಾಯಿಗೆ ಹತ್ತಿಸಿ ಮರಾಟೀರನ ಬೊಂಬಾಯಿ 
ಸೊದೆ ಲಡಾಯಿಗೆ ಕಂಮ್ಮಿಶಿ ಭಾರಿ ಜಮೀಯತಿನಿಂದಾ ಕೆಲವು ಫರಾಷೀನರನು 
ಖುಷೀಮ್ಯಾಲೆ ನಮಗೆ ಕುಮುಕೀ ಆಗಿ ಯಿಳಿಶಿಕೊಂಡೂ ಸದರಿ ಟಾ ಮೀಯಿಲಾಯತ್ತು 
ವಗ್ಳೆರೆ ವಂದು ಕುಮುಕ್ಕು ವಂದಕ್ಕೆ ಬಾರದಂತೆ ಅಲ್ಲಲ್ಲಿ ಭಾರಿ ಕಲಹಗಳ ಹೆಚ್ಚಿಶಿ ಕುಷ್ಠಿ 
ಮೇಲಣ ಶೀಮೆಗಳನೆಲ್ಲಾ ತರಾಜು ಮಾಡಿವಂದು ಕಿಲ್ಲೆದಲ್ಲೂ ರಸುಯಿಲ್ಲದಂತೆ 


ಹೈದರ್‌ ನಾಮಾ ೮೯ 
ಮುಷ್ಕೀಲಮಾಡಿ ಬಾಯಿ ಬಿಡಿಶಿ ನಂಮ ಫವುಜಿಗೆ ಜಾಯಾ ಯಿಲ್ಲದಂತೆ ಶತ್ರು 
ನಾಶನವಾಗಿ ಯೀ ರಾಜ್ಯ ಹಸ್ತಗತವಾಗುವಂತೆ ಯಿಷ್ಟರ ಯೋಚನೆ ಬುದ್ಧಿ ಸೂಕ್ಷ್ಮ ನಮ್ಮ 
ಮಗನಿಗೆ ಯಿಲ್ಲದೆ ಹೋಯಿತು. ಯೀತನ ಅವಿವೆಕಾ ಕಾಲಾರಭ್ಯ ವಂದೇ ರೀತಿ 
ಆಯಿತಲ್ಲದೆ ಕೆಲವೂ ದಿನಕ್ಕಾದರೂ ವಿವೇಕ ಬಾರದೆ ಹೋಯಿತು. ನೀನೆ ಜೊರಖುದ್ದು 
ಪಸಂದಿ ತೋರುತ್ತೆ. ಅಂದೇಶ ಮೂರು ವಸ್ತುಉ ಯೀತನಲ್ಲಿ ನಿಂತು ಯಿಧೆ ಯಂದು 
ಮಗನ ಮ್ಯಾಲೆ ಶಿಟು ಮಾಡಿ ಆವಾಗಾ ಅಪ್ಪಾಜೀ ರಾಮನ ಕರದು ಯೀ ಫರಂಗೇರ 
ತಂಬಿ ಬಗೆ ೫೦,೦೦೦ ಸಾವಿರ ಸವಾರರನ ಯಿಂನ್ನು ಹೆಚ್ಚಾಗಿ ಭಾರಿ ಶರಾಗಳಿಂದಾ 
ಜಮಾಯಿಶಿಕೊಂಡು ಬರುವದೆಂದು ಯೀತ ಕೇಳಿದಷ್ಟು ಹಣಾ ಕೊಡುವವೆಂದು 
ಧಾರವಾಡ, ಕೊಪ್ಪಳ, ಗಜೇಂದ್ರಗಡಾ, ಬಾದಾಮಿ ವಗ್ಗೆರೆ ಕಡೆಗೆ ಘರವಾನೆ ಬರಶಿಕೊಟು 
ಕಳುಹಿಸಲಾಗಿ ಅಪ್ಪಾಜೀರಾಮನು ಚೌಪೀಲು ಹಾಳು ಅಮೀನುಗಡದ ಪ್ರಾಂತ್ಯದಲ್ಲಿ 
ನಿಂತು ನವಾಬರು ಪರಲೋಕಯಾತ್ರೆ ಮಾಡುವ ವ್ಯಾಳೆಗೆ ಆರೇಳು ಸಾವಿರ ಕುದುರೆ 
ಜಮಾಯಿಶಿ ಕಳುಹಿಸ್ತನು. 


ಮಧ್ಯೆ ವಂದು ತಡವೆ ನವಾಬರ ಚಿಕ್ಕ ಮಗ ಅಬ್ದುಲ್‌ ಕರೀಂ ಅಲ್ಲಿ ಖಾನ 
ಬಹದರವರ ಸಂಗಡ ಕೆಲವು ಫವಜ ಲಾಲಾ ಥಬಿಲ್ಲೆರಾಮ ಹರಿಕಾರೆ ನಾಯಕ ಶ್ಕಾಮೈಯ್ಯ 
ವಗ್ಗೆರೆರನ ಕೊಟು ಕಳುಹಿಸಲಾಗಿ ಯಿವರು ಚಂನ ಪಟ್ಟದ ಬಳಿ ಮುತ್ಕಾಲ ಪ್ಯಾಟೆ 
ಲುಟಾಯಿಸೊವಾಗ್ಯೆ ಕೋಟೆ ವಳಗಣವರು ಬೆಫಾವಾಗಿ ವೂರಬಾಗಿಲು ತೆಗೆದು 
ಯಿದ್ದದರಿಂದ್ಹಾ ಜೀಬೀ ವಳಗೆ ಸವಾರರು ಹೊಕ್ಕಾಗ್ಯೂ ಯಚ್ಚರವಿಲ್ಲದೆ ಯಿದ್ದರಾಗಿ 
ಕೊಟೆವಳಗೆ ಹೋಗದೆ ಲೂಟಿ ಆಸೆಗೆ ಸರಕಾರದ ಕೆಲಸ ಖಲಲುಮಾಡಿ ಬಂದರೆಂದು 
ಪೆರಮಕಲ್ಲಿನ ಬಳಿಯಣ ಮಜಲಿನಲ್ಲಿ ತಂಮ್ಮ ಮಗ ಕರಿಂಸಾಬರಮೇಲೂ ಲಾಲಾಥಬಿಲ್ಲೆ 
ರಾಮ ಹರಿಕಾರ ನಾಯಕ ಶ್ಯಾಮೈಯ್ಯನಮೇಲೆ ಸಹಾ ಬಹಳ ಯತರಾಜಿ ಮಾಡಿ 
ನವಾಬರು ಸಚೀಡಿ ಮಾಡಿಸ 


ಶಖೆ ೧೭೦೪ನೆ ಶುಭಕೃತು ಸಂವತ್ಸರದ ಚೈತ್ರ ಬಹುಳದಲ್ಲು ಪೆರಮಗಲ್ಲು 
ಸರತ್ತುಗಡಾ ತೆಗೆದುಕೊಂಡರು. ಆ ಜಂಗಿನಲ್ಲಿ ದಲೆದಿಲಖಾನರಿಗೆ ಬಂದೂಕಿನ ಜಖಂ 
ಆಯಿತು. ಯೀ ಪ್ಲವ ಸಂವತ್ಸರದ ಪಾಲ್ಗುಣದಲ್ಲು ಮೀರ ಮಹಮದ ಸಾದಕರ ಯೋಚನೆ 
ಮಾಡಿ ಅಂಛೆ ಶ್ಶಾಮೈಯ್ಯನು ಹಜೂರಲ್ಲಿ ನಿಂತು ಶೀಮೆ ಆಡಳಿತವೆಲ್ಲಾ ಮಾಡುತ್ತಾ 
ಹಿಕಮತ್ತಿನಿಂದ್ಹಾ ಆರ್ಕಾಡ ತೈನಾತಿಗೆ ಹಜೂರಲ್ಲು ತಾರೀಘಫಮಾಡಿ ತಂಮ್ಮನ ನೇಮಿಶಿ 
ಹುಕುಂ ಪ್ರಕಾರಾ ಆರ್ಕಾಡು ಶಹರುಪನಾದ ಕಿಲ್ಲೆ ಹೊರಭಾಗ ಬುರುಜಗಳ ತಳಗೆ 
ಆಗಿಶಿ ಮದ್ದಿನ ಬುದ್ದಿ ನಿಗಾ ಯಿಟುಬತ್ತಿ ಕೊಟು ಕೋಟೆನೆಲ್ಲಾ ಉಡಾಯಿಶಿ ದಬ್ಬಶಿ 
ಶಹರು ಖಾಲಿ ಮಾಡಿ ಮೀರಸಾಬರು (ಕಛೆ)ರಿ ಸುದಾ ಸೈನ್ಯಕ್ಕೆ ಬಂದು ದಾಖಲಾದರು. 


ಯೂ ಕೋಟೆ ತಳ್ಳುವುದಕ್ಕೆ ಮೊದಲು ಲಕಡಿಕೋಟೆ ಕಟ್ಟಿದಾಗ ಚಂನ ಪಟ್ಟದಿಂದಾ 
ಫರಂಗೆರ ಫಉಜು ಆರ್ಕಾಡು ಮ್ಯಾಲೆ ಬರುತ್ತೆಯಂಬ ಅವಾಯಿ ಆದ್ದರಿಂದ್ಹಾ ಕುಮುಕೀ 


೯೦ ಚಾರಿ ತ್ರ” ದಾಖಲೆಗಳು 
ಬಗ್ಯೆ ಹಜೂರಿಂದ್ಹಾ ಆನೆಗೊಂದಿ ಕನಕಗಿರಿ ರಾಯದುರ್ಗದ ಮಂದಿ ಪಾಳಗಾರರನ 
ಸಹಾ ಕಳುಹಿಸಿ ಯಿದರಾಗಿ ಆ ಪೈಕಿ ಕನಕಗಿರಿ ರಂಗಪ್ಪನಾಯ್ಕನ ಮಕ್ಕಳು ವಗ್ಳೆರೆ 
ಜಮೀಯತ್ತು ಸುದಾ ಬಂದು ಸೈನ್ಯಕ್ಕೆ ದಾಖಲಾದರು. 


ಸದರಿ ಪೆರಮಕಲ್ಲು ಮಜಲಿನಲ್ಲಿ ಶೀಮೆ ಕಂದಾಚಾರದ ಬಕಷಗಿರಿ ಖಜ ಮತ್ತು 
ಮೀರ ಮಹಮದ ಸಾದಕರಿಗೆ ಮೊಕರೂರು ಆಗಿ ಯಿವರ ಬತಿರೆ ಬಾಯಿ ಮೀರ 
ಹಸನಲ್ಲಿ ಯಿ (ಮರಿ) ತಾಯಿ ಸಹಾ ವೇಲೂರಿಂದ್ಹಾ ಮೀರ ಸಾಬರ ಬಳಿಗೆ ಬರಲಾಗಿ 
ಯೀ ಹಸನಲ್ಲಿಗೆ ೧೦೦ ರೂಧರ್ಮಹಾ ಆಗಿ ಕಂದಾಚಾರದ ಕಚೇರಿಯಲ್ಲಿ ಬಕಷಿಗಿರಿ 
ಆಯಿತಾಗಿ ಅಠವಣೆ ಕಂದಾಚಾರ ಯರಡು ವಿಚಾರಣೆಯು ಮೀರಸಾಬರೆ ಮಾಡುತ್ತಾ 
ಬಹು ಪ್ರಾಬಲ್ಕವಾಗಿ ಆಠಣ ಕಾರಖಾನೆ ಮೇಲೂ ಹುಕುಮತ್ತು ಚಲಾಯಿಸುತ್ತಾ ಯಿದ್ದರು. 


ಯೀಶುಭಕೃತು ಸಂವತ್ಸರದ ವೈಶಾಖ ಬಹಳದಲ್ಲು ಚಂನಪಟ್ಟದಿಂದ ಕರ್ನಲ್‌ 
ಜನ ೨ ಮೈ ಫವುಜು ಹೊರಟು ಯರಡು ಟೊಳೆ ಮಾಡಿಕೊಂಡು ಭಾರಿ ಠೊಲೆ ೧ಕ್ಕೆ 
ಗೊಡಾ ೪೦೦೦ ಅಲೆಮಾನಿ ತುರುಪು ೨೦೦೦ ಬಾರು ೧೨೦೦೦ ತೋಪು ೧೨ 
ಚಟೆಗಾರ ವಗೈೆರೆ ೨೦೦೦ ಯೆಕೂನ್ನು ೨೦,೦೦೦ ಕೆಟೊಲೊ ಸಂಣ ಟೊಲೆ ೧ಕ್ಕೆ 
ಗೊರಾ ೧೦೦೦ ಬಾರು ೩೦೦೦ ತೊಫು ೨ ಸುದಾ ಕಂಚಿ ಮಾರ್ಗವಾಗಿ ಕೊಳಂಗೆರೆ 
ಬಳಿಗೆ ಬಂದ್ಲು ಯಿಳಿದು ಅಲ್ಲಿಂದ್ದಾ ಮರುದಿನ ವಿಂಗಡಿಶಿ ಕೂಂಡು ಅಕ್ಕಿ ತುಪ್ಪಾ ನಾನ್ನು 
ವಗ್ಳೆರೆ ವಸ್ತು ಸಾಗಿಶಿಕೊಂಡು ವೇಲೂರಿಗೆ ಸಂಣ ಟೊಲೆ ಹೊರಟು ಹೋಯಿತು. 
ಭಾರಿ ತೊಲೆ ಆರ್ಕಾಡು ತಿಪುರು ಮಾರ್ಗವಾಗಿ ಆರಣೀ ಬಳಿಗೆ ಹೊರಟು ಹೋಯಿತು. 


ಆವರಿಗೆ ನವಾಬರ ಫವುಜು ಪೆರೆಮಕಲಿಂದ ವಂದು ಮಜಲು ಮುಂದಕ್ಕೆ 
ಹೋಗಿ ಯಿಳದು ಯಿದಲಿ ಮದ್ಕಾಂನದ ವೆಳೆಯಲಿ ಯೆಕಾಯೆಕಿ ಯಿಬ್ಬರು ಷುತರ 
ಸಾವಾರು ಬಂದು ಏಂತಮವಾ ವರ್ತಮಾನಾ ಹೇಳುವುದು ಆಕ್ಷ(ಣ)ವೆ ಆರಣಿ ಕಿಲೆದಾರ 
ಭುಜಂಗರಾಉ ಸಿಂಧ್ಯನ ಯಸಾರಿಗೆ ಯರಡು ಪರವಾನೆ ಸಾದರಗಿ ಅನಕರಿ ಫೌಜು 
ಸುದಾ ನಾವ ಬಂದು ವದಗುತೇವೆ. ಆ ಪರಿಯಂತ್ರ ನೀನು ಹೆದರದೆ ಫರಂಗೆರ ಸಂಗಡ 
ಲಡಯಿಮಾಡುವದೆಂದು ನೆಮಿಸಿ ನಾಕು ಜನಷುತರ ನವರೆರ ದೌಡಾಯಿಸಿ ಬಹಿರನೆಲ್ಲವ 
ವಿಂಗಡಿಸಿ ತೊಷೆಖಾನೆ ಕ್ರಿಷ್ಣರಾಯರ ತೈನಾತಿ ಮಧಿಕಾಜನ್ನೆ ಸುಸದ ಪುಲಚೆರಿಗೆ ನಾಕು 
ಕೊಸಿನಲಿ ಯಿರುವಳಾದರು ಬಳಿಗೆ ರಾವಾನೆ ಮಾಡಿ ಅಕ್ಷಣದಲಿ ನವಾಬರು ಚಡೆ 
ಸವಾರಿ ಹೊರಟು ಪ(ಉ)ಜು ವಿ(ಂ)ಗಡಿಸಿದ ವಿವರ. ಪಾಳೆಗಾರರ ಗುಂಪುಯವರಿದು 
ಟೆಳೆ ಪಾರಷಿನ ಮುಸಿಲ. ಮಹಾಮದು ಕುಮದಾರನ ಬಾರುಸದ ಟೆಲೆ ೧ದು ಸುಲತಾನರ 
ಟೆಲೆವಂದು ಬಾರಿ ಪವ)ಜು ವಂದು ಬಾರಿ ಪೌಜು ಸುದ ಕಾಸರಿಟೆ ೧ದು ಸಾಹಾ 
ವಾರಣಿ ಬಳಿ ಇರುವ ಯಿಂಗರೆಜರ ಪೌಜಿನ ಮೇಲೆ ನಾ ಮ ಶಂಧಿರದಾಲ್ಲು ನಾಲ್ಕು 
ಪೌಜು ಹೊಗಿ ಮೇಲೆ ಬೀಳುವಂತೆ ಮಕರುರು ಮಡಿ ಬಹುಜಲದಿ ನಿಂದ ಸಾವಾರಿ 
ಸಾಗಿ ಹೋಯಿತು. 


ಹೈದರ್‌ ನಾಮಾ ೯೧ 

ಯಾವ ದಿವಸ ನವಾಬರಿಗೆ ಶುಧಿಬಂದು ಆರಣಿಗೆ ಹೊರಟರೊ ಅಧಿವಸ 
ವುದಯವಾದ ಆರುಗಳಿಗೆ ವ್ಯಾಳೆಗೆ ಯಿಂಗ್ರಜಿರ ಪೌಜು ಆರಣಿಗೆ ದಾಖಲಾಗಿ ಚೊಳಂಗೆರೆ 
ಬಳಿಯನಿಂದಾ ನಾಲ್ಕು ಗಾವದಾ ಯರಡು ಮಜಲಿಗೆ ಬಂದ್ಲು ಆರಣಿ ಕೋಟೆ ಯದುರಿಗೆ 
ದಮದಮೆ ಕಟಿಗೂಂಡು ಕೊಟೆಯಿಂದ್ದಾ ಯಷ್ಟು ಗುಂಡು ಹೊಡದಾಗ್ಕೂ ಗಣನೆ ಮಾಡಿದೆ 
ಆ ರಾತ್ರಿಗೆ ದಮದ ಮ್ಯಾಲೆ ತೊಫುಗಳ ಯೇರಿಶಿ ಮರುದಿವಸ ಅರುಣೋದಯಕ್ಕೆ 
ಯರಡು ಘಳಿಗ್ಯೆ ಯಿರವಾಗ್ಯೆ ಕೊಟೆಗೆ ತೊಫಿನ ಗುಂಡುಗಳಂನ್ನು ಷುರು ಮಾಡಿದರಾಗಿ 
ಅಷ್ಟಕೆ ಆರು ಘಳಿಗೆ ಮುಂಚಿತಾಗೆ ಖಾತರ ಜಮೆ ಫರವಾನೆ ಕಿಲ್ಲೆದಾರಿಗೆ ಕಾಲಾಡಿ 
ವಂಟೆಯವರು ತಂದು ಕೊಡಲಾಗಿ ಅರಣೋದಯ ಸಮಯಕ್ಕೆ ವಂದು ದಿಕ್ಕಿನಲ್ಲಿ 
ಸುಲತಾನರ ಸವಾರಿ ಬಂದಿದ್ದ ಕಂಡು ಯಿಂಗ್ರೆಜೇರು ತಂಮ್ಮ ಫವಜುಮೂರು ಟೊಲೆ 
ಮಾಡಿ ಜಗಳವಾಗೂವಲ್ಲಿ ಪಾಳೆಗಾರರ ಜಮೀಯತ್ತು ಮತ್ತೆರಡು ಫಳಿಗೈೆ ಕಾಣೀಪಡುತ್ತಾಲೆ 
ಯಿಂಗ್ರೇಜೇರು ನಾಲ್ಕು ಟೊಲೆ ಮಾಡಿ ಲಡಾಯಿಗೆ ಷರುಮಾಡೊ ಅಷ್ಟರಲ್ಲಿ ವದಯವಾದ 
ಯಂಟನೆ ಫಳಿಗ್ಕೆ ಮತೊಂದು ದಿಕ್ಕಿನಲ್ಲಿ ಭಾರಿ ಸರ್ದ ಯದ್ದು ಖಾಸವಾರಿ ಬಾರಿ 
ಫಉಜು ದಿಖಾವಾದ್ದ ಕಂಡು ಯಿಂಗ್ರಜರು ಘಾಬರಿಯಾಗಿ ತಂಮ್ಮ ನಾಲ್ಕು ಟೊಲೆಯಂನ್ನು 
ಯೆಕ ಗುಂಪು ಮಾಡಿಕೊಳುವಷ್ಟರಲ್ಲೆ ಪುರಸತ್ತು ಕೊಡದೆ ಯೇಕದಂ ಕುದುರೆಗಳ ಚಲಾಯಶಿ 
ಲಾಂಟಿನ ವಳಗೆ ಹೊಕ್ಕು ಸಲಖಿಗೆ ಅವಕಾಶವಿಲ್ಲದ ಹಾಗೆ ಫಉಜನೆಲ್ಲಾ ಹೊಡದು 
ಕತ್ತಲೆ ಲಂಬ ಮಾಡಲಾಗಿ ಯಿಂಗ್ರೆಜೇರಲ್ಲಿ ತಾಖತ್ತು ತಪ್ಪಿ ಮುರಿದು ವೇಲೂರು ಮಾರ್ಗ 
ಹಿಡಿದು ಫರಾರಿಯಾದವರನೆಲ್ಲಾ ಬೆನಂಟಿ ಕಡಿದು ಜಖಮುಗಳಿಂದ ೨,೦೦೦ ಗೊರಾ 
ಕೈಶೆರೆ ಹಿಡದು ಬೇಡಿಗಳ ಹಾಕಿ ಬಾಲಾಘಾಟಿಗೆ ರವಾನೆ ಮಾಡಿ ತೊಂಬತ್ತು ಫಳಿಗೆ 
ವ್ಯಾಳೆ ಯೊಳುಗಾವುದಾ ದೌಡು ಬಂದ ಶ್ರಮವೆಲ್ಲಾ ವಂದು ರಾವಾ ಆರಣಿ ಬಳಿ 
ಮೊಕಾಂಮಾಡಿ ಧಗೆ ಆರಿಶಿಕೊಂಡು ತಂಪು ವ್ಯಾಳೆಯಲ್ಲಿ ಖಾಸವಾರಿ ಕೊಟೆವಳಗೆ 
ಬಂದು ನೋಡಿ ಆರಣೀ ಸ್ಥಳೀಕರಾದ ಜನರು ಫರಂಗೀರಿಗೆ ಶುದ್ದಿ ಕೊಟರೆಂಬ ಶಿಟ್ಟಿನಿಂದಾ 
ಅವರನೆಲ್ಲಾ ಬೆಂಗಳೂರು ಪ್ರಾಂತ್ಯಕ್ಕೆ ಸಾಗಿಶಿ ಬಿಡೂವಂತ್ತೆ ತಾಕೀತು ಮಾಡಿ ನವಾಬರ 
ಫಉಜು ಆರಣಿ ೧ ನಾವುದಲ್ಲಿ ಯಿರುವ ದೊಬೀಗಡಾ ಚಂಬೂರಗಡದ ಬಳಿಗೆ ಬಂದು 
ಯಿಳಿಯಿತು. 


ಯೀಮಧ್ಯೆ ಕುಂಭಕೋಣದ ಕಡೆಯಿಂದ್ದ ಹರಿದಾಸ್ಫೆಯ್ಕನ ಫಣಉಜಿಗೆ 
ಉಟಾಯಿಸಬೇಕೆಂದು ಚಂನಪಟ್ಟದಿಂದಾ ಯಿಂಗ್ರೆಜೇರ ಫವುಜು ಸುದಾ ಬಂದದ್ದು ತಿಳಿದು 
ಸುಲತಾನರಂನ್ನು ಕೆಲವು ಫವುಜು ಸುದಾ ನವಾಬರು ಕಳುಹಿಸಿದರಿಂದಾ ಯಿವರು ಅಲ್ಲಿಗೆ 
ಹೊಗುವ ಧಮಕಿಗೆ ಅವರ ಘಉಜು ಹಿಂತಿರುಗಿ ಹೊದ ಬಳಿಕ ಆ ಶೀಮೆ 
ವಿಚಾರಣೆಯಂನ್ನು ಸುಲತಾನರು ಸ್ವಲ್ಪ ಪ್ರಾರಂಭಿಸಲಾಗಿ ಆ ವಿವರ ಹರಿದಾಸಯ್ಯಾ 
ಅರ್ಜಿ ಗುಜರಾಯಿಸಿದ್ದರಿಂದಾ ಸುಲತಾನರನ ಹಿಂದಕೆ ಕರಶಿಕೊಂಡು ಬಳಿಕ ಅದೇ 
ಜಿದ್ದು ಹರಿದಾಸ್ಸೆಯ್ಯನವರ ಮ್ಯಾಲೆ ಸುಲತಾನರಿಗೆ ಮನಶ್ವಿನಲ್ಲಿ ನಿಂತಿತು. 


೯೨ ಚಾರಿ ತ್ರ” ದಾಖಲೆಗಳು 

ಯೀ ಮಧ್ಯೆ ಮತ್ತಲಿ ಬಂದರ ತಂಜಾವೂರು ಕಡೆ ಫವುಜು ಸುದಾ ಲಾಲಾಥ 
ಬಿಲ್ದೆರಾಮ ಹೋಗಿ ಯಿದ್ದು ಅಲ್ಲಿ ಕುಂಫಣೆ ಘಉಜಿನ ಸಂಗಡ ಲಡಾಯಿ ಭಾರಿಯಾಗಿ 
ಬಿದ್ದದ್ದರಿಂದ್ಹಾ ಸುಲತಾನರನ ಕುಮುಕು ಕಳುಹಿಸಿ ಪತ್ತೆ ಮಾಡಿಸ್ಕಿರು. ಅಲ್ಲಿಥ ಬಿಲ್ದೆರಾಮ 
ಯಿದ್ದ ಪ್ರಭಾವನೊಡಿ ಅವನ ಮ್ಯಾಲೆ ಸುಲತಾನರಿಗೆ ವಿಡವಾದ ಹುಟಿತು. 


ಸದರಿ ಆರಣೀ ಬಳಿಯಿಂದ್ದಾ ಯಿಂಗ್ರೆಜೆರು ಬಹಳ ಹತವಾಗಿ ತೊಘಗಳ ಸಹಾ 
ಕಳೆದುಕೊಂಡು ಸಾವಿರಾರು ಜನ ಬಾರು ೩೦೦ ಜನ ಗೊರಾಯೀಮಟ್ಟಿಗೆ 
ಜಖಿಮುಗಳಿಂದ್ದಾ ತೀನತೇರು ಆಗಿ ವೇಲೂರಿಗೆ ಶೇರಿದರು. ವೇಲೂರಲ್ಲಿ ಯಿದ್ದ ಕರ್ನಲ್‌ 
ಲಾಂಗರ ಯಂಬ ಫರಂಗಿ ಮಹಂಮದ ಮುರಾದನೆಂಬ ಮುಸಲಮಾನ ಸಹಾ ಯೀ 
ಜನರಿಗೆ ಜಖಂ ಪಟಿ ಕಟಿಶಿ ನಿಗೇವಾನೀ ಮಾಡಿಸಿರು. 


ಆವರಿಗೆ ಬಾರಾಮಹಲ ಹರಿದಾಸೈಯ್ಯನು ತಂಜಾವೂರು ಶೀಮೆ ಯಾವತ್ತು 
ಲೂಟಿಸುತ್ತಾ ಫಉಜು ಸುದಾ ಕುಂಭಕೊಣದಲ್ಲಿ ನಿಂತ್ತು ಬಹುಜನರಿಗೆ ದಾರುಣಾ 
ಮಾಡಿ ದಂಡಗಳ ಕಟ್ಟೆ ಮಿತಿಯಿಲ್ಲದ ಹಣಗಳ ಸಂಪಾದನೆ ಮಾಡಿ ಸರಕಾರದ ಫವುಜು 
ಖರ್ಚು ಅಲ್ಲದೆ ಕೋಟಿ ವರಹ ಪರಿಯಂತ್ರ ತಂನ ಸ್ವಂತಕ್ಕೆ ಸಂಪಾದಿಶಿಕೊಂಡೂ ಅನೇಕ 
ಜನ ಬ್ರಾಂಹರನ ಆದಿಯಾಗಿ ದಂಡಾ ಕೊಟಂತ್ಯಾವರಂನ್ನಾ ಮುಂದೆ ಯೀ ಶುಧಿ ಹೊರಗೆ 
ಬರಬಾರದೆಂದ್ದು ರಾತ್ರೆ ಕಾಲದಲ್ಲಿ ಹಿಡಿತರಿಶಿ ಕೊರಳುಗಳ ಮುರಿಶಿ ಹಾಳು ಬಾವಿಗಳಿಗೆ 
ಹಾಕಿಸಲಾಗಿ ಅವರವರ ಮನೆ ಹೆಂಗಸರು ಹುಡುಗರು ಬಹುಜನ ಬಾವಿಗಳಲ್ಲಿ ಬಿದ್ದು 
ಸತ್ತು ಬ್ರಂಹಹತ್ಕಾ ಸ್ಕೀಹತ್ಕಾ ಶಿಶುಹತ್ಯಗಳು ಅನೇಕವಾಗಿ ಯಿಹಪರ ಸಾಧನೆಯು 
ಖಾವಂದರಿಗೆ ಉದ್ರಯವಾಗದಂತ್ತಾ ದುರ್ಮಾರ್ಗ ವಿದ್ಯಗಳ ಬಹಳವಾಗಿ ಮಾಡಿದನೂ. 


ಸದರಿ ವಳದಾವೂರು ಬಳಿಗೆ ಬಹಿರು ತೆಗೆದುಕೊಂಡು ತೊಷಿಖಾನೆ ಕ್ರಿಷ್ಣರಾಯರು 
ಹೋಗಿ ಯಿಳಿದು ಯಿದಲ್ಲಿ ಯೀ ಬಾತಮೀ ತಿಳಿದು ಚಂನಪಟ್ಟದಲ್ಲಿ ಯಿದ್ದ ಯಿಂಗ್ರೆಜ 
ಫಉಜು ಈ ಬಹಿರು ಲೂಟಿಹೊಗುವ ಬಗೆ ಹೊರಟು ಬರಲಾಗಿ ಯೀ ಶುದ್ದಿ 
ದೊಬೀಗಡದ ಬಳಿಯಿದ್ದ ನವಾಬರಿಗೆ ತಿಳಿದು ತಕ್ಷಣವೆ ಸಾರಣಿ ಸವಾರನ ಘರವಾನೆ 
ಸಹಾ ಮಾಡಿಸಲಾಗಿ ಕ್ರಿಷ್ಣರಾಯರು ರಾತ್ರೆ ೨೦ ಘಳಿಗೆ ವ್ಮಾಳೆ ವಳೆದಾವೂರು ಬಳಿಯಣ 
ಹೊಳೆಮಜಲಿನಿಂದ್ಹಾ ಕೂಚಾಗಿ ಬಹಿರು ಸಹಾ ವಂದು ರಾತ್ರೆ ವಂದು ಬಳೀ ಮಕಾಂ 
ಮಾಡದೆ ವೋಡುತ್ತಲೆ ಬಹಿರು ಸುದಾ ಚಂಜೀ ಚೆಡಪೆಟ್ಟು ಆರಣೀ ಮಾರ್ಗವಾಗಿ 
ದೊಡ ದಂಡಿಗೆ ಶುಭಕ್ರುತು ಸಂವತ್ಸರದ ಜೆಷ್ಟ ಮಾಸದಲ್ಲು ಬಹಿರು ಸುದಾ ದಾಖಲಾದರು. 


ಸದರಿ ಯೀ ಜೇಷ್ಟ ಶುದ್ದದಲ್ಲು ಚಂನಪಟ್ಟದಿಂದ್ಹಾ ಕರ್ನಲ್‌ ಜನ ೨ ವಕಾಲತ್ರಿಗೆ 
ಬಂದ್ಹು ದಂಡಿನ ಚೋರ ಪಹರೆ ಬಳಿಗೆ ಬರುತ್ತಲೆ ಅವರನ ಅಲ್ಲೆ ಅಟಕಾಯಿಶಿ ಹಜೂರಿಗೆ 
ವರ್ತಮಾನಾ ಕೊಡಲಾಗಿ ಆ ದಿವಸ ಮೂರನೆ ರಾವದಲ್ಲಿ ಸ್ವಾದಬಾರ ಅಹಷಾಂ 
ಯಾವತ್ತು ದೇವಡಿ ಬಳೀ ಕರಶಿ ಕವಾಯತ್ತು ಆಗು ವ್ಯಾಳೆಯಲ್ಲಿ ಸದರ ಹೂ ವಕೀಲ 
ಜನ ೨ರಂನ್ನು ಬಿಚ್ಚ ಕತ್ತಿ ಪಹರೇದಿಂದ್ಹಾ ಹಜೂರಿಗೆ ಕರಸಲಾಗಿ ನವಬತ್ತುಕಾನೆ 


ಹೈದರ್‌ ನಾಮಾ ೯೩ 
ಬಳಿಯಣಿಂದ್ದಾಲೆ ಯಿಬ್ಬರು ಕುದುರೆಗಳ ಯಿಳದು ಟೋಪಿಗಳ ತೆಗೆದು ಕಂಕಳಲೀ 
ಯಿಟ್ಟು ಕೊಂಡು ಖಾಸಾ ರೂಬು ರೂಬು ಬಂದು ತಸ. ಮಾಡಿ ನಿಂತ್ತುಕೊಂಡಲ್ಲಿ 
ಯಾಕೆ ಬಂದರು ಕೇಳಿ ಯಂದು ನವಾಬರು ಅಬ್ದುಲ್‌ ಮಹಂಮದ ಮಿರ್ದೆಗೆ ಹೇಳಲಾಗಿ 
ಆತ ಕೇಳಿದ್ದರಿಂದ್ದಾ ಅವರಿಬ್ಬರು ಅರಿಕೆ ಮಾಡಿಕೊಂಡ ವಿವರ. ನಾವು ಸಲ್ಲಾದ ನಿಮಿತ್ಯ 
ನಂಮ್ಮ ಲಾಟಸಾಹೆಬರ ನವಾಬ ಅಲ್ಲಿ ಮಹಂಮದ ಖಾನ್‌ ವಾಲಾಚಾನವರ ಅಪ್ಪಣೆ 
ಮ್ಯ್ಮಾರೆಗೆ ಬಂದು ಯಿಧೇವಾಗಿ ನಂಮ್ಮ ಸವಾಲು ವಿವರ. ಕರ್ನಾಟಕ ಗಡ ಸಾತಗಡ 
ವಗೈೆರೆ ಹತ್ತು ಲಕ್ಷ ವರಹಾದ ಶೀಮೆ ನಿಮಗೆ ಬಿಟುಕೊಡುತ್ತೇವೆಂಬ ಕಲಂ ೧. ನಿಂಮ್ಮ 
ದಂಡಿನ ಖರ್ಚಿಗೆ ನಾವು ಕೊಡುತ್ತೇವೆಂಬ ಕಲಂ ೧. ನಿಂಮ್ಮ ಮ್ಯಾಲೆ ಕೆಲಸ ಬಿದ್ದರೆ 
ನಿಮಗೆ ನವ ಕುಮುಕು ಆಗುತ್ತೇವೆ. ಆವಾಗಾ ನಂಮ್ಮ ದಂಡಿನ ಖರ್ಚು ನೀವ ಕೊಡತಕ್ಕದಕ್ಕೆ 
ಕೆಲಸವಿಲ್ಲ, ಮುಂದೆ ನೀಊ ನಾವೂ ಅಂನ್ಕೊನ್ಕವಾಗಿಯಿರಬೇಕ್ಕು. ಯೀ ಮ್ಯಾರೆಗೆ 
ನವಾಬರು ಮಹಮದ ಅಲ್ಲಿ ಖಾನ್‌ ಅಸೀಫ್ರ ದವಲಾ ಬಹದರವರ ಹೆಸರಲ್ಲೂ 
ನಮ್ಮ ಲಾಟ ಸಾಹೇಬರ ಹೆಸರಲ್ಲು ವಿಲಾಯಿತೀ ಯಿಂದಾ ನಮ್ಮ ಯಿಂಗ್ರೆಜ ಬಹದರ 
ಕಿಂಗು ಪಾದುಷಾಹಾರ ಹೆಸರಲ್ಲು ಸಹ ನಿಮಗೆ ಕರಾರು ನಾಮೆಗಳ ತಂದುಕೊಡುತ್ತೇವೆ. 
ನೀವೂ ಬದಸೂರು ಬರಶಿ ಕೊಡಬೇಕು. ಮುಂದೆ ನಾವು ಅಂನ್ಕೊನ್ಕವಾಗಿ ಪರಾಷೀನರ 
ಸಂಗಡ ನಿಊ ನಾಊ ದೋಸ್ತಿ ಯಿಡ ಕೆಲಸವಿಲ್ಲ ಯಂದೂ ಹೇಳಿ ಕೊಂಡಲ್ಲಿ ಯೀ 
ಬಗ್ಯೆ ನವಾಬರು ಅಪ್ಪಣೆ ಕೊಟ ವಿವರ. ಪೂರ್ವದಲ್ಲಿ ನಂಮ್ಮ ಅರಸು ಕರಾಚೂರಿ 
ನಂಜರಾಜೆ ಅರಶಿನವರ ಹೆಸರಿಗೆ ವಕೀಲರ ಕಳುಹಿಶಿ ಆಣೆ ಭಾಷೆ ಮಾಡಿ ಕರಶಿ 
ಪರಷೀನರ ಫವುಜು ಹುಸೇನು ದೊಸ್ತು ಖಾನರನ ಸಹಾ ನಂಮ್ಮ ಅರಶಿನವರು ಮುಳುಗಿಶಿ 
ಅನೇಕ ದ್ರೌವ್ಕಾ ಘಉಜು ಖರ್ಚು ನಮ್ಮಿಂದಾ ಆಗಿ ಕೆಲಉಲ ಹಣ ನಂಮ್ಮ ಅರಸುಗಳ 
ಕೈಲಿ ಕಡವೂ ತೆಗೆದುಕೊಂಡು ಆ ಬಳಿಕ ಕರಾರಿಗೆ ತಪ್ಪಿ ತಿರುಚನಾಪಲ್ಲಿ ನಮಿಗೆ ಕೊಡದೆ 
ಮುಟ್ಟಿ ಮುರ್ದಾಯಿ ನಿಂಮ್ಮ ಮಮದಲ್ಲಿಖಾನರು ಮಾಡಿ ಯಿದಾರಾಗಿ ಯೀಗ ನಿಮಗೂ 
ನಮಿಗೂ ಸಲ್ಲಾ ಆಗಬೇಕಾದರೆ ನೀವ ನಡದು ಕೊಳ್ಳತಕ್ಕ ಕಲಮುಗಳ ವಿವರ. ಸಾಬಕು 
ಕರಾರಿನ ಮ್ಕಾರೆಗೆ ತಿರುಚನಾ ಪಲ್ಲಿ ಕಿಲ್ಲೆ ಆ ಶೀಮೆ ಸಹಾ ನಮಗೆ ಬಿಟು ಕೊಡತ್ವ ಕಲಂ 
೧. ಆವಾಗು ನಂಮ್ಮ ದಂಡಿನ ಖರ್ಚಿಗೆ ಮುಟ್ಟಿ ಯಿರುವ ಹಣ ಯೀವರಿಗು ಅದರ 
ಬಡ್ಡಿ ಸಹಾ ಲೆಕ್ಕಾಚಾರದ ಮ್ಯಾರೆಗೆ ನಮಗೆ ಕೊಡತಕ್ಕ ಕಲಂ ೧. ನಂಮ್ಮ ಅರಸುಗಳ 
ಕೈಲಿ ನೀಉ ಕಡಾ ತೆಗೆದುಕೊಂಡು ಯಿರುವ ಹಣ ಅದರ ಬಡ್ಡಿ ಸಹಾ ಕೊಡತ್ಯ ಕಲಂ. 
ಯೀ ತಡವೆ ನಾಉ ಮೊಹಿಂ ಬಂದದಕೆ ನಮಗೆ ಯೀ ವೇಲೂರು ಶೀಮೆ ಕಿಲ್ಲೆ ಸಹಾ 
ಬಿಟ್ಟುಕೊಡತ್ವ ಕಲಂ. ಯೀ ದಫಾ ನಮ್ಮ ಮೊಹಿಮು ದಂಡಿನ ಖರ್ಚು ಕೊಡತ್ವ ಕಲಂ 
೧. ಯೀವರಿಗೆ ನಾಉ ಠಾಣೆ ಹಾಕಿಯಿರುವ ಕಿಲ್ಲೆಗಳು ಸಹಾ ನಮ್ಮದೇ ವಿನಹಾ ನಿಮಗೆ 
ಬಿಟ್ಟು ಕೊಡತ್ಮದಿಲ್ಲ ಕಲಂ ೧. ಅಂತು ಯೀ ಈ ಆರು ಕಲಮು ನೀಊ ನಡಶಿ ಕೊಟರೆ 
ನಿಮಗು ನಮಗೂ ದೋಸ್ಕಿಯೆ ವಿನಹಾ ಬರಿದೆ ಸಲ್ಲಾ ಆಗತ್ಯದಿಲ್ಲಾ ವೆಂದು ಜವಾಬು 
ಹೇಳಿ ಅವರಿಬ್ಬರಂನ್ನು ಪಟ್ಟಕ್ಕೆ ರವಾನೆ ಮಾಡಿದರು. 


೯೪ ಚಾರಿತ್ರಿಕ ದಾಖಲೆಗಳು 
ಯೀ ಶುಭಕೃತು ಸಂವತ್ಸರದ ಆಷಾಡ ಶುದ್ದದಲ್ಲು ಗುಂಡುಊರು ದ್ಯಾವಂಣ 
ಪಟ್ಟದ ಬಳಿ ಕೆಲಊ ಯಿಂಗ್ರೇಜೇರ ಫಉಜು ಕೂಡಿ ಜಮೆ ಆಗುವದಾಗಿಯೂ ನೀರ 
ಮೇಲೆ ಫರಾಶೀನರ ಸಹಾ ಬಾತಮೀ ಬಂದ ಕಾರಣಾ ಧೊಭೀಗಡದ ಬಳಿಯಣಿಂದ್ಹ್ದಾ 
ಬಹಿರು ವಿಂಗಡಿಶಿ ಶಿಂಗರಪಟ್ಟಿ ಕಣಿವೆ ಬಳಿಗೆ ರವಾನೇ ಮಾಡಿ ಗುಂಡ್ಲೂರು 
ದೆವಂಣಪಟ್ಟದ ಬಳಿಗೆ ನವಾಬರು ಫಉಜು ಸುದಾ ಕೂಚುಮಾಡಿ ಸಾಗಿಹೊದರು. 


ಸದರಿ ದೊಬೀಗಡದ ಮಜಲಿನಲ್ಲಿ ಮಟ್ಟೆವಾರು ಅಷ್ಛೆಯ್ಯ ರಾಜಾ ರೋಗದಿಂದ್ಲಾ 
ಮ್ರುತವಾಗಿ ಯೀತನ ಚಕ್ರಪ್ಪ ನಾಯ್ಕ ತಂಮ್ಮ ಜಮೀಯತ್ತು ಸಂಸ್ಥಾನ ಸಹಾ 
ನಿರ್ವಹಿಶಿಕೊಂಡು ಹಜೂರಲ್ಲಿ ಯಿದ್ದು ಅರಶಿನ ಮಗ ವೆಂಕಟ ರಾಮರಾಜನಿಗೆ ಪಟ್ಟ 

ಕಿಸ್ತರು. 

ಸದರಿ ಶುಭಕ್ರತು ಸಂವತ್ಸರದ ಬಾದೃಪತದವರಿಗೆ ಕಲ್ಲಿಕೋಟೆ ಕಡೆಗೆ ಹೊಗಿ 
ಯಿದ್ದ ಮಕದುಂ ಅಲ್ಲಿಬಾನರು ಮೃತವಾಗಿ ನಾಯಿರು ಮಾಪಿಳೆರ ಅವಾಂತ್ರಾ 
ಬಹಳವಾದ್ದರಿಂದ್ದಾ ಅಲ್ಲಿ ಕೆಲವು ಯಿಂಗ್ರೆಜೀ ಫಉಜ ಸಹಾ ಕೂಡಿ ಪಾಲಘಾಟಿ ಕಛೆರಿ 
ಸಮೀಪಕ್ಕೆ ಬಂದು ಯಿರುವ ಶುದ್ದಿ ಕೇಳಿ ಟೀಪ್ಪ ಸುಲತಾನರ ಸಂಗಡ ಭಾರಿ ಜಮೀಯತ್ತು 
ಕೆಲಉ ತೊಫ ಸುದಾ ಕಲ್ಲಿಕೋಟೆ ಮೊಹಿಮಿಗೆ ರವಾನೆ ಮಾಡಿದ್ದರಿಂದ್ಹಾ ಯಿವರು 
ಹೋಗಿ ಅಲ್ಲಿ ಕೂಡಿಯಿದ್ದ ಅರಿವರ್ಗದವರ ಸಂಗಡ ನಿತ್ಯದಲ್ಲು ಲಡಾಯಿ ಮಾಡಿ 
ಹಿಂಮೆಟ್ಟಿಸುತ್ತಾ ಆ ಶೀಮೆಗಳ ಠಾಣೆ ಹಾಕಿ ಸುತ್ತಾ ಕಲ್ಲಿಕೊಟೆ ಸಮೀಪ ಪರಿಯಂತ್ರ 
ಪೋಂಚಾಯಿಸ್ತರು. 

ಸದರ ಹೂ ಶಕೆ ೧೭೦೪ನೆ ಶುಭಕ್ರುತು ಸಂವತ್ಸರದ ಕಾರ್ತಿಕ ಬಹುಳದಲ್ಲು 
ನವಾಬರಿಗೆ ಬೆಂನಮ್ಮಾಲೆ ಬೆಂನ್ನು ಫಣೆ ಅರಸು ಹುಂಣು ಯದ್ದು ಬಹಳ ವುಪದ್ರವಾಗಿ 
ಕೇವಲಾ ನಿಸೂಕವಾದ್ದರಿಂದ್ಲಾ ನವಾಬರು ಮ್ರುತವಾದರೆಂದು ದಂಡಿನಲ್ಲಿ ಪುಕಾರಾಗಿ 
ಜನರು ಆ ವರ್ತಮಾನಾ ತಿಳಿದು ನವಾಬರು ಹೊರಗೆ ಬಂದು ಮಸಲಂದಿನ ಮ್ಯಾಲೆ 
ಕುಳಿತು ಘಉಜು ಸರದಾರಂನ್ನು ಕರಶಿ ಸಲಾಂ ಮುಜರೆ ತೆಗೆದುಕೊಂಡು ರೋಜು 
ಭಟವಾಡೆಗೆ ಹುಕುಂ ಕೊಟು ಕೆಟ್ಟ ಶುದ್ದಿ ಹುಟಿಶಿದ್ದ ನಾಲ್ಕು ಜನ ಹರೆಕಾರಂನ್ನು ಹಿಡಿ 
ತರಿಶಿ ಯಿಬ್ಬರಂನ್ನು ಆನೆ ಕಾಲಿಗೆ ಕಟಿಶಿ ಯಳಶಿ ಮತ್ತೆ ಯಿಬ್ಬರನ ತೊಫಿನ ಬಾಯಿಗೆ 
ಕಟಿಶಿ ಉಡಾಯಿಶಿ ದಾಬುಹಾಕಿ ಯದ್ದು ವಳಗೆ ಹೊದರು. 


ಆ ಬಳಿಕ ಅಲ್ಲಿಂದ್ದಾ ಕೂಚುಮಾಡಿ ಚಂನಪಟ್ಟದ ಮುಖವಾಗಿ ವಂದು ಮಜಲು 
ಹೋಗಿ ಯಿಳಿದರು. 


ಶಖೆ ೧೭೦೪ನೆ ಶುಭಕ್ರುತು ಸಂವತ್ಸರದ ಮಾರ್ಗಿಶರ ಶುದ್ಧ ಸ್ತಿರವಾರದ 
ಮಧ್ಯಾಂನದಲ್ಲೂ ದಂಡಿನಲ್ಲಿ ಮಖ್ರೆಸರಾಗಿ ಯಿದ್ದ ಅಬ್ದುಲ್‌ ಮಹಂಮದ ಮಿರ್ದೆ ಜನ 


ಹು ದ ರ್‌ ನಾಮಾ ೯೫ 
೧ ಮೀರ ಮಹಂಮದ ಸಾದಕರ ಜನ ೧ ತೊಷೆ ಖಾನೆ ಕ್ರಿಷ್ಣರಾಯರ ಜನ ೧ 
ಪೂಣೆನ್ಯಯ್ಯನವರ ಜನ ೧ ಅಂಚೆ ಗುರಿಕಾರ ಶ್ಯಾಮೈಯ್ಯನ ಜನ ೧ ಸಹಾ ಯೀ ಅೃದು 
ಜನವಂನ್ನು ದೆವಡಿವಳಗೆ ಕರಶಿ ನವಾಬರು ಹೇಳಿದ ವಿವರ. ಯಿಂನ್ನು ಮ್ಯಾಲೆ ನಂಮ್ಮ 
ಶರೀರ ನಿಲ್ಲುವದು ಯಿಲ್ಲ, ಶ್ರಮ ಬಹಳವಾಯಿತು. ಮುಂದೆ ದವಲತ್ತು ಮಾಡಬೇಕಾದರೆ 
ಠೀಪ್ರ ಸುಲತಾನರೆ ವಿನಹಾ ಕರಿಂ ಸಾಬರಿಗೆ ಅಷ್ಟರ ನಿರ್ವಾಹ ವಿಲ್ಲಾವಾಗಿ ನೀಊ 
ಯೀ ಸ್ಥಳಾ ಬಿಡದೆ ಯೀ ಶುದ್ದಿ ಹೊರಗೆ ಹುಟಿಸದೆ ಅತಿ ಜರೂರಾಗಿ ಬರದು ಸುಲತಾನರ 
ಕರಶಿಕೊಂಡು ಅವರಿಗೆ ದವಲತ್ತು ಮಾಡಿ ಅವರ ಬಳಿ ನೀವೆಲ್ಲರೂ ಜೀವನ 
ಮಾಡುವದೆಂದ್ದು ಅಪ್ಪಣೆ ಕೊಟ್ಟು ಆವಾಗಾ ನವಾಬರು ದೈವಾಧೀನವಾದರು. 


ಸದರ ಹೂ ಅೃದು ಜನರೂ ಯೋಚಿಸಿ ತಕ್ಷಣವೆ ಸುಲತಾನರಿಗೆ ತಮ್ಮ 
ಹೆಸರಿನಿಂದ್ಲಾ ಅರ್ಜಿ ಬರದು ಘತರಸರನ್ನು ತೊಡಿಶಿ ನವಾಬರ ಲಾಶಾ ತೊಳೆಶಿ 
ಸಂಧೂಕದಲ್ಲಿ ಅಲಬಿರು ಮುಂತಾಗಿ ತುಂಬಿ ಅದರಲ್ಲಿ ಯೇ ಶರೀರ ಯಿಟು ಸಂಧೂಕಾ 
ಮೊಹರು ಮಾಡಿ ೫೦೦ ಸವಾರು ೧೦೦೦ ಬಾರು ಸಹಾ ಬದರಿಕೆ ಕೊಟು ಮೊದಲು 
ಕೊಲಾರದ ಬಳಿ ನವಾಬರ ತಂದೆ ತಾಯಿ ಅಂಣ ವಗೈರೆ ಗುಂಮಿಗವಾಗಿ ಯಿರುವ 
ಬಳಿಯಲ್ಲೆ ನವಾಬರು ಮಾಡಿಸಿಯಿದ್ದರಾಗಿ ಅಲ್ಲಿಗೆ ತೆಗೆದುಕೊಂಡು ಹೊಗಿ ಯೀ ಪೆಟಿಗೆ 
ಯಿಟುಕೊಂಡು ಯಿದ್ದು ಮುಂದೆ ಯಿಲ್ಲಿಂದಾ ಅಪ್ಪಣೆ ಬಂದ ಮೆರೆ ನಡೆದು ಕೊಂಬುವದೂ 
ಯಂದು ಹೇಳಿ ಕಳುಹಿಶಿಬಿಟು ಯೀ ಶುದ್ದಿ ದಂಡಿನಲ್ಲಿ ಪ್ರಕಟವಾಗದಂತ್ತೆಯು ದಂಡಿನ 
ಹೊರಕೆ ವಬ್ಬರಾದರೂ ಹೊಗದಂತ್ತೆಯು ನಿತ್ಕದಲ್ಲುಸುದಾ ಮದಬ ಮೊಜೀಬು ವರದಿ 
ಖಾಸಾ ಮಲಗುವ ತನಾತಿನ ಸಮೀಪದಲ್ಲಿ ಆಗುತ್ತಲೂ ಹುಕುಂ ಹುಕುಂ ತಾವು ಲೃದು 
ಜನವೆ ಹೊಗಿ ಬರುತ್ತಾ ಫಲಾನೆ ಕೆಲಸಕ್ಕೆ ಯೀ ಪ್ರಕಾರಾ ಹುಕುಂ ಆಯಿತು ಯಂದು 
ಹುಕುಂ ಚಲಾಯಿಸುತ್ತಾಲೂ ಫಉಜಿಗೆ ರೋಜು ಭಟವಾಡೆ ಮಾಡಿಸುತ್ತಲೂ ಸರಕಾರ 
ಖೈದು ಖಾಯಿನಂಪುರ ಹಲಾಲ ಯಿಂದ್ದಾ ಯಿದ್ದರು. ಆ ವ್ಯಾಳೆಯಲ್ಲಿ ಬಾರಗಿರ ಕಛೆರಿ 
ಬಕಷೀ ಮಹಂಮದ ಅಮೀನನು ಪಿತೂರು ಮಾಡಿ ಚಂನಪಟ್ಟಕೆ ಕಾಗದಾ ಬರದು 
ಯಿದ್ದನೆಂದು ಮಹಂಮದ ಅಮೀನಗೆ ಬೇಡಿ ಜಡಾಯಿಶಿ ಸಾವಂದೀ ಗಡಕ್ಕೆ ರವಾನೆ 
ಮಾಡಿದರು. ನವಾಬರಿಗೆ ಕುಮುಕು ಬಂದು ಯಿದ್ದ ಫರಾ ಹೀರ ಸರದಾರ ಬಳಿಗೆ 
ಹೋಗಿ ತನಗೆ ದವಲತ್ತು ಕೊಡಿಸ್ಪರೆ ಆರು ಆಣೆ ಪ್ರಕಾರ ಶೀಮೆ ಕೊಡುತ್ತೇನೆಂದ್ದು 
ಹೇಳಿದ್ದರಿಂದ್ದಾ ಅಬ್ದು ಮಹಂಮದ ಮುಂತಾದವರು ಅಮೀನ್ನು ಸಾಬಂನ್ನ ಖೈದುಮಾಡಿ 
ಸಾವಂದೀ ದುರ್ಗಕ್ಕೆ ಸಾಗಿಸ 

ಅಬ್ಲೇಸ್ಮಿನ್‌ ಶುಭಕ್ಕತ್ವಧಾ (ದ್ರ ಮುಷಗತೇ ತಂನ್ಮಾರ್ಗಶೀರ್ಷೇವರೇ 

ಶುದ್ದೇಪಕ್ಷವರೇ ತ್ರಿಶೀಯ ದಿವಸೇ ಮಂದಾಭಿದೇ ವಾಸರೇ 


ವಿಕ್ರಾಂತ್ಕಾ ವಸುಧಾಂ ವಿಧಾಯತು ವಶಂ ಶಕ್ತಾ ವಿಜೇತುಂ ದಿವಂ 
ಶ್ರೀ ಹೈದರ ಬಹದರ ನವಾಬರು ಮಹಿರಾಟ್‌ ಮಾಧ ದಿನೇ ಪುಸಿ ॥ ೧ ॥ 


೯೬ ಚಾರಿತ್ರಿಕ ದಾಖಲೆಗಳು 
ಆಗ್ನಾಯದ್ದಿಲಯೇಷಿ ಸರ್ವವಸುಧಾಂ ಶಾಸತ್ಯಮೋಘಕ್ತಿಯಾ 
ಧತ್ರೇಯದ್ದಿಲಯ ಸ್ಕ(ಲಂ) ಲೀಂ ಬಹುಮತೀಂ ತತ್ಸಾರ್ವಭೌಮೋಚಿತಾಂ 
ಯ (ಲ್ಹೋ) ಲ್ಲೇಕಾಂತರ ಸಂಗತಿಃ ಶುತಿಗತಿಃ ಪ್ರತರ್ಥಿ ವಿಧ್ದಂ ಥೀಂ) ನಿ 
ತ್ಲೋಣ್ಯಾಂ ತಾದೃಶ ಹೈದರ ಕ್ಲಿತಿಷತಿ 0 ಲೋಕೋತ್ತರೋ ಗೀಯತೆ ॥1೨॥ 


ಸುಧಾ ಮಧು ಪ್ರಕಾರ ಖಾಸಾ ಢೇರೆ ಸಮೀಪ ಯಡದ ಭಾಗದಲ್ಲಿಕರಿಂಸಾಬರು 
ತಂಮ ಡೇರೆದಲ್ಲಿಯಿರುತ್ತಾ ಯಿದ್ದರು. 

ಯೀ ಶುಭಕೃತ ಸಂವತ್ಸರದಲ್ಲಿ ಅಪ್ಪಾಜಿ ರಾಮನ ಶಿಪಾರಶಿನಿಂದ್ಹಾ ಪಟ್ಟದಿಂದ್ಹಾ 
ಪಹರೆ ಬಿಡಶಿ ಪ್ರಧಾನ ವೆಂಕಪ್ಛೆಯನವರನ ದಂಡಿಗೆ ಕರಶಿ ಯಿದರಾಗಿ ಅವರು ಯೀ 
ಕಾರ್ತೀಕ ಶುದ್ಧದಲ್ಲಿ ಬಹುಮೂತ್ರ ರೋಗದಿಂದ್ದಾ ದಂಡಿನಲ್ಲಿ ಮೃತವಾದರು. 


ಹದಿ ದ್‌ ನಾಮಾ ೧೦೫ 
ನವಾಬರು ಮೃತರಾದ ಶುದ್ದಿ ಪಟ್ಟಕೆ ಬಂದಾಗ್ಯೆ ದೇವಡಿ ವಳಗಣಿಂದ್ಲಾ ಹೆಂಗಸರು 
ವಡದ ಬಳೆ ತುಂಡು ೩ ಕೆ ಹೇರು ಹೊರಗೆ ಬಂದು ಬಿತ್ತು. 


ಅಂತು ಪಟ್ಟಿಗೆ ಪಟ್ಟದ ತಾಲೊಕಿಗೆ ಕ್ರಿಷ್ಣಾಶೀರ ಪರಿಯಂತ್ರ ನವಾಬರು ಆಳುತ್ತಾ 
ಯಿದ್ದ ಶೀಮೆ ಬೇರೀಜು ೧೧೦೦೦೦೦೦ ವಂದು ಕೋಟಿಯ ಹತ್ತು ಲಕ್ಷ ವರಹಾ. 
ಯಿಷ್ಟಕ್ಕೆ ಅರಸುಗಳ ದಿವಸದಲ್ಲಿ ಯಿದ್ದ ಬೇರೀಜು ೪೦೦೦೦೦೦. ಯೀಚಿಗೆ ನವಾಬರು 


ಕಟ್ಟಿದ ಶೀಮೆ ಬೇರೀಜು ೩೦೦೦೦೦೦. 


ಯಿದಲ್ಲದೆ ಪಾಳೆಗಾರಿಂದ್ಲಾ ಪೇಷ್ಠಶಿಹಣ ೨೦೦೦೦೦೦ ಯಿಪ್ಪತ್ತು ಲಕ್ಷ ವರಹಾ 
ಪರಿಯಂತ್ರಾ ಬರುತ್ತಾಯಿತ್ತು. ೧೦೦೦೦೦೦ ಆರ್ಕಾಡು ವಗೈರೆ ಠಾಣೆ ಹಾಕಿ ಯಿದ್ದ 
ಶೀಮೆ ಬೇರೀಜು ಕಂದಾಯವಂದು ಕೋಟಿ ವರಹಾ. ಉಭಯಂ ರಾಮೇಶ್ವರದ 
ಲಾಗಿನಿಂದಾ ಸುತ್ತಲೂ ಕಲ್ಲಿಕೋಟೆ ಸಮುದ್ರ ಕೊಡಿಯಾಲ ಕ್ರಿಷ್ಣಾನದಿ ಗದ್ದುವಾಲಾ 
ನೆಲ್ಲೂರು ಸರ್ವಾಪಲ್ಲಿ ಮೈಲಾಪುರ ಚಂನಪಟ್ಟದ ಸಮೀಪಾ ಪುನಹಾ ರಾಮೇಶ್ಚರದವರಿಗೂ 
ಮಧ್ಯ ರಾಜ್ಯ ಬೇರೀಜು ಕಂಠೀರಾಯಿ ೨೧೦೦೦೦೦೦ ಯರಡು ಕೋಟಿಯು ಹತ್ತು 
ಲಕ್ಷ ವರಹಾದ ರಾಜ್ಯಾ ಆಳುತ್ತಾ ಶ್ರೀರಂಗಪಟ್ಟಕ್ಕೆ ಸುತ್ತ ನಾಲ್ವತ್ತು ಗಾವದ ಧೊರೆತನದಿಂದಾ 
ಮಂಡಲಾಧಿಪತಿ ಅಂನಿಶಿಕೊಂಡು ಮಹಾಸಾಂಬ್ರಾಜ್ಯಪದವಿ ಆಳುತ್ತಾ ಯಿದ್ದರು. 


ಸದರಿ ದ್ರವ್ಯವಲ್ಲದೆ ರಾಜ್ಯದಲ್ಲಿ ಪೂರ್ವಕ್ಕೆ ಭೂಸ್ಥಾಪಿತವಾಗಿ ಯಿದ್ದ ದ್ರೌವ್ಯ 
ವರುಷ ೧ಕ್ಕೆ ೫೦೦೦೦೦ ಲಕ್ಷದಿಂದ್ಹಾ ೨೦೦೦೦೦೦ ವರಹಾದವರಿಗೂ ಹಣಶಿಕ್ಕಿ 
ತೋಷೆಖಾನೆಗೆ ಬರುತ್ತಾ ಯಿತ್ತು. ವಂದೊಂದು ವರುಷ ಹತ್ತು ಯಿಪ್ಪತ್ತು ಲಕ್ಷ ವರಹಾ 
ಶಿಕ್ಕುತ್ತಾ ಯಿತ್ತು. 


ಯೀ ಧೊರೆತನದಲ್ಲಿ ನಡೆಯುತ್ತಾಯಿದ್ದ ಚರಿತ್ರೆಗಳ ವಿವರ : ಪಟ್ಟದ ಉಭಯ 
ಕಾವೇರಿ ಮಧ್ಯೆ ಯರಡು ಶ್ರುಂಗಾರ ತೋಟ ಹೊಸ್ತಾಗಿ ನಿರ್ಮಿಶಿ ಲಾಲಬಾಗ 
ದರಿಯಾದವಲತ್ತು ಬಾಗೂ ಯಂದೂ ಹೆಸರಿಟ್ಟು ದಿಳೀ ಲಾಹೋರಾ ಮುಲಕಾನಾ 
ರುಂಮೂ ಅಬ್ದಾಲಾ ಕಾಬುಲ್‌ ಕಂದಾರ ಕಿಷಮೇರ ವಗೈರೆ ಕಡೆ ಯಿಂದ್ಹಾ ಹಾಲು 
ಮೊಸರು ಮಜ್ಜಿಗೆ ಯಳನೀರು ಸಕ್ಕರೆ ಮುಂತ್ತಾದ್ದರಿಂದ್ದಲೆ ಪೋಷಿಶಿ ಫಲವಾಗತಕ್ಕ 
ವಿಚಿತ್ರದ ಫಲಪುಷ್ಪಗಳ ಸೊಸಿಗಳನ್ನು ತರಿಸುತ್ತಾ ಅದೇ ಮೇರೆಯಲ್ಲಿಯೂ ಮಾಡಿಸುತ್ತಾ 
ಸದರಿ ದೇಶಗಳ ವಿಚಿತ್ರ ಕಾಠೆಗಾರರನ ಕರಶಿ ಯೀ ಯರಡು ತೋಟದಲ್ಲೂ ಸೊನೆರು 
ದುಫೆರಿ ಕೆಲಸಗಳ ಮಹಲ ಕಟಿಶಿ ಜನಾನೀಯಿಂದ್ಲಾ ಆಗಾಗ್ಯೆ ಹೋಗಿ ಸಕಲ ವಿನೋದಗಳು 
ಅಲ್ಲಿ ನಡೆಸುತ್ತಾ ಯಿದ್ದರು. 

ಸದರಿ ದೇಶಗಳು ಮತ್ತು ಚೀನ ಗುಜರ ಅರಬಸ್ತಾನ ಕ್ಷಾಮ ಮಸರ ಕಚ್ಚೆಪೈಗೂ 
ಅಧಿ ವಗೈರೆ ದೇಶಗಳಿಂದ್ದಾ ಹಮಾಂಕೋಮಿನಲ್ಲೂ ಅತಿ ಸುಂದರವಾದ ಹೆಂಣುಗಳನ್ನು 
ಬಹಳ ದ್ರೌವ್ಯಗಳ ವ್ರಯಮಾಡಿ ತರಶಿ ಮಹಲಿನಲ್ಲಿ ಮುಖ್ಯ ಸ್ತೀಯರೆ ೭೦೦ ಜನ. 


೧೦೬ ಚಾರಿತ್ರ ದಾಖಲೆಗಳು 
ಯಿವರ ಪರಿಚರಿಯಕ್ಕೆ ಜನ ೧ಕ್ಕೆ ಕೈದು ಜನ ೧೦ ಹತ್ತು ಜನದ ಮೇರೆಗೆ ಯುಕ್ತವರಿತು 
ನೇಮಿಶಿ ದಿವ್ಕಾಭರಣಗಳು ಅಪೂರ್ವ ವಸ್ತಗಳು ಸಹಾ ಯಿವರಿಗೆಲ್ಲಾ ವಿಂಗಡಿಶಿಕೊಟ್ಟು 
ಯೀ ಪೈಕಿ ಕಲವರನ ವಿಂಗಡಿಸಿ ಭರತ ಶಾಸ್ತಾಭ್ಯಾಸ ನಾಟಕ ಶಾಲೆ ಕುಪೈಯನವರ 
ತಂದೆ ಸಹಾಯಿಟು ಕಲಿಶಿ ಯಿವರೆಗೆಲ್ಲಾ ದಫಗಳ ವಿಂಗಡಿಶಿ ಹದಿನೈದು ದಿವಸಕ್ಕೆ 
ವಂದಾವರ್ತಿ ತಾವೂ ಜನಾನೀಯರಲ್ಲಿ ಹೋಗಿ ಹಗಲಿರುಳು ತಪ್ಪದೆ ಗೋಷೇದಲ್ಲೂ 
ಯಿರುತ್ತಾ ದಿನಕ್ಕೆ ಉದಯದಲ್ಲಿ ಮಾತ್ರಾ ನಾಲ್ಕು ಘಳಿಗೆ ಶೀತಾ ಸರೋವರದ ತೋಟದ 
ದಿವಾನಖಾನೆಯಲ್ಲಿ ಬಂದ್ಹು ವರದಿ ಸರದಿ ಕಾರುಬಾರು ಮಾಡಿ ಮಿತಂತೆ ಜನಾನೀಯರಲ್ಲಿ 
ಚಟಕಣೆ ಹೆಂಗಸರು ಮುಂತ್ತಾಗಿ ವಳಗೆ ಕರಶಿ ಪಟ್ಟದ ಶಹರಿನಲ್ಲಿ ಖರೀದು ಪರೋಖಿಂ 
ಸ್ನೇಹ ಜಗಳ ಆಟ ಪಾಟ ಮೊದಲಾದ ಏನೇನು ವಿಚಿತ್ರ ನಡೆಯುವುದುಂಟೋ ಅದೆಲ್ಲಾ 
ಸಕಲ ಹೆಂಗಸರನ್ನು ಕೂಡಿಶಿ ನಡಸುತ್ತಾ ಸಕಲ ಮೃಗಜಾತಿಗಳು ಪಕ್ಷಿಗಳು ತಮಾಶೆ 
ವಿಚಿತ್ರ ಆಹಾರಗಳು ಜಲಕ್ರೀಡೆ ನಿದ್ರಭೋಜನ ಉಯ್ಕಾಲೆಯಂನ್ನು ತಂಮ್ಮ ತಂಮ್ಮ 
ಮನೋವಿಲಾಸ ಯಿದ್ದದನ್ನೆಲ್ಲಾ ದಳವಾಯಿ ದೇವರಾಜೈಯ್ಯನವರು ಕಟ್ಟಿಸ್ತ ಶೀತಾ 
ಸರೋವರದ ಕೊಳಯಿ ತೋಟ ಯೀ ದಿವಾನಖಾನೆ ಯೀ ಸುತ್ತಣ ತೋಟಗಳಲ್ಲಿ 
ಸಹಾ ಯಂಟೆಂಟು ದಿವಸ ತಪ್ಪದೆ ಯಿರುತ್ತಾ ನಿತ್ಯದಲ್ಲು ಬೆಳ್ಳಿಕಡಾಯಿಗೆ ಪಂನೀರು 
ಪಚ್ಚಕರ್ಪೂರ ಸಹಾ ಹಾಕಿ ಮಚ್ಚರದಾನಿಗಳ ಅದ್ದಿಶಿ ನಿತ್ಕದಲ್ಲೂ ಹತೆಂಟು ಕಡೆ ಹಾಶಿಗೆಗಳು 
ಸುತ್ತಾ ಕಟಿಸುತ್ತಾ ತಾಊ ಯೀತೋಟದಲ್ಲಿ ಯಿರುವ ವ್ಯಾಳೆಯಲ್ಲಿ ಊರು ಹೆಂಗಸರು 
ಯಾರು ನೀರಿಗೆ ಬಂದಾಗ್ಕೂ ಅವರು ತಮಾಸಿ ನೋಡಿ ಹೋಗೂವಲ್ಲಿ ರೂಪಾಯಿಗಳ 
ಬೈರಾತ್ತು ಮಾಡಿಸುತ್ತಾ ಯಿಂದ್ರ ವಿಭವ ಕ್ರಿಷ್ಟಲೀಲೆಯಲ್ಲಿ ಲೇಶ ನ್ಯೂನವಿಲ್ಲದಂತ್ತೆ 
ಸಾಂಬ್ರಾಜ್ಯ ಅನುಭವಾ ಮಾಡಿದರು. ಸದರಿ ತೋಟಗಳು ಮಹಲು ಪ್ರಕಾರ ಬೆಂಗಳೂರಲ್ಲು 
ಮಾಡಿಸ್ತರು. 


ಪಟ್ಟದ ಉಭಯ ಕಾವೇರಿ ಮಧ್ಯದಲ್ಲಿ ನೂತನವಾದ ಪ್ಯಾಟೆ ಕಟಿಶಿ ಷಹರು 
ಗಂಜಾಮೂ ಯೆಂದು ಹೆಸರಿಟ್ಟರು. 


ಹದಿನೈದು ದಿವಸ ಯಿಪ್ಪತ್ತು ದಿವಸಕ್ಕೆ ವಂದಾವರ್ತಿ ದೇವಡಿಮುಂದೆ ಯೇಳು 
ಆಳು ವುದ್ದಾ ದೊಡ್ಡ ದೊಡ್ಡ ಕವರಗಳ ನೆಡಿಶಿ ಧಪ್ಪದ ಶಣಬಿನ ಹಗ್ಗಗಳ ಬಲೆಗಳದು 
ಹೇರಿ ಸಡ್ಡವಾಗಿ ಕವರುಗಳಿಗೆ ಜೋಡಿಶಿ ಸುತ್ತಾ ಯೇ ತರದ ಗೂಟಗಳ ನೆಡಿಶಿ ಬಲೆಗೆ 
ಹಗ್ಗಗಳಿಂದ್ಲಾ ಕಟ್ಟಿಶಿ ದಕ್ಷಿಣ ದಿಕ್ಕಿನ ಬಲೆಗೆ ಅಲ್ಕಲ್ಲಿ ಬೋನುಗಳ ನಿಲ್ಲಿಶಿ ಬಲೆ ನಡುವೆ 
ದೊಡ್ಡ ಮಂಚೆಗೆ ಹಾಕಿಶಿ ಮಂಚೆಗೆ ಕೆಳಗೆ ಕೆಲಊೂ ಬೋನುಗಳ ಯಿಡಿಶಿ 
ಗಿಡದೋಪಾದಿಯಲ್ಲಿ ಹಶೀ ಕೊಂಬೆಗಳ ತರಿಶಿ ನೆಡಿಶಿ ರಂಜಣಿಗೆಗಳಲ್ಲಿ ನೀರು ಮದ್ಕ 
ಸಹಾ ತುಂಬಿಶಿ ಮೇಕೆಗಳು, ನಾಯಿಗಳು; ಕತ್ತೆಗಳು ಸಹಾ ಕೆಲಊ ಬಲೆಯಲ್ಲಿ ಬಿಡಿಶಿ 
ಮಂಚಿಗೆಗಳ ಮ್ಯಾಲಕ್ಕೆ ಹಗ್ಗಗಳ ಯಳದು ಹಿಂಣಿಂದ್ಲಾ ಭೋನಿನಲ್ಲಿ ಹತಿಸ್ತರೆ ಚುಕ್ಕೆ 
ಹುಲಿ ಪಟಾಯತ್‌ ಹುಲಿ ಕರಡಿ ಕಾಡಹಂದಿ ಸಹಾ ಹತ್ತೆಂಟು ಹೊರಟು ಬಲೆಯಲ್ಲಿ 


ಹೈದರ್‌ ನಾಮಾ ೧೦೭ 
ಸುತ್ತುವಾಗಾ ಹುಬ್ಬಶೆರಿಗೆ ಬಾದಿಹತ್ತಿ ದಗಲೆಗಳ ತೊಡಿಶಿ ಬಾಯಿ ಮೂಗೂ ಕಂಣು 
ಮಾತ್ರಾ ಸಂಣ ರಂದ್ರಗಳ ಬಿಟ್ಟು ನೂಲು ಹಗ್ಗದ ಕುಣಿಕೆಗಳಿಂದ್ಹಾ ಅಪಾದಮಸ್ತಕವೂ 
ಜಖಮು ಆಗದಂತ್ತೆ ದಗಲಿಗಳ ಕೈಗಳಲ್ಲಿ ತುಂಡುಗೋಲುಗಳ ಕೊಟ್ಟು ಯೀ ಜಾನವಾರಗಳ 
ಸಂಗಡ ಜಗಳಕ್ಕೆ ಬಿಡಿಶಿ ಕೆಲವರು ಹುಲಿಹೊಡೆಯುತ್ತೇವೆಂದು ಒಂದವರಿಗೆ ಕತ್ತಿ ಕಠಾರಿ 
ಗುರಾಣಿ ಸಹಾ ಕೊಟ್ಟು ದಟಿ ಚಲ್ಲಣ ಚೊಗೆ ಟೋಪಿಯಿಂದ್ದಾ ಬಲೆಯಲ್ಲಿ ನಿಲ್ಲಿಶಿ 
ಖಾಸಾ ಕೈ ಬಂಧೂಕಿ ಗೋಲಿ ಮಾರಿಕೆಯಲ್ಲಿ ನಿಲ್ಲಿಶಿ ಹುಲಿ ಆ ಜವಾನರ ಮ್ಯಾಲೆ 
ಬಂದು ಬೀಳುತ್ತಲೆ ಅವನೇ ಮರ್ದುಮೀಯಿಂದ್ದಾಕೆಲವರು ಹುಲಿ ಹೊಡೆದು ಹಾಕುತ್ತಾ 
ಯಿದ್ದರು. ಕೆಲವರು ಹುಲಿ ಜವಾನ ಸಹಾ ಕಟಿಕೊಂಡು ಕತ್ತಳಮೇಲಾಗಿ ಹೊರಳೂವಲ್ಲಿ 
ಮನುಷ್ಯಗೆ ಹುಲಿಪೆಟು ಸಂಧಿಸುವಷ್ಟರಲ್ಲಿ ಖಾಸಾನವರು ತಂಮ್ಮ ಕೈ ಬಂಧೂಕದ ಯಿಂದ್ದಾ 
ಮಹಲು ಮೇಲಣಿಂದ್ಹಾ ಬಂಧೂಕ ಚಲಾಯಿಸುತ್ತಲೆ ಮನುಷ್ಯಗೆ ತಪ್ಪಿ ಹುಲಿವಂದೇ 
ಗುಂಡಿನಲ್ಲಿ ಠಾರಾಗುತ್ತಾ ವಂದು ದಿನವಾದರೂ ಗುರಿತಪ್ಪದೆ ಜವಾನಗೆ ತಾಕದೆ ಅನೇಕ 
ಹುಲಿ ಯೀಮ್ಕಾರೆ ಸತ್ತು ಹೋದವು. ಆ ಬಳಿಕಾ ಅಸ್ತಮಾನವಾದ ಕೂಡ್ಲೆ ಬಲೆ ವಂದು 
ಕಡೆ ಬಿಚ್ಚಿ ವಳಕ್ಕೆ ಆನೆಗಳ ಬಿಟ್ಟು ಸತ್ತ ಹುಲಿಗಳ ತುಳಿಸುತ್ತಾ ಸಂಗಡಲೆ ಆತಷಬಾಜೀ 
ಕರ್ನಾಟಕ ಹಿಂದೂಸ್ತಾನಿ ದುತರಫೆ ನಾಚರಂಗುಗಳ ಮಾಡಿಸುತ್ತಾ ಬಲೆಸುತ್ತಾ 
ಬೆಳ್ಳಿಬಾಲೆಯವರು ಅವರ ಹಿಂದೆ ನೂರು ಜನಾ ದೇವಡಿಯೆದುರು ಕಚೇರಿಗಳ ಮಾಳಿಗೆಗಳ 
ಮ್ಯಾಲೆ ಸಾರೋಡು ಕಟ್ಟಿಸಿ ತಮಾಸೆ ನೋಡುವ ವೂರು ಹೆಂಗಸರುಗಳೆಲ್ಲಾ ಅಲ್ಲಿ ನಿಂತ್ರು 
ನೋಡುತ್ತಾ ಮಾತಬರು ಅಹಲೆಕಾರ ಶೆಫಾಯಿ ಶೆಘಾಜನರು ಧೊರೆ ಸಮೀಪದಲ್ಲಿ 
ಮಹಲುಮ್ಯಾಲೆ ಕುಳಿತು ನೋಡುತ್ತಲೆ ಹೊರ ಪಂಜಾಬಿ ನಿಂದ್ಹಾ ಕಾರೆಗಾರರು ಬಂದು 
ತಯಾರು ಮಾಡಿದ ತಖ್ತು ಜಾನೇದಲ್ಲಿ ನವಾಬರು ಕುಳಿತು ಸದರಿ ಹುಲಿ ಹೊಡದಾಗಲೂ 
ತಖ್ವಿಗೆ ನಿಷತ್ತು ಬರಕಾಷಿನಲ್ಲಿ ಸಹಾ ತೊಡಕೊಂಡೆ ಪಟದಾಳ್ಳ ಬಾಜ ತುತ್ತೂರಿ ಯರಡು 
ವಿಚಿತ್ರವಾಗಿ ಆಗುತ್ತಾ ಮಹಾಪದವೀ ಅನುಭವಿಸ್ತರು. 


ಸಾಬಕು ಶೀಮೆ ಶ್ಕಾನುಭಾಗ ಶಿರಸ್ಕೆದಾರ ಮುಗುವಳೀ ತೆರುವ ಕಾಣಿಕೆ ಚಾವಡಿ 
ಸುಳು ತಪ್ಪ ಹಾಕಿ ಜನರಿಂದ್ಹ್ದಾ ಹಣಾ ತೆಗೆದುಕೊಳ್ಳುತ್ತಿದ್ದ ಮಾರುಕಟೆಯಿರುಳು ತಪ್ಪಿನ 
ತೆರಿಗೆ ಶೀಮೆ ದನಗಳಿಗೆ ಬಾಲಗಳ ಯಣಿಕೆ ಮೇರೆ ತೆರುವ ಹಣದ ಬಾಲ ತೆರಿಗೆ ಸಹಾ 
ಮೊಖೂಪ ಮಾಡಿದರು. ಶೀಮೆ ಅಗ್ರಹಾರ ಮಾನ್ಯ ಪುರವರ್ಗ ವಗೈರೆ ಯಿನಾಮಿಗೆ 
ಅರೆವಾಶಿ ಅರ್ಧ ಮಾಂನ್ಕ ನಡದು ಬಾಕಿ ಅರ್ಧ ಸರಕಾರಕ್ಕೆ ಪೂರ್ವದಲ್ಲಿ ಕೆಲಉ ದಿನ 
ವಸೂಲು ಆಗುತ್ತಾ ಯಿತೆಂದು ಕೇಳಿ ನವಾಬರು ಕೆಲವು ದಿನ ಅದೆ ಮ್ಯಾರೆಗೆ ನೇಮಿಶಿಯಿದ್ದು 
ಪನಹಾ ಆ ಕಲಮು ಮೊಖೂಪ ಮಾಡಿಶಿ ಸರ್ವಮಾನ್ಮತೆ ಅಪ್ಪಣೆಕೊಟರು. ದೇವಮಾಂನ್ಯ 
ಭಟಮಾಂನ್ಕ ಅಗ್ರಹಾರ ಪುರವರ್ಗ ಪಕೀರ ಜೋಗಿದಾಸ ವಗೈರೆ ಮಾನ್ಯವೆಲ್ಲಾ 
ನಿರುಪಾದಿತವಾಗಿ ಪೂರ್ವಪ್ರಕಾರ ನಡೀತು. 


ಪಟ್ಟದ ಸುತ್ತು ಕಾವೇರೀ ನದೀ ಮಧ್ಯೆ ಕಲ್ಲು ಕೆಲಸ್ತ ರೆಗನೀಕೋಟೆ ಬೆಂಗಳೂರು 


ನವಾಬರ ಸವಾರಿ ಹೊರಡುವ ವಿವರ 


ರಾತ್ರಿ ೨೦ ಘಳಿಗೆ ಆಗುತ್ತಲೆ ದಂಡು ಮೊದಲು ಕೂಚು ನಗಾರಿ ಆಗುವುದು. 
ಆವಾಗಾ ಪೆಷ್ಕಾನೆ ಮುಂದಣ ಮಜಲಿಗೆ ಸಾಗುವದೂ. ಹೆಷ್ಕಾನೆಯೇನೆಂದರೆ ಖಾಸಾ 
ಅಡಿಗೆ ಸಾಮಾನು ಹಾಕಿಶಿ ತೆರೆಗಳು ಸಹಾ ಯರಡು ಜೊತೆ ಯಿರುವದರಲ್ಲಿ ಆ ದಿವಸ 
ಹಾಕಿಯಿದ್ದ ಢೇರೆ ಪರಾಷೆ ವಗ್ಗೆರೆ ವಿನಹಾ ಅಮಾನತ್ತು ಯಿದ್ದ ಮತ್ತೊಂದು ಜೊತೆ 
ಸಾಮಾನು ಸಂಗಡಾ ಬಾರು ಕುದುರೆ ೪೦೦೦ ಸಹಾ ಹೊರಟು ಮುಂದಿನಾ ದಿನಾ 
ಹರೆಕಾರರು ಜಹಸೊದೆ ಸ್ಥಳ ನೋಡಿ ಬಂದಿರುವ ಬಳಿ ಹಸಿರು ಜಂಗಾಲಿ ಖಾಸಾ 
ದೊಡ್ಡ ಢೇರೆ ಹಾಕಿ ಮೇಲೆ ೨ ಚಿನದ ಕಳಶಾ ಯಿಟು ಆ ಢೇರೆ ವಳಗೆ ಮತ್ತೊಂದು 
ಬಿಳಿ ಢೇರೆ ರೇಷಮೆ ಹಗ್ಗಗಳಿಂದಾ ಉಡಾಯಿಶಿ ಮುತ್ತರದೆ ಢೇರೆ ಕೆಳಗೆ ಮಧ್ಯೆ ಭೂಮಿ 
ಮ್ಯಾಲೆ ಮೊಳಕಾಲು ಉದ್ದ ಜಗಲಿ ಮಾಡಿ ಭಾರಿ ಜಮುಖಾನೆ ಫರಾಷ ಮಾಡಿ ಖಾಸಾ 
ಕೂಡುವ ಬಳಿ ಮಲಗುವ ಬಳಿ ಸಹಾ ಬೆಳಿ ಚಿಂನದ ಮಂಟಪಗಳು ಜರದೋಜೀ 
ಮಖಮಲ್ಲು ಫರಾಷು ಬಿದಸ್ರೂರು ಪರದೇಶಗಳ ತಿಲಾನುಕಾರು ಚಪ್ಪರ ಮಂಚಗಳ 
ಸುತ್ತಾ ಭಾರಿಕೋಟೆ ಮೇರೆ ಕಟಿಶಿ ಜನಾನೀ ಢೇರೆ ರಾಉಟಿ ಪಾರ್ಶಕ್ಕೆ ಬಬ್ಬರ್ಚಿಖಾನೆ 
ಬಾದೊ ಕಿನಾರೆ ದೂರವಾಗಿ ಪಾಯಿ ಖಾನೆಗಳು ಯೀದೊಡ್ಡ ಕನತ್ತು ಸುತ್ತು ಬಾರು 
ಜನಕ್ಕೆ ಕುಂದಟೆಗಳೂ ದೇವಡಿ ಬಾಗಿಲು ಮುಂದೆ ದೊಡ ದೊಡ ರಾಹುಟೀ ದಾರುಲ್‌ 
ನಿಷಾ ದೇವಡಿಗೆ ಮುಂದ್ಲೆ ಯಡಬಲದಲ್ಲಿ ಸಾಲಾಗಿ ದೊಡ ಚಾಂದನಿ ರಾಹುಟೀ 
ದಾರುಲ್‌ನಿಷಾ ದೇವಡಿಗೆ ಮುಂದ್ಲೆಯಡಬಲದಲ್ಲಿ ಸಾಲಾಗಿ ದೊಡ ದೊಡ ತಂಬುಗಳು 
ನಿಲ್ಲಿಶಿ ಕಛೇರಿಗಳು. ಯಿದರ ಆಚೆ ದೇವಡಿ ಯದುರಾಗಿ ನವಬತ್ತಖಾನೆ. ದೇವಡೀ 
ಮುಂದೆ ಯರಡು ಬಾದು ಪಟಾಪಟಿ ರುಭಾಂಡೆ ನಿಲ್ಲಿಶಿ ದೇವಡಿ ಹಿಂದೆ ತೋಷೆಖಾನೆ 
ಡೇರೆಗಳು ಆ ಹಿಂದೆ ಬ್ರಂಹ್ಮಪುರ ರಭಾಂಡೆ ನಿಲ್ಲಿಶಿ ನಾಮದೋಪಾದಿ ಬಳಿದು ಕೆಂನಿಂದಾ 
ನಿಲ್ಲಿಶಿ ಆ ಹಿಂದೆ ಫಿಲುಖಾನೆ ಷುತರಖಾನೆ ಚಿಕ್ಕ ಬಾಜಾರು ಮೋದಿಖಾನೆ ಸಹಾ ಆಗಿ 
ದೇವಡೀ ಮುಂದೆ ನವಬತ್ತು ಖಾನೆ ಆಚೆಗೆ ದುದರ್ಮ ದೊಡ್ಡ ಬಾಜಾರು ಯಿದರ 
ಆಜೂಬಾಜೂ ನಸರುಲ್ಲಾವಲ್ಲೀ ಮಂಮದ ಬಾಜೂರು ವಗೈರೆ ಬಾಜಾರುಗಳು ಯೀಟಾದ 
ಯಡದಕಡೆ ಕಾರುವಾನ ಕುದುರೆ ಬಾಜಾರದ ಮುಂದೆ ತೋಪುಗಳು ತೋಪಿನ ಮುಂದೆ 
ಸವಾರರು ದೇವಡಿ ರಸ್ತೆ ರಾಸುದಸ್ಕೆ ಥಪ್ಪಿನಲ್ಲಿ ಷಾಗಿರ್ದ ಪೆಷಾಯೀ ಫಲುಜಿನ ಸುತ್ತು 
ಯಡಬಿಡದಂತ್ರೆ ಕುಂದಟೇಗಳ ಹಾಕಿ ಬುಮೊಜೀಬು ಕಿಲ್ಲೆ ಅಹಷಾಮು ಬಾರು ಯಿದರ 
ಸುತ್ತಾ ಕಂದಾಚಾರ ಯೀ ಸುತ್ತಾ ತಲಾರೆ ಕುದುರೆ ಕಾಯುತಾ ಅಚಿಗೆ ದಂಡು ಸುತ್ತು 
ಪಾಳೆಗಾರು ಸುಲತಾನರ ಪಉಜುಗಳೂ ಬುರುಜುಗಳೋಪಾದಿಯಲ್ಲಿ ಬ್ಯಾರೆ ಬ್ಯಾರೆ 
ಬ್ಯಾಯಿಳಿದು ಅದರ ಆಚೆ ಸುತ್ತಲು ಅರೆಹರಿದಾರಿ ಬಿಟ್ಟು ಪುನಃ ತಲಾರೆ ಕುದುರೆ ಪಹರೆ 
ನಿಂತ್ರು ಘಉಜಿನಲ್ಲಿ ರಿಸಾಲೆಗೊಟ್ಟು ವಗ್ಗೆರೆ ಯಿಷಾರೆ ತಿಳಿಯುವ ನಿಮಿತ್ಕಾ ಜಿನಸಾವರಿ 
ರಭಾಂಡೆಗಳ ನೆಟ್ಟು ಸದರಿ ಮೇರೆಗೆಲ್ಲಾ ಲಯಸ್ಸು ಮಾಡುತ್ತಾಯಿದ್ದರು. 


ಹೈದರ್‌ ನಾಮಾ ೧೧೧ 

ಯರಡನೆ ಕೂಚು ಬೆಳಗಾಗುವುದಕ್ಕೆ ನಾಲ್ಕು ಘಳಿಗೆ ಮುಂಚಿತವಾಗಿ ಕೂಚಿನ 
ನಗಾರಿ ಆಗಿ ಆವಾಗಾ ಚೋಷದಾರು ಡಲಾಯಿತರು ಜಹಸೊದರು ಸಹಾಬಂದು 
ಗುಡಾರಗಳನೆಲ್ಲಾ ಕೆಡಉತ್ತಾ ಮಲಗಿದ್ದವರನೆಲ್ಲಾ ಹೊಡದು ಯಬ್ಬಿಸುವದ್ದರಿಂದ್ಹಾ ಜನರು 
ಯಾವತ್ತು ತುರುಬರವಾಗಿಯದ್ದು ಅಡಿಗೆ ಮಾಡಿ ಅಂನಾ ತಿಂದ್ದು ಹೊರಡುತ್ತಾ ಸದರಿ 
ವ್ಕಾಳೆ ದಾರಭ್ಯ ವದಯವಾದ ಆರು ಘಳಿಗೆವರಿಗೂ ಲಾಮುಕಟ್ಟಿ ಮುಂದಣ ಮಜಲಿಗೆ 
ಘವುಜು ಸಾಗುತ್ತಾ ಅಲ್ಲಿ ತಂಮ್ಮ ತಂಮ್ಮ ಪುಸಲನ ರಭಾಂಡೆಗಳ ಗುರುತಿನ ಮೇಲೆ 
ಗುಡಾರಗಳ ಹಾಕಿ ಉಳದು ಕೊಳ್ಳುತ್ತಾ ಯಿದ್ದರು. 


ಮೂರನೆ ಕೂಚು ಬೆಳಗಾದ ರಾವ ಹೊತ್ತಿಗೆ ನಗಾರಿ ಆಗುವಾಗ್ಯೆ ಖಾಸಾ 
ಯದ್ದು ಹಮಾಮು ಮಾಡಿ ಭೋಜನಾ ತೀರಿಶಿಕೊಂಡು ಪವನಗಜ ಯಿಮಾಮು 
ಬಕಷೀಯೆಂಬ ಆನೆಗಳ ಮ್ಯಾಲೆ ಹಳದೀ ಬನಾತು ಅದರ ಮ್ಯಾಲೆ ಕರಿಬನಾತಿನ ಬುಬ್ಬರಿ 
ಅಂಬಾರಿಯಲ್ಲಿ ಕುಳಿತು ಹಿಂದೆ ಖವಾಶಿನಲ್ಲಿ ಹೂಮಾಮಗಡಿ ಮೊರ್ಚಾಲ್‌ ಜವಾಹಿರಿ 
ಚಿಂನದ ಹಿಡಿ ಮೊರ್ಚಾಲ್‌ ಆಗುತ್ತಾ ಖಾಸೆರು ವಜ್ರದ ಮೊಂಚೆ, ಪಚ್ಚೆಹಾರ, 
ಮುತ್ತಿನಹಾರ, ಹಮಾಜಿ ನಸು ರತ್ನಗಳ ತುರೆಗಳು ದೊಡದುತ್ತರಿ ಹಮಾಂ ಬುಟ್ಟೆದಾರಿ, 
ಜಾಮಾ ವಗೈರೆ ದೊಡವೆಂಟಿ ಕುಸುಂಬಾ ನಾಸರುವಾಗಿ ಚಿಂನದ ಹುದ್ವಿನ ಪೈಠಾಣಿ 
ವಗ್ಳೆರೆ ೧೨೦ ನೂರು ಲೈವತ್ತು ಮೊಳದ ಮುಂಡಾಸು ಜವಾಹಿರು ಬಾಜೂ ಬಂದ್ಗು 
ಯೀ ಉಂಗುರಗಳು ಸಹಾ ಶೃಂಗಾರವಾಗಿ ಆನೆ ತಲೆಮ್ಮಾಲೆ ಡಾಲ ಕರವಾರು ಕಟ್ಟೆ 
ಸವಾರಿ ಹೊರಡೂವಾಗ್ಯೆ ಆನೆ ಹಿಂದಕ್ಕೆಂಪಕುಡುತೆ ಕೆಂಪು ಸಂಯೀಟಿ ಆ ಹಿಂದೆ ಹೆಸರು 
ಕುದುರೆ ಹಸರು ಸಂಯೀಟಿ ಖಾಸಾ ಬರುದಾರು ಅವರ ಹಿಂದೆ ಹಸುರು ಕೆಂಪು ಬನಾತು 
ಬೆಳ್ಳಿ ಅಂಬಾರಿಗಳಲ್ಲಿ ಸಹಾ ಮೊದಾತ್ತ ಜನರ ಸವಾರಿ ಆ ಹಿಂದೆ ಅಲಿನಪತಿನ ಆನೆ 
ಮೊಹೆ ಮರತಬ ಅಲ್ಲಿಂದ ಸುತ್ತಗಟ್ಟಿ ಕುದುರೆ ಸವಾರರು ಸಹಾ ಬರುತ್ತಾ ಖಾಸಹ ಆನೆ 
ಮುಂಭಾಗದಲ್ಲಿ ಬೆಳಿ ಚಿನ ರತ್ನ ಮುಂತಾದ ಜೀನುಪಟತರಗಳು ವಗಯರೆ ಹುಂಮತ 
ಆಗಿ ಮುತ್ತುಗಳು ಪೊಣಿಸಿದ ಕುದುರೆಗಳು ಮಖಮಲ್ಲು ದಾಮಾಸು ವಗಯರೆಮೆರೆ 
ಜರದೂಜಿ ತರಹದಾರಿ ಕೆಲಸಗಳ ಮಾಡಿದ ಜಿನಪೊಷು ಮಡುತಕು ವಗಯರೆ 
ಸ್ತುಂಗರಿಶಿರೆ ಸಮಾನಿ ಬಾಗಡೊರುಗಳಿಂದ್ಲಾ ಹಾಸು ೧ಕ್ಕೆ ಆರು ಸಾವಿರದಿಂದ್ಲ್ದಾ ಹದಿನಾಲ್ಕು 
ಸಾವಿರ ರೂಪಾಯಿವರಿಗೂ ಖರೀದಿ ತೆಗೆದು ಹಮಾರಂಗಿನ ಕಚ್ಚಿ, ತುರುಕಿ, ಮೊನ 
ಕಾಟಿಪಾಡ, ಗುಜರಾತ ಯಿರಕ ಅರಬ್ಬಿ ವಗೈೆರೆ ಬಹುಬಾರು ರಾಸುಗಳು ದರರಾಸು 
ರೊಜಿನಾ ಹುರುಳಿ ಕಡಲೆ ಉದ್ದು ಹೆಸರು ಯಿಟ್ಟು ಗೋಧೀ ಹಿಟ್ಟು ಬಾದಾಮೂ 
ಹುರಿಗಡ್ಲೆ ಸಕ್ಕರೆ ತುಪ್ಪಾ ಬೆಂಣೆ ಹಾಲು ಮಸಾಲೆ ಸುದಾ ನಾಲ್ವತ್ತು ಶೇರು ದಾಣೀ 
ಖುರಾಕಿ ಬಾಬತ್ತು ಸವಾರಿ ಕುದುರೆ ೨೦೦ ಜೆಖೆಬಿನಲ್ಲಿ ಬರುತ್ತಾ ಮೋತಿ ನವರತ್ನ 
ಪಂಚರತ್ನ ಹರಿಸರಾಜ ವಗ್ಧೆರೆ ಸುಜಾತ ಕುದುರೆಗಳು ಅದರಿಂದಾ ಮುಂದೆ ಅಲಿಗೋಜು 
ಯೀ ಮುಂದೆ ಜರತಾರಿ ಕೆಂಪು ದಮಾಸು ಪಟಗಳು ಸಹಾ ಬಾಣಗಾರು ಜನ ೧೦೦ 
ಯೀ ಮುಂದೆ ಮಾತಬರು ಚೋಪದಾರು ಗೊಟಕಸ್ತು ಹರಿಕಾರ ನಾಯಕರು ಸಹಾ 


೧೧೨ ಚಾರಿತ್ರ” ದಾಖಲೆಗಳು 
ಕುದುರೆ ಸವಾರಾಗಿ ಯೇ ಚೋಪದಾರ ಕೈಯಲ್ಲಿ ಬೆಳ್ಳಿ ಚಿಂನದ ಆನೆಗಳು ಸಹಾ ಬರುವದೂ 
ಯೀ ಮುಂದೆ ಹಿಂದೂ ಯಿಸಲಾಮು ಬಟಂಗಿ ಚೋಪದಾರ ಮಹಲುದಾರ ಚಿಲೆಬುದಾರ 
ಯೀ ಮುಂದೆ ಸುತ್ತ ಸವಾರು ೪೦೦೦ ಜರಿ ಪಟಕಾ ಭಾರಿ ಆನೆ ೧ ಯೀ ಮುಂದೆ 
ಬನಾತುರೇಷಂ ಶ್ರುಂಗಾರದಿಂದ್ಹಾ ಯಿಂನ್ನೂರು ಮುಂನ್ನೂರು ಕಾಲಾಡಿ ವಂಟೆ ಸಹಾ 
ಸವಾರರು ಸದರಿ ಖಾಸೆರು ಆನೆ ಬಳಿಯಣಿಂದ್ದಾ ರಸ್ತೆ ದಾಸ್ತು ದಸ್ತೆ ಥಪ್ಪ ೨೦೦೦ 
ಬೆಳ್ಳಿಕಟ್ಟಿನ ಬಾಳೆಯವರು ಕೆಲಉ ಬಾಳೆಗಳಿಗೆ ಕೆಂಪು ಹಸುರು ಬನಾತಿನ ಮೇಲೆ, ಬೆಳ್ಳಿ 
ತಗಡು ಸುತ್ತಿದ ಮುಂಕುಣೀ ಸುತ್ತಿನ ಬಾಳೆಯವರು ಯಿವರ ಬಾಜು ಹೊರಭಾಗಕ್ಕೆ 
ಬಾರು ಲಾಮು ಅವರ ಹೊರ ಭಾಗಕ್ಕೆ ಕುದುರೆ ಸವಾರು ೧೦೦೦ ಸಹಾ ಯೀ 
ಮ್ಕಾರೆಗೆ ಖಾಸವಾರಿ ಬಂದ್ಹೂ ಖಾಸ ಜಂಗಾಲ ಡೆರೆಕ್ಕೆ ದಾಖಲಾಗುತ್ತಲೆ ಖಾಸಾ ಡೇರೆ 
ಸುತ್ತಾ ಕಿಲ್ಲೆದೋಪಾದಿ ಹಾಕಿಯಿರುವ ಕುಂದಟೆಗಳಲ್ಲಿ ಯರಡು ಸುತ್ತಿನಲ್ಲು ಬಾರು 
ಬಾಳೆ ಸಹಾಕೊತು ಕಟ್ಟೆ ನಿಲ್ಲುವಖಾಯಿದೆ. 


ಬಾರಿನ ಜನಕ್ಕೆ ಖಾಯಿದೆ ಕೆಂಪು ಕುಡತೆ ಜನ ೨೦ ವರುಷದಿಂದ್ಹಾ ಮೂವತ್ತು 
ವರುಷದ ವರಿಗು ಮಜಬೂತ ಬೆನಾ ಹಮಾತಾಂಮಿನಲ್ಲೂ ಅವಲ್‌ ಹಸರು ಕುಡತೆ 
೩೦ ರಿಂದ್ಹಾ ನಾಲ್ವತ್ತು ವರುಷದವರಿಗೂ ದಯಂ ೪೦ ತ್ತರಿಂದ್ಹಾ ೈವತ್ತರಿಂದಾ ೫೫ 
ಅರುವತ್ತರವರಿಗೆ ಮಜಬೂತ ಜನ ಕಂಬನಾತು ಕುಡತೆ ಚಹರಂ ಯೀ ಜನಕ್ಕೆಲ್ಲಾ 
ಕಬ್ಬಿಣದ ಪಟ್ಟಿ ಮೆಲೆ ವಂದೇ ಜಿನಸಾಗಿ ಕರಿ ಮುಂಡಾಸು ಮೈಸನೇನ್ನು ಡಬಾತೋಟಿ 
ಗುಡಗಿ ಜನ ೭ಕ್ಕೆ ಪಹರೆ ೧ಕ್ಕೆ ಹವಾಲದಾರಿ ಜನ ೧ ಯೀ ಮ್ಯಾರೆ ಹದಿನೈದು ಪಹರೆಕ್ಕೆ 
ರಿಸಾಲದಾರ ಜನ ೧ ವರದಿ ೧ ನಯನವಾದ ಸಂಜೀ ಬಾಜ ಯೀಮ್ಕಾರೆ ಹತ್ತು 
ರಿಸಾಲೆಗ ಕುಮುಂದಾರ ೧ ಮುತ್ಸದಿ ೧ ತೋಪು ೨ ಆನೆ ೧ ಯಾ ಪ್ರಕಾರ ಖಾಯಿದೆ 
ಮೊಕರೂರು ಯಿದರಮ್ಮೂಲೆ ೨೦೦೦ ಸಾವಿರ ಜನ ಬಾರಿಗೆ ಕುಮುಂದಾರ ೧ ಸಹಾ 
ಸರದಾರ ಖಾನ ಮಮದಲ್ಲೀ ಕುಮುಂದಾರ ಅಲ್ಲೀ ಅರಬ ಶೇಖ ಅನಸರ ನಂದಾಜೀ 
ವಗ್ಳೆರೆ ಬಹಳ ಜನ ನೌಕರಿ ಯಿದ್ದರು. 


ಕುದುರೆ ಸವಾರರಿಗೆ ಖಾಯಿದೆ ಮೊಖಮಲ್‌ ಟೋಪಿ ಮ್ಯಾಲೆ ಕಬ್ಬಿಣದ 
ಪಟ್ಟಿಗಳ ಮದಾಯಿಶಿ ಹಣೆ ಮೇಲಕ್ಕೆ ಉಕ್ಕಿನ ಚಂದ್ರವಂಕಿ ಉಭಯ ಪಾರ್ಶ್ವ ಹಿಂಭಾಗಕ್ಕೆ 
ಸಹಾ ಅಂಗೈ ಅಗಲ ಮೊಳ ಉದ್ದ ಅಸ್ತಿನೀ ಮಜಬೂತಾದ ಕಶೆ ೩ ಸಹಾ ಟೋಪಿ ೧ 
ಮೊಳ ಉಧ ಕಿರೀಟದೋಪಾದೀ ೧ ಕೆಂಪು ಕಿನಕಾಪು ಹತ್ತಿ ಹಾಕಿದ ಅಗಲಾನೆ ತೋಳು 
ಮೊಳಕೈ ತಳಗೆ ತೋತಿ ನೇತಾಡೂವ ಪಟ್ಟೆಕುಚ್ಚುಗಳ ಬಾಬತ್ತು ಚಿಲತೆ ೧ ಷರಾಮಾಷಕ್ಕು 
ಕರೆ ಕಿನಕಾಪು ಮೊಂಬೈದಾರ ಪಾಯಿಜಾಮಾ ೧ ಬೆಂನ್ನು ಮ್ಯಾಲೆ ಕಮಾನ್ನು ತರಕಷು 
ಹೊದೆ ಸೊಂಟದಲ್ಲಿ ದವಾಲೀ ತರುವಾರು ಕೈಲಿ ಭಾಳೆ ಸೊಂಟದಲ್ಲಿ ಕಠಾರಿ ಬಾಕು 
ಕುದುರೆ ಮುಂಬಾಗ ಯರೆಡು ಕಡೆಗೂ ಪಿಸ್ತೂಲು ೨ ಕುದುರೆಗೆ ಕೆಂಪ್ರ ಬನಾತು ಅಹರಿದಾರ 
ಮೊಖಪಟ್ಟಾ ಬದಸ್ತೂರಿ ದುಮತಿ ಕಾಚಾ ಸಫೆದ ಜೇರ ಬಂದ್ಲು ದೊಢ ಬೋಗೀರು 
ಜೀನು ಫಿರಂಗನ ಗಜ ಸಂಣ ರಕ್ಕೆಗಳ ಮ್ಯಾಲೆ ನಾಲ್ಕು ಕಡೆಗೂ ವಂದ್ಚೊಂದು ಪೊದೆ 


ಹು ದ್‌ ರ್‌ ನಾಮಾ ೧೧೩ 
ಮೂರು ಉಧಾನೆ ಕೆಂಪು ಬನಾತಿನ ಕಶೆಗಳು ಕೆಲವರ ಕೈಯಲ್ಲಿ ಕರೋಲುಗಳು ಕೆಲವರ 
ಕೈಯಲ್ಲಿ ಬಾಳೆಗಳು ಯೀ ಮ್ಯಾರೆ ಶತ್ರು ಭೀಕರವಾಗಿ ಕುದುರೆ ಘಉಜು ಅಯಸ್ಸು 
ಯಿರುತ್ತಾಯಿತ್ತು. ಯಿವರಿಗೆ ತಲಬು ದರಮಾಸು ದರಮಹ ಮೂವತ್ತು ರೂಪಾಯಿ. 
ಹತ್ತು ರಾಶಿಗೆ ವಂದುಯಂಮ್ಮತ್ತಿ ಯಾಜಿ ಬಾರಗೀರರಿಗೆ ಶರಾ ರೂಪಾಯಿ ೨೦ ಯೀ 
ಮ್ಕಾರೆ ಸಲುವದಕ್ಕೆ ಜಹಗೀರು ನಗದಿ ಸುದಾ ದಸಮಾಹೆ ಯಿದದ್ದು ವಜಾ ಹಾಕಿ 
ಆಖೈರು ಸಾಲ ಲೆಖ್ಯಾನೋಡಿ ಕರಾರು ಬಾಕಿ ಹಣಕ್ಕೆ ಸದರಿ ಜಿನಸು ಯಾವತ್ತು ಸರಕಾರದಲ್ಲಿ 
ತಯಾರು ಮಾಡಿಶಿ ಜನರ ತಲಬು ಬಾಕಿಗೆ ಕಟ್ಟಿ ಕೊಡುತ್ತಾ ನಾನೂರು ಕುದುರೆವರಿಗೂ 
ರಿಸಾಲದಾರಿ ಖಿಜಮತ್ತಿನ ಮೇಲೆ ಸುಬ್ಬರಾಊ ಘೋರ್ಪಡೆ ಸುಬ್ಬರಾಊಫಾಟಕೀ 
ಸೈದವಾಸಲ ಯಿದರಸ ಸಯ್ಯಾಜೀ ಸಾಳಂಕಿ ನಬೀಚಿಕ ಕನಿರಾಮ ಸುತರ ಶಿಂಗೂ 
ಬಲವಂತರಾಊ ಚಂದ್ರರಾಊ ಬರಕ್ಕಿ ದಲೆಲದಿಲ್ಲಾಖಾನ್‌ ಯಬಿಶಖಾನ್‌ ವಂಟಿ 
ಕುದುರೆಶ್ರೀಪತಿರಾವು ಮದ್ದುಖಾನಾ ಗಾಜೀಕಾನ ವಗ್ಗೆರು ಯಾಖಫ ಹಿರಧಾಂಗಲ 
ಹಿರುವೇವಡ ಮಂನ್ನಾ ಚವುದರಿ. ಯಿರಚವುದರಿ ರುಟಂಗಾ ಖಾತರಾ ಸುಬ್ಬರಾವು 
ಮೊಹ ಶ್ಯಾಪಿರಷಾ ರಾಜೇಷಾ ಮಹಮದ ಹುಸೇನ್ನು ೧ ಛತ್ರ ಶಿಂಗೂ ಫತ್ರೋಜಿ 
ಮಾಂಡೆ ರಣಜಿತಶಿಂಗೂ ಶೇಖಚೊಂಡೆ ಮಹಂನುದ ಜಾಪರ ಶಿವಾಜೀ ಘೋರ್ಪಡ 
ಉಂಮಾಜಿ ರಾಮಚಂದ್ರ ಖಾತಜತಖಾನ್‌ ಬಿಲೋಜೀ ಅಜಮತಖಾನ್‌ ಮಯಾಣಿ 
ಮಹಂಮದ ಮಲಿಕ ಸೈದಯಾಶೀನ ಗಂಗಾರಾಮ ನೂರಲ್ಲಾಫ)ರಖಾನಾ ಭುಜಂಗರಾವು 
ವಾಗ್ಮೂಡೆ ಮಲ್ಲಾರಾವು ಚಿಹೋಳ್ಕರ ಚಿಮಣಾಜೀ ಪರಖೋ ವಗೃರೆ ಬಹುಜನ 
ಜಮಾದಾರು ಸರಕಾರದ ನೌಕರಿಯಲ್ಲಿ ಯಿದ್ದರು. 


ಮಸಕತ್ತದಲ್ಲಿ ಸಹಾ ಯಿಂನ್ನು ಬಹು ಕಡೆ ಕೋಟಿಗಳಯಿಟ್ಟು ಹಮಾಜಿನಸು 
ವ್ಯಾಪಾರ ಮಾಡಿಸುತ್ತಾ ರೂಮೂವರಿಗೂ ವಕೀಲರ ಯಿಟ್ಟು ಹರರೋಜು ಸಕಲ 
ಸಂಸ್ಥಾನಗಳ ಬಾತಮೀ ತರಿಶಿಕೊಳ್ಳುತ್ತಿದ್ದರು. 


ಶೇರು ಕೊಳಗ ಖಂಡುಗಾ ಮುದ್ರೆ ಕೊಲು ವಂಗುರ ಸಹಾ ಪಟ್ಟದ ಶೀಮೆಯಲ್ಲೆಲ್ಲಾ 
ಮೊದಲಿನ ಚಿಕ್ಕದೇವರಾಜ ಒಡೆಯರ ಖಾಯಿದೆಮೇರೆ ನಡಸುತ್ತಾ ಹೊಸ್ತಾಗಿ ಕಟ್ಟಿದ 
ಶೀಮೆಯಲ್ಲೆಲ್ಲಾ ಆಯಾಯಾ ರಿವಾಜು ನಡಸುತ್ತಾ ನಗರದ ಶೀಮೆಯಲ್ಲಿ ಮಾತ್ರ ಹೈದರ 
ಮುಹೈದರಿ ವರಹಾ ಜಾರಿ ಮಾಡಿದರು. 


ಪಟ್ಟದ ಕರ್ತರಿಗೆ ಚಿಕ್ಕಕೃಷ್ಣರಾಜ ವಡೆಯರು ಜೀವಂತರಾಗಿ ಯಿರುವ ಪರಿಯಂತ್ರ 
೩00000 ವರಹಾದ ಶೀಮೆ ನಡಸುತ್ತಾ ಯಿದ್ದರು. ಅನಂತರ ಅವರ ಮಕ್ಕಳು ಪಟ್ಟ 
೨ ಹಾಲಿ ಚಾಮರಾಜ ವಡೆಯರು ಪಟ ೧ ಯೀ ಮೂರಕ್ಕೂ ನವಾಬರು ಸಂದು 
ಹೋಗುವ ಪರಿಯಂತಲೂ ಯಳವಂದೂರು, ಹುಲ್ಲಳ್ಳಿ ಮಂಗಲ ಮೂಗೂರು ವಗ್ಗೆರೆ 
ಆಮೀಲ ಬಹಲ ಬರತರ್ಪ ಮಾತಾ ನವಾಬರಲ್ಲಿ ಆಗುತ್ತಾ ಹಣ ಕಾಸು ಕರ್ತರ ಮನೆ 
ಖರ್ಚಿಗೆ ಸಲುತ್ತಾ ೧೦೦೦೦೦ ವರಹಾದ ಶೀಮೆ ಯಿದಲ್ಲದೆ ದೊಡ ಉಗ್ರಾಣ ಚಿಕ್ಕ 


೧೧೪ ಚಾರಿತ್ರ” ದಾಖಲೆಗಳು 
ಉಗ್ರಾಣ ಪೊಂಮಿನ ಚಾವಡಿ ಬೆಂಣೆ ಚಾವಡಿ ಹುಲ್ಲುಮೆದೆ ಯಮ್ಮೆ ಹಸುವಿನ ಕರೊ 
ಹಟ್ಟಿಗಳು ಪಟ್ಟ ಮೈಸೂರು ಹೊಬಳಿ-ಅಷ್ಟಗ್ರಾಮಗಳ ಮೇಲೆ ಸಹಾ ಕರ್ತರ ಮನೆ 
ಪಾರುಪತ್ಯಗಾರ ವೀರತೈನ ಚೀಟಿನಮೇಲೆ ಕೇಳಿದ ಜಿನಸು ಕೊಡುವಂತ್ತೆ ತಾಕೀತಿ ನವಶಾತ್ರೆ 
ವಾಲಗ ಪ್ರಥಮ ಕೊನೆ ಯರಡು ದಿವಸ ಕರ್ತರಲ್ಲೂ ತಂಮ್ಮಲ್ಲೂ ಮಿಕ್ಕಿನ ದಿನಗಳು 
ಸದರಿ ೩ ಜನಊ ನವಾಬರಲ್ಲಿ ಬರುತ್ತಾಲೆ ಯದ್ದು ನಿಂತು ಸಮಹಾಶಿಗೆ ಯದುರಾಗಿ 
ಕುಳಿರಿಶಿ ಆಗಾಗ್ಯೆ ಹಂಣು ಹೂಊ ಜವಾಹಿರು ಕಾವಡೆ ಸಹಾ ಕಳುಹಿಸುತ್ತಾ ನಿತ್ಯದಾನ 
ವಗೈರೆ ಅವರ ಪೂರ್ವದ ರಿವಾಜು ಮ್ಕಾರೆಗೆ ಯುಕ್ತವರಿತು ಮಾಡಿಸುತ್ತಾ 
ಮರ್ಯಾದೆಯಿಂದ್ದಾ ಯಿಟ್ಟುಕೊಂಡು ಯಿದ್ದರು. 

ಕರಾಚೂರಿ ನಂಜರಾಜೆ ಅರಶಿನವರು ಜೀವಂತರಾಗಿ ಯಿರೂವರಿಗೂ ಕಳಲೆ 
ತಾಲೊಕು ವಗ್ಗೆರೆ ೯೦ ವರಹಾದ ಶೀಮೆ ಅವರ ಮಹಲು ಖರ್ಚಿಗೆ (ಬಿ) ಟ್ಟು ಸದರಿ 
ಮೆರೆಗೆ ದೊಡ ಉಗ್ರಾಣ ವಗ್ಳೆರೆ ಬೇಕಾದ ಜಿನಶಿಗು ಹುಕುಮತ್ತು ಬಹವಿಟ್ಟು ಆಗಾಗ್ಯೆ 
ಹಂಣು ಹುಊ ವಗೈೆರೆ ಕಳುಹಿಸುತ್ತಾ ಕದಾಚಿತು ತಾವು ಅವರವರ ಬಳಿಗೆ ಹೋಗಿ 
ಬರುತ್ತಾ ಅವರ ಕೊಮಾರ ಮದುವೆ ಮಾಡಬೇಕೆಂದು ನವಾಬರು ತಿಳಿದಾಗ್ಯೂ 
ವಪ್ಪಿಕೊಂಡು ಸುಂಮ್ಮನೆ ಯಿರುತ್ತಾ ಅವರ ಕಾಗದ ಪತ್ರಗಳು ಮಾತ್ರ ಹೊರಗೆ ಸಾಗದಂತೆ 
ಮುಷ್ತಕಿ ಪಹರೆ ಯಿಟ್ಟು ಮರ್ಯಾದೆಯಿಂದ ಯಿದ್ದು ಅವರು ಕೈಲಾಸಯಾತ್ರೆ ಮಾಡಿದ 
ಬಳಿಕ ಕಳಲೆ ವಗ್ಳೆರೆ ಜಪುಮಾಡಿ ಅವರ ಮಹಲು ಖರ್ಚಿಗೆ ಜಯ ಸಂವತ್ಸರದಲ್ಲೂ 
ತಸದೀಕು ಮೊಕರೂರು ಮಾಡಿ ಪಟ್ಟದಲ್ಲೆ ನಗದು ಜಿನಸು ಸಹಾ ಸಲೂವಂತ್ತೆ ನೇಮಕಾ 
ಮಾಡಿಸ್ತರು. 


ಸಾಬಕು ದಿಂಡಗಲ್ಲಲ್ಲು ನವಾಬರು ಯಿದ್ದಾಗ್ಯೆ ಸವಾರಿ ಹೋಗಿ ಬರುತ್ತಾ ವಂಟಿ 
ಕುದುರೇಲಿ ಬರುವಾಗಾ ಮದನಂಮ್ಮನೆಂಬ ಕೊರಚರ ಖೂಬುಸೂರತ್ತು ಹೆಂಗಸೂ 
ಗಂಡಗೆ ಹಿಟ್ಟುಕೊಂಡು ಹೊಗುವಳ ಕಂಡು ಆ ಹಟ್ಟ ತನಗೆ ಯಿಡಹೇಳಿ ಕೇಳಿ ಕೇಳಿದಲ್ಲಿ 
ತಂನ್ನ ಗಂಡನ ಪಾಲು ಅಂನಾ ಕೇಳುವುದಕ್ಕೆ ನೀನು ಗಂಡನೆಯಂದ್ದು ಆಕೆಯು ಕೇಳಲಾಗಿ 
ನೀನು ವಪ್ಟಿದರೆ ಹಾಗೆ ಆಗಲಿ ಯಂದ್ದ ಪ್ರಯುಕ್ತ ಆಕೆ ವಪ್ಪಿ ಯೀತನ ಮಹಲು 
ದಾಖಲಾದ್ದರಿಂದ್ದಾ ಮದೀನಬೇಗಂ ಯಂದು ಹೆಸರಿಟ್ಟು ಮಹಲಿನಲ್ಲಿ ಆಕೆ ಹುಕುಮತ್ತು 
ಆಖೈರುವರಿಗೂ ಬಹಳವಾಗ ನಡಿಯುತ್ತಾಯಿತ್ತು. ಕತ್ತಿ ಫಾಯಾ, ಗುಂಡಿನ ಪೆಟ್ಟು 
ಶೂನ್ಶಾದಿಗಳು ಮುಂತ್ರಾದ ಯಾವದೂ ಕೆಂದದ್ದುತ್ತೆ ಬಹಳ ಕ್ರಿಯೆಗಳು ಮದ್ದು ಮಂತ್ರಗಳು 
ಸಹಾ ಆಕೆಯಿಂದ್ದಾ ಬಹು ಊರಟೆ ತಿಳಿದು ಅತಿ ಪ್ರೇಮದಿಂದ್ದಾ ಯಿಟುಕೊಡು ಯಿದ್ದರು. 


ಚಿಕಮಗ ಕುರಿಂ ಸಾಬರ ತಾಯಿ ಚಿಕಂದಿನಲ್ಲಿ ಹೊದರಿಂದಾ ಟಿಪು ಸುಲತಾನರ 
ವಾಲಿದಾ ಸಾಬರು ಯೀ ಮಂದಿನ ಭೇಗಂ ಸಹಾ ಆರೈಕೆ ಮಾಡಿದರು. 


ಸಬಕು ಗರುಕೊಡೆ ಜಹಾಗಿರದಾರ ಮೀರಕುತ್ತಬುದ್ದಿನರಿಗೆ ಮಲಿಕ ಆಸಲಂ 
ಖಾನ ಬಾಹದರ ನಾದನಿ ಮಗಳ ಮದುವೆ ಆಗಿ ಯಿದ್ದು ಯಾ ಕುತುಬುದ್ದೀನರ ತಂಮ್ಮ 


ಹೈದರ್‌ ನಾಮಾ ೧೧೫ 
ಮೀರ ಅಲ್ಲೀ ರಜಾ ಖಾನರು ಆರ್ಕಾಡಲ್ಲಿ ಯಿದ್ದಾಗ ನಾಜರ ಜಂಗ ದಂಡು ಬದಲ್ಲಿ 
ಹೃದರಲ್ಲಿ ಕಾನರಿಗೆ ಯಿಮರಲ್ಲಿರಜಾಖಾನರ ತಂಗೀ ಪಾತಿಮಾ ಬೇಗಂ ಯಂಬ ಹೆಂಗೂಸು 
ಸೈಯದ ಜಮಹಾಮದಖಾನರ ತಾಯಿ ಸುದ್ಯ ಸಂದಿದ ಆಸ ವಿಂಬಾನ ಬಹಾದರ 
ವರೆನ ಮಡಗಿ ಮದುವೆ ಮಾಡಿಸ್ತರು. 


ತತ್ಪೂರ್ವದಲ್ಲಿ (ಸಾ) ದಾತ್ತ ಮೊಕದುಂ ಅಲ್ಲಿ ಕಾನರು ಯಿಸುಮ ಯಿಲ ಖಾನರು 
ತಂಗಿ ಹೈದರಲ್ಲಿ ಕಾನರಿಗೆ ಮದುವೆ ಆಗಿಯಿದ್ದು ಕಾಲು ಕುಂಟುಬಿದ್ದು ಆಕೆ ಮನೆ ಶೇರಿ 
ಯಿದಳು. 


ವಿಕಾರಿ ಸಂವತ್ಸರದಲ್ಲಿ ಕಡಪೆ ರಜ್ದ್ಜೂಖಾನರ ಮಗಳಂನ್ನು ನಾವಾಬ ಹೈದರಲ್ಲಿ 
ಖಾನರು ನಿಕಾಮಾಡಿಕೊಂಡು ಬಕಷೀ ಜಹಂ ಯಂದು ಹೆಸರಿಟ್ಟರು. 


ನವಾಬ ಹೈದರಲ್ಲಿ ಖಾನರಿಗೆ ಹುಟ್ಟುವಳೀ ಹುಟುತ್ತಾ ಬಂದ ಹೆಂಣು ಮಕ್ಕಳನೆಲ್ಲಾ 
ಸಂಹ್ವಾರವೆ ಮಾಡುತ್ತಾ ಯಿದ್ದರಾಗಿ ಮದೀನಾ ಬೇಗಂ ಹೊಟೆಲಿ ಹುಟಿದ ಹೆಂಣು 
ಮಕ್ಕಳು ಜನ ೨ ಮತ್ತೊಂದು ಸುತ್ತಾ ಜಾದಿ ೧ ಸಹಾ ಜನ ೩ ಉಳಿದ ಪೈಕಿ ಕಂದಾಚಾರ 
ಬಕರೋ ಷಾಫೀಜಲ್ಲಿ ಖಾನರಿಗೆ ಕೊಟ್ಟ ಹೆಂಣು ೧ ಬಾಕೀ ಮದೀರಿ ಬೇಗಂ ಬಾಬತ್ತು 
ಜನ ೨ ಕೆ ವಿವರ. ಶೀರ್ಯದ ದಿಲಾವರ ಖಾನರ ಅಂಣ ದಿಲ್ಲ್‌ ದಿಲಾವರ ಖಾನರ 
ಮಗ ದಲೀಲ ದಿಲ್‌ ಖಾನರ ತಂಮ್ಮ ನೂರುಲ್ಲಾಘ್ಗ ರು ಖಾನರಿಗೆ ಕೊಟ್ಟ ಪಾಪಾಬೀಬಿ 
೧ ಸವಣೂರು ನವಾಬ ಹಕೀಂ ಖಾನರ ಮಗ ಅಬ್ದುಲ್‌ ಖೈರುಖಾದಲೇಲ ಜಂಗರಿಗೆ 
ಕೊಟ ಸುಲತಾನಬೆಗಂ ಜನ ೧ ಸಹಾ ಯೀಮ್ಕಾರೆ ಮೂರು ಜನ ಮದುವೆ ಆಯಿತು. 


ನವಾಬರ ಅಂಣ ಶಾಬಾ ಸಾಬರ ಮಕ್ಕಳು 
೧ ಖಾಸೆಲಾಲಿಮಿಯಾ ನವರಿಗೆ ಕೊಟ್ಟು ಯಿದ್ದ ಹೆಂಣು ೧ 
೧ ಮದ್ದಗಿರಿ ಸೈದ ಯಾಶೀನಗೆ ಕೊಟ್ಟು ಯಿದ್ದ ಹೆಂಣು ಖರ್ಚಿ ಬಾಬತ್ತು. 
೧ ತರಜೀತ ಅಲ್ಲೀ ಖಾನರಿಗೆ ಕೊಟುಯಿದ್ದ ಖರ್ಚಿಬಾಬತ್ತು ಹೆಂಣು ಜನಾ 
೧ ಮೊಗಲಾಯಿ ಹೆಂಗಶಿನಬಗೆ ಹೆಂಣು ಮಗಳು ಶಾಪೇಪತ್ತೆಸಾಬ ಯಂಬಾಕೆ ಜನ ೧ 


ಯೀ ಶ್ಯಾಬಾ ಸಾಬರ ಯಿಂನೊಂದು ಹೆಂಣು ಮಗಳು ಅಲ್ಲದೆ ಗಂಡು ಮಗ 
ಬಾದೂ ಮೀಯಾ ಸ್ವಲ್ಪ ಪೈತ್ಯಗಾರನ ಹಗಾಗಿ ಪಟ್ಟದಲ್ಲಿ ನರಶಿಂಹ ಸ್ವಾಮೀಗುಡೀ ಬಳಿ 
ವಂದು ಮನೆಯಲ್ಲಿ ಚಿಕ್ಕ ಪರದ ಅರಸು ಮಕ್ಕಳು ಜೊತೆಗಾಗಿ ಯಿದ್ದವರು ಜ್ವತೆಯಲ್ಲಿ 
ಯಿದ್ದು ನಿತ್ಯಾ ಖಾನಕಾವಡೆ ವಗೈರೆ ಹಜೂರಿಂದ್ಹಾ ಯಿದ್ದು ವಿಳಂಬ ವಿಕಾರಿ 
ಸಂವತ್ಸರದವರಿಗೂ ಯಿದ್ದನು. 

ಯೀ ಧೊರೆತನದಲ್ಲಿ ಯುಕ್ತಿ ಚಾತುರ್ಯಾ ನಿರಾಲಸ್ಯ ದರ್ಪ ಹುಷಾರು ಆಗ್ಗೆ 
ಪ್ರಗ್ಗೆ ಪರಾಕ್ರಮಾ ತರದೂದು ಬಾತಾಮೀ, ಪವಜು ಬಂದೀ, ದ್ರೌವ್ಯ ಸಂಪಾದನೆ, 
ವಿಚಕ್ಷಣೆ, ದೇಹಬಲಾ ಜನರ ಪುಸಲಾಯಿಸುವುದು, ತ್ಕಾಗ ಭೋಗ ಶಿವಾಯಿತನಾ, 


೧೧೬ ಚಾರಿತ್ರಿಕ ದಾಖಲೆಗಳು 
ಅಂಗೇಜು, ಹೆಸರುವಾಶಿ ಆರ್ಜಿ ತಾಫೆ, ಅದೃಷ್ಟ ಬಲಾ, ಧೈರ್ಯ, ಖ್ಯಾತಿ, ದೇವ 
ಬ್ರಾಂಹ್ಮರ ದ್ವೇಷ" ರಹಿತ ರಾಜದ್ರೋಹ್‌, ಮುಂತ್ತಾಗಿ ಯಾವ'ದರಲ್ಲೂ 
ಯಾವದೇಶಾಧಿಪತಿಗಳೂ ಹಿಂದಕ್ಕೂ ಮುಂದಕ್ಕೂ ಸಹಾ ಯಿಂಥಾ ಪುರುಷ 
ಯಾವುದರಲ್ಲಿಯೂ ನ್ಯೂನತೆ ಯಿಲ್ಲದ್ದರಿಂದ್ದಾ ಯಿಂಥ್ಸಾ ಪುರುಷ ಯೀತನ ಸಮಾನಕ್ಕೆ 
ಯಿಂನ್ನೊಬ್ಬ ಯಿದ್ದದ್ದು ಯಿರುವದೂ ಮುಂದೆ ಆಗುವದೂ ಸಹಾ ಸುಳೂ. ಯೀತನೆ 
ಸಕಲ ಗುಣಾಭಿರಾಮ ಪರುಷನೆಂಬುವದೂ ಸತ್ಯಾ. ಶುದ್ಧಾ ಯೇನಂದರೆ ಯೀತನಲ್ಲಿ 
ಸಕಲ ಗುಣಗಳೂ ಯಿರುವದರಲ್ಲಿ ಹಾಲಲ್ಲಿ ವಿಷ ಬೆರೆದಂತ್ತೆ ಯಿದ್ದ ದುರ್ಗುಣಗಳ 
ವಿವರ. ರೂಪವತ್ತಿ ಹೆಂಣುಗಳು ಯಲ್ಲಿ ಯಿದ್ದರೂ ಬಲವಂತ್ರದಿಂದ್ಹಾ ಹಿಡಿತರಿಶಿ ಮಹಲಿಗೆ 
ಹಾಕಿಕೊಂಬ ಖಲಂ ೧ ನಿಷ್ಕಾರಣ ವಬ್ಬರ ಮ್ಯಾಲೆ ವಬ್ಬರು ಡಾವೆ ಯಿಂದ್ಹಾ ಚಾಡಿ 
ಹೇಳಿದಲ್ಲಿ ವಿಚಾರಿಸದೆ ವಬ್ಬರ ವಶನೆ ವಬ್ಬರ ಹಿಡಿದು ಕೊಟು ಅತಿ ದಾರುಣದಿಂದ್ಲಾ 
ಜೀವ ಹಿಂಸೆ ಮಾಡಿಶಿ ರುಂಮಾಜರ ಕೈಯಿಂದ್ಹಾ ಜನರ ಪ್ರಾಣಗಳ ತೆಗೆಸುವ ಕಲಂ ೧. 
ನಂಬಿದ ಜನ ನೌಕರ ಪೆಷಾರೆ ಆಗಲಿ ಯಿತರ ಸಂಸ್ಥಾನೀಕರೇ ಆಗಲಿ ಅವರಿಗೆ ಕೊಟ 
ಭಾಷೆ ತಪ್ಪಿ ಲಯಾ ಹೊಂದಿಸುವ ಕಲಂ ೧. ಯೀ ಮೂರು ಕಲಂ ದುರ್ಬುದ್ಧಿಯಿಲ್ಲಿದಿದ್ದರೆ 
ಯಿಂಥಾ ಸತ್ಪುರುಷನೆ ಪ್ರಪಂಚದಲ್ಲಿ ಯಿಲ್ಲಾ, ಸಾವಿರ ಚಿತ್ತಾರ ವಂದು ಮಶೀ 
ನುಂಗಿದೋಪಾದೀಯಲ್ಲಿ ದವಲತ್ತು ಶಾಶ್ವಿತವಾಗದೆ ಹೋಯಿತು. 


ಕ್ರೋಧಿ ಸಂವತ್ಸರದ ಆಷಾಡ ಶ್ಹು ೧೧ ಮಂಗಳವಾರ ಸೂರ್ಯೋದಯವಾದ 
ಅೃದು ಘಳಿಗೆ ಹೈದರನಾಮಾ ಬಕೈೆರೆ ಸಂಪೂರ್ನವಾಯಿತು. 

ಪರಧನ ಪರದಾರ ಪ್ರಸ್ತುತಾಶೇಷಕೃತ್ಕಾನ್‌ 

ನಿಜಕೃತ ಕವಿತಾಭಿಲ್ಲೋಕ ಮಾಪೂರಯಂತಿ 


ಅರಿಚಿತಪರ ದೋಷಾಜ್ಞಾನ ಪೀಯೂಷ ಪೂರ್ಣ 
೫ರ ಕೃತಮಹಷರಾಧಂ ಕ್ಹಂತು ಮರ್ಹಂತಿ ಸಂತಃ 


ಕೊಡಗು ವೀರರಾಜೇಂದ್ರರ ಹತ್ರ 


ಕಾಲ್‌ ಬಾಹದರವರ ಯಿನಾಯತ ನಾ ಮೆಲಿ | ಕೆಪಟಂನ್‌ ಮಾ 
ಏನಿರ ಮುಖವಚನದಿಂದ | ನಿಮಗೆ ತಿಳೀಪಟ್ಟು ಯಿಧೀತಷ್ಟೆ 
ಯಂಬದಾಗಿಯೂ ಲಶ್ವರು ಮಂಜರಾಬಾದು ಸರಹದಿನಲ್ಲಿದೆ 
ಶ್ರೀರಂಗಪಟಣವಂನ್ನು ಕುಂಪನೀ ಟಾಣ್ಯ ಹಾಕಿಕೊಂಡ ಲೈದು 
ದಿವಸ್ತ ಮೇಲೆ ನಿಂಮ್ಮ ಕಡೆಯಿಂದ ಯೀಶ್ವರೈಯನೆಂಬ ಮೊಕಸ್ತ 
ಜಮಿಯತ್ತು ತೆಗೆದುಕೊಂಡು ಮಹಾರಾಜನ ದುರ್ಗದ ತಾ 

ಲ್ಬುಗೆ ಬಂದು | ಹದಿನೆಳು ಗ್ರಾಮದ ಹೆಂಗಸರು ಮಕ್ಕಳೂ ದನ 
ಕರು ದವಸ ದಾಂನ್ಕ ಚಿಂನ್‌ ಬೆಳ್ಳಿ ಕಂಚು ತಾಂಬ್ರ ಮುಂತ್ತಾದ ಜಿಂ 
ದಗಿ ಲುಟಾಯಿಶಿಕೊಂಡು ಹೋದರು ಆ ಬಗ್ಯೆ ಯೀಗ ವಂದು ಪಟ್ಟಿ 
ಬರದು ಕಳುಹಿಸಿ ಯಿದೇ ಅದಲ್ಲಿ ಬರದ ಮೇರೆ ತಾಮಸಾ ಮಾ 
ಡದೇ ಜಲದು ಕಳುಹಿಸುವದು ಯಂಬದಾಗಿ ಬರದ ಬಗ್ಗೆ ಬಂ 
ಗಾಳದ ಗವರನರ ಜನರಾಲ್‌ ಲಾರ್ಡ್‌ ಮಾರನಿಂಗಟಂನ್‌ ಸಾಹೆ 
ಬಹದರವರು ಯೀ ಲಡಾಯಿ ಪ್ರಾರಂಭಿಸುವಾಗ್ಯೆ ನಮಗೆ 

ಬರಶಿ ಕಳುಹಿದ ಕಾಗದಲ್ಲಿ | ಟಿಪುಸುಲ್ತಾನರಿಗೂ ಯಿಂ 

ಗ್ರೇಜ ಸರಕಾರಕ್ಕೂ | ಲಡಾಯ ಪ್ರಾರಂಭವಾಗುತ್ತದೇ ಯೀ ಬಗ್ಯೆ 
ಬೊಂಬಾಯಿ ಸಾರಾ ಲಶ್ಮರು ತೆಗೆದುಕೊಂಡು ಜನರಾಲ್‌ ಯಿ 
ಷ್ಟೋಲ್‌ ಸಾಹೆಬಹದರವರು ತಂಮ್ಮ ರಾಜ್ಯಕ್ಕೆ ಬರುತ್ತಾರೇ 

ಯೀ ಜನರಾಲ್‌ ಸಾಹೆಬರು ಹೇಳಿದ ಪ್ರಕಾರಕ್ಕೆ ತಂಮಿಂದ 
ಸಕಾಯ ಸಂಪತ್ತು ಮಾಡಬೆಕ್ಕು | ಅವರು ಹೇಳಿದಾಗ್ಯೆ ನಿಂ 
ಮಿಂದ ಆಗುವಷ್ಟು ಲಡಾಯ್ಕ ಮಾಡಬೆಕ್ಕು ಕಪಿತ್ತಾಂನ್‌ 

ಮಾವಿನಿ ಸಾಹೆಬರಂನ್ನು ಯಿಂಗ್ರೆಜಿ ಸರಕಾರದ ವಕೀಲ ರಾ 

ಗಿ | ತಂಮ್ಮ ಬಳಿ ಮಡಗುತ್ತದೆ | ಸರಕಾರದ ಕೆಲಸಕ್ಕೆ ಯಿವ 

ರು ಹೇಳಿದ ಮೇರೆ ತಾಉ ಕಬೂಲು ಆಗಬೇಕೆಂತ್ರ ಬರದು ಕ 
ಳುಹಿದ್ದರು | ಯಿದೇ ಮೇರೆ ಬೊಂಬಾಯಿ ಗವರನರ ಸಾಹೆ 
ಬಹದರು ನಮಗೆ ಬರಶಿ ಕಳುಹಿಶಿದ್ರು ಮಲೆವಾರಿ ಕಮೀ 

ಶಂನ್‌ ಸಾಹೆಬರು ಬರಶಿ ಕಳುಹಿಶಿ ಯಿದರು ಯಿದೇ ಮೇರೆ ಬೊಂ 
ಬಾಯಿ ಲಶ್ಕರಂನ್ನು ತೆಗೆದುಕ್ಕೊಂಡು ನಂಮ್ಮ ಶೀಮೆಗೆ ಜನರಾಲ್‌ 
ಯಿಷ್ಟೋಲ್‌ ಸಾಹೆಬರು ಜನರಾಲ್‌ ಹಾಟ್ಲಿ ಸಾಹೆಬರು ಸಹಾ 
ಬಂದರು ನಂಮ್ಮಿಂದ ಆಗತಕ್ಕ ಕಂಪನೀ ಚಾಕ್ರಿ ತೆಗೆದುಕೊಳು 
ವದಕ್ಕೆ ಯಿಂಗ್ರೆಜಿ ಸರಕಾರದ ವಕೀಲರಾಗಿ ಕಪಿತ್ತಾಂನ್‌ ಮಾವಿ 
ನೀ ಸಾಹೇಬರು ಬಂದರು ಯಿವರು ಮೂವರು ಹೇಳಿದ ಪ್ರಕರ 


೧೧೮ ಚಾರಿತ್ರ ದಾಖಲೆಗಳು 
ಕ್ಕೆ ಲೇಶಾಂಶ ಹೆಚ್ಚು ಕಡಮೆ ಯಿಲ್ಲದೆ ನಾಉ ದಂಡಿನ ಹಮರಹಾ 
ಯಿದ್ದುಕೊಂಡು ಕಂಪನಿ ಚಾಕ್ರಿ ಮಾಡುತ್ತಿದೆಉ ಹೀಗಿರುತ್ತಿದಲ್ಲಿ 
ಕಾಳಾಯುಕ್ತಿ ಸಂ | ಪಾಲ್ಗುಣ ಶು ೧ ಬುದವಾರ ದಿವಸ ಟೀಪು ಸು 
ಲುತಾನರು ದಂಡು ತೆಗೆದುಕೊಂಡು ಬಂದು ನಂಮ್ಮ ಶೀಮೆ ವಳಿತ 
ವಾದ ಶಿದ್ದೇಶ್ವರನ ಗಧಿಗೆ ಬಳಿ ಯಿಂಗ್ರೇಜಿ ದಂಡಿನ ಸಂಗಡ ಜ 

ಗಳ ಮಾಡಿದನು ಯೀ ದಿವಸ ಜನರಾಲ್‌ ಯಿಷ್ಟೋಲ್‌ ಸಾಹೆ 

ಬರು ಹಾಟ್ಲಿ ಸಾಹೆಬರು ಕಂಪನಿ ವಕೀಲ್‌ ಕಪಿತ್ತಾಂನ್‌ ಮಾವಿನಿ ಸಾಬರು 
ಸಹಾ ಯೀ ಮೂವ್ಹರೂ ನಂಮ್ಮ ಸಂಗಡ | ಮೊಕರೂರು ಮಾಡಿದ್ದು ಟೀ 
ಪ್ರ ಸುಲುತ್ತಾನರಿಗೂ ನಮಗೂ ಸಲ್ಲಾ ಬಿಡಗಾಯಿಸ್ತು ಯಿಂನ್ನು ನ 
ನುಗೂ ಟೀಪು ಸುಲುತಾನಗೂ ಲಡಾಯ ಶುರು ಆಗುತ್ತದೆ ತಾ 

ಉ ನಾಕಾ ಕಡೆಯಿಂದ ಟೀಪು ಮೇಲೆ ಲಡಾಯ ಶುರು ಮಾಡಿದರೆ 
ಟೀಪೂನು ಬೇಜಾರಾಗುತ್ತಾನೆ ತಾವು ಲಡಾಯ ಶುರು ಮಾಡಬೇ 
ಕೆಂಬದಾಗಿ ಪಾಲ್ಗುಣ ಶು ೧ ದಿವಸ ನಮಗೆ ಮೊಕರೂರು ಮಾಡಿದ್ರು 
ಅದಕ್ಕೆ ನಾಉ ಜವಾಬು ಹೇಳಿದ್ದು ತಂಮ್ಮ ದಂಡು ಶಿದ್ದಾಪುರದ 

ಮಾರ್ಗ ವಂದನ್ನೆ ಕಾಯಂ ಮಾಡಿ ಯಿಳುಕೊಂಡು ಯಿದೆ ಶಿದ್ದಾ 
ಪ್ರರದಲ್ಲಿ ಹೇರಳ ರಸ್ತು ಯಿದೆ ಅಂಮ್ಮತ್ತಿಯಲ್ಲು ಹೇರಳ ರಸ್ತು 

ಯಿದೆ ವೀರರಾಜೇಂದ್ರ ಪ್ಕಾಟೇಲಿ ಯಿಂಗ್ರೇಜಿ ಸರಕಾರದ ಮೊ 

ದೀ ಕಾನಿಯಲ್ಲು ಬಹಳ ರಸ್ತುಯಿದೆ ನಾಉ ಯಿಂಗ್ರೆಜಿ ಸರಕಾರದ 
ದಂಡಿನ ಉದ್ದಿಶ್ಯ ಕೂಡಿಶಿದಂತ್ತ ಸಾಮಾನು ಹೇರಳ ಯಿದೆ ನಾಉ 

ಅಲ್ಲಿ ಮೋದಿಕಾನಿಲಿ ಕೂಡಿಶಿರುವಂತ್ತಾ ನಾಲುವತ್ತು ಸಾವಿರ ಬಟ್ಟಿ 

ಅಕ್ಕಿ ಬಿದಯಿದೆ ಯಿಂಗ್ರೆಜಿ ಸರಕಾರದ ಸೋಜರು ಸಿಪಾಯಿ 

ಕರೀ ಶಿಪಾಯಿ ಸಹಾ ಬಹಳ ಕಾಯಿಲೆ ಆಗಿ ಅಜಾರೀ ಬಿದಂತ್ರವರು 
ನಾನೂರು ಅಯಿನೂರು ಜನತನಕರೂ ಅಲ್ಲಿದಾರೆ ಹೆಗ್ಗಳದಲ್ಲಿ 

ಯಿಂಗ್ರೆಜ ಮೋದಿಕಾನಿವಳಗೆ ಬಹಳ ರಸ್ತು ಯಿದೆ ಯಿದ್ರ ಮೇಲೆ 
ತಂಮ್ಮ ದಂಡಿನ ಸಾಮಾನ್ನೂ ನಂಮ್ಮ ತಾಲ್ಕುನಲ್ಲಿ ಬಹಳ ಯಿ 

ದೆ ತಾಉ ಯೀ ಶಿಧಾಪುರದ ವಂದು ಮಾರ್ಗ ಬಂದೂ 

ಬಸ್ತು ಮಾಡಿ ಯಿದೀರಿ ಉಳಿಕ್ಕೆ ಅನಂತ ಮಾರ್ಗವಿದೆ ಅದ್ರಲ್ಲಿ 

ಟೀಪು ಯೇನಾದ್ರೂ ಮೋಸದಿಂದ ಬಂದು ನಂಮ ಶೀಮೆ ವಳಗೆ 

ನುಗ್ಗಿ ತಂಮ್ಮ ದಂಡಿಗೆ ದಗಾ ಮಾಡ್ಕಾನು ಹಾಗಲ್ಲದಿದ್ದರೆ ರಸ್ತು 
ಲುಟಾಯಿಸ್ಕಾನು ನಂಮ್ಮ ಶೀಮೆಗೆ ಕರಾಜು ಮಾಡ್ಕಾನ್ನುಯೀ ಮೇ 

ರೆ ಮಾಡಿದರೆ ಯೀ ಅಪಕೀರ್ತಿ ನಂ ಮೇಲೆ ಬಂದೀತ್ತು ಯಿದಕಾರಣ ನಂ 
ಮ್ಮ ಶೀಮೆ ಚಉಸುತ್ತು ಸರಹದ್ದಿನ ನಾಕಾಕಡೆ ಮಾರ್ಗಕ್ಕೂ ಪಾರಾ 


ಕೊಡಗು ವೀರರಾಜೇಂದ್ದರ ಪತ್ರ ೧೧೯ 
ಚಉಕ ಬಗ್ಯ ಮಂದಿ ಯಿಡಬೆಕ್ಕು ನಾಉ ಬೊಂಬಾಯಿ ದಂಡಿನ ಹ 
ಕಾಮಾಟಿ ಮಾಡಬೆಕ್ಕು । ದಂಡಿಗೆ ಹಮರಹಾ ತಂಮ್ಮ ಬಳಿ ಯಿದ್ದುಕೊಂಡು 
ರಸ್ತು ತಂದು ಹಾಕಬೆಕ್ಕು | ನಂಮ್ಮ ಕಡೆ ಅಂಗಡಿ ಬಾಜಾರಾ ಹಾಕಬೆ 

ಕ್ಕು ಯೆರಡು ಮೂರು ಸಾವಿರ ಯೆತ್ತಿನ ಮೇಲೆ ಅಕ್ಕಿ ಹೇರಿಕೊಂಡು ದಂ 
ಡಿನ ಸಂಗಡ ತಿರುಗಬೆಕ್ಕು ಲಡಾಯದಲ್ಲಿ ಬಿದಂತ್ತ ಜಕಮಿ ಜ 

ನ ಹೊರಬೆಕ್ಕು ಸತ್ತ ಹೆಣ ಹೂಳಿ ವಪ್ಪಾ ಮಾಡಬೆಕ್ಕು | ನಂಮ್ಮ ಕಡೆ ಜ 
ನ ಕಳುಹಿ ನಾನಾ ಕಡೆ ಬಾತುಮೆ ಸಮಾಚಾರ ತರಿಶಿ ಕೊಡಬೆಕ್ಕು ಯಿಂ 
ಗೈಜಿ ಮೋದಿಕಾನಿಯಲ್ಲಿ ಯಲ್ಲಿದೆಯೋ ಅದಕ್ಕೆಲ್ಲಾ ಮರಮುಟ್ಟು ತಂ 
ದು ಮನೆ ಕಟ್ಟಬೆಕ್ಕು ಮೋದಿಕಾನಿಗೆ ಹುಲ್ಲು ಹೊರಬೆಕ್ಕು | ಯಾವತ್ತು 
ಮಲೆವಾರಿ ರಾಜ್ಯದಲ್ಲಿರುವಂತ್ರವರು ಯಾವತ್ತೂ ಅರಸುಗಳೂ 
ಯಿಂಗ್ರೆಜ ಸರಕಾರದಿಂದ ತಂದು ಹೆಗ್ಗಳದ ಗಟದ ಕೆಳಗೆ 

ಕಲ್ಲು ಹೊಳೆ ಬಳಿ ಹಾಕಿದಂತ್ರ ರಸ್ತು ಯಾವತಂನ್ನು ನಾಉ ವಟ್ಟಾ 

ರೆ ಗಟದ ಮೇಲಕ್ಕೆ ಹೊತ್ತು ಹೆಗ್ಗಳದ ಮೋದೀಕಾನಿಗೆ ಸುರೀಬೆಕ್ಕು | ಮ 
ಲೆಯಾಳದ ಅರಸುಗಳು ಕಲ್ಲು ಹೊಳೆಗೆ ತಂದು ಹಾಕಿದ ಯಿಂಗ್ರೆ 

ಜಿ ಸರಕಾರದ ಸಾಮಾನಂನ್ನು ಮಾಪಿಳ್ಳೇರು ಬಂದು ಲುಟಾಯಿಶಿ 
ಕೊಂಡು ಹೋದಕ್ಕೆ ಯಿಂನ್ನು ಆ ಸಾಮಾನ್ನು ಲುಟಾಯಿಸುವುದಕ್ಕೆ ಬರು 
ವಂತ್ರ ತುಂಟರಿಗೆ ತಂಬಿಷ ಲುಟಾಯಿಸುವುದಕ್ಕೆ ಮಂದಿ ಯಿಡ 

ಬೇಕಂತ ತಾವು ಹೇಳಿದಕ್ಕೆ ಅಲ್ಲಿ ಬೇರೆ ಯಿಂನೂರು ಮುಂನೂರು ಮಂ 
ದಿ ಯಿಟದೆ ಯಿದಲ್ಲದೆ ದಂಡಿಗೆ ಯಿದ್ದ ಯೆತ್ತು ಜಮಾಯಿಶಿ ತಂ 

ದು ಕೊಡಬೇಕ್ಕು | ಯಿದ್ರ ಸಾಮಾನು ಕಉದಿ ಗೋಣಿ ಸಹಾ ಜಮಾಯಿ 
ಶಿ ಕೊಡಬೆಕ್ಕು | ಜಕಮಿ ಅಜಾರಿ ಜನ ಯಿರುವದಕ್ಕೆ ಮನೆ ಕಟ್ಟಬೇ 

ಕ್ಕು | ಹುಲ್ಲು ಹೊದಿಸಬೇಕ್ಕು | ಅವರಿಗೆ ಬೇಕಾದ ಸಾಮಾನು ತಂದ ವ 
ದಗಿಶಿ ಕೊಡಬೆಕ್ಕು | ಯಿಂಗ್ರೇಜ ಸರಕಾರದ ನತಾರೆ ಕಾಯಿಲೆ ಯೆ 

ತ್ತು ಆರೈಕೆ ಮಾಡುವ ಬಗ್ಯೆ ನಂಮ್ಮ ವಶಕ್ಕೆ ಕೊಟಿದಕ್ಕೆ ಬದಲು ತಾಜಾ 
ಯೆತ್ತು | ಸಾಮಾನು ಸುದ್ದು ಕೊಡಬೇಕ್ಕು ಕಾಯಿಲೆ ಯೆತ್ತುಗಳಿಗೆ 
ಹುಲ್ಲು ಸೊಪ್ಪ ತಂದು ಹಾಕಿ ಆರೈಕೆ ಮಾಡಬೇಕ್ಕು ಯಿದಲ್ಲದೆ 

ಯಿಂನ್ನು ಚಿಲ್ಲರೆ ಚಾಕ್ರಿ ಹೇಳಿದಂತಾದ್ದು ಮಾಡಿಕ್ಕೊಂಡು ನಾಉ 
ದಂಡಿನಲ್ಲಿ | ಹಾಜರು ಯಿರಬೇಕ್ಕು | ಯಿಷ್ಟು ಚಾಕ್ರಿ ಮಾಡುದಕ್ಕೆ 
ನಮಗೆ ತಾಉ ಹುಕುಂ ಕೊಟಿದ್ದೀರಿ ಯಿಷ್ಟು ಚಾಕ್ರಿ ನಾಉ ಮಾಡು 
ವದೇ ನಮಗೆ ಬಹಳ ಭಾರಿ ಆಗಿ ಯಿದೆ ಯಿದಲ್ಲದೆ ಕೋಟೆ ಅ 

ರಸು ಟಿಪ್ಪ ಸಕಾಯಕ್ಕೆ ತಂಮ್ಮ ಶೀಮೆ ಕುಟ್ಟತ್ತ ಮಾರ್ಗವಾಗಿ 

ಬರುತ್ತಾನೆ ಬ ಆವಾಜು ಯಿದೆ ಅಲ್ಲಿಗೆ ಮಂದಿ ಯಿಡಬೇಕೆಂತ್ತ 


೧೨೦ ಚಾರಿತ್ರಿಕ ದಾಖಲೆಗಳು 
ತಾಉ ಹೇಳಿದರಿಂದಾ ಅಲ್ಲಿ ಬೇರೆ ಮಂದಿ ಯಿಟ್ಟದೆ । ಕ್ರಿಷ್ಣಪ್ಪ ನಾ 
ಯಕನು ಮಂಜಬಾದ ಕಡೆಯಿಂದ ದಂಡು ತೆಗೆದುಕೊಂಡು 

ನಿಂಮ್ಮ ಶೀಮೆ ವಳಗೆ ಬರುತ್ತಾನೆಂಬ ಅವಾಜು ಯಿದೆ ಮಂದಿ ಯಿಡ 
ಬೇಕೆಂತ್ತಾ ಹೇಳಿದರಿಂದಾ ಅದಕ್ಕೆ ಯಡುನಾಡ ಮಾರ್ಗದಲ್ಲಿ | ಬೇರೆ ಮಂ 
ದಿ ಯಿಟ್ಟದೆ ಯೀಗ ನಾಉ ಲಡಾಯಕ್ಕೆ ಬೇರೆ ಮಂದಿ ಕಳುಹಬೇ 

ಕೆಂದರೆ ಯೀ ಚಾಕ್ರಿ ಹ್ಯಾಗೆ ನಿರ್ವಾಹವಾದೀತ್ತು ಯಂಬದಾಗಿ ನಾಉ 
ಜನರಾಲ್‌ ಯಿಷ್ಟೋಲ್‌ ಸಾಹೇಬರಿಗೆ ಹಾಟ್ಲಿ ಸಾಹೇಬರಿಗೆ ಕಪಿತ್ತಾಂನ್‌ 
ಮಾವಿನಿ ಸಾಹೇಬರಿಗೆ ಸಹಾ ಜವಾಬು ಹೇಳಿದೆಉ ಆಗ ನಾಉ ಕಬೂ 
ಲು ಆಗಲಿಲ್ಲಾ | ಆ ಬಳಿಕ ಯರಡು ಮೂರು ದಿವಸ್ತ ಮೇಲೆ ಅರಕಲ್‌ 
ಗೋಡಲ್ಲಿ ಸೂರ ಯಂಬ ಬಾಂಮ್ಮಣ ಯೀಗ ಅಮಲು ಮಾಡಿಕೊಂ 
ಡಿದ್ದಾನಲ್ಲ ಆತನು ಟಿಪು ಸುಲುತಾನರ ಕೂಡೆ ಶಹಬಾಸು ತ್ತೆಗ 
ದುಕೊಳ್ಳಬೇಕೆಂಬದಾಗಿ ಅರಕಲಗೊಡ್ಡು ಬಸವಾಪಟಣ ಕೊಣನೂ 

ರು ಯೀ ಮೂರೂ ಶೀಮೆ ಜನ ತ್ರೆಗದುಕ್ಕೊಂಡು ಬಂದು ನಂಮ್ಮ ಶೀಮೆ 
ಸರಹದ್ದು ವಳನುಗ್ಗಿ ತೊರೆನೂರು ಹೆಬ್ಬಾಲೆ ಶಿರಂಗಾಲ ಮುಂತ್ತಾದ 
ಗ್ರಾಮದ ರೈಹಿತರ ಸರ್ವಸ್ವವಂನ್ನು ಲೂಟಿಶಿ ಅಲ್ಲಿದ್ದ ರೈತರ ಕ 

ಡಿದು ಕೈಗೆ ಶಿಕ್ಕಿದಂತ್ರ ಆ ಗ್ರಾಮದ ಗಉಡ ಗಂಡಾದ ಜನ ಸಹಾ 

ಕೈಕಾಲು ಕಟ್ಟಿ ಹೊಳೆಗೆ ಯೆತ್ತಿ ಹಾಕಿ ಆ ಗ್ರಾಮದ ಮನೆಮಾರಿಗೆಲ್ಲಾ ಬೆಂ 
ಕಿ ಹಾಕಿ ಸುಟ್ಟು ಆ ರೈತರ ಹೆಂಗಸರು ಮಕ್ಕಳು ಯಾವತ್ತಂನ್ನು ಹಿಡು 
ಕೊಂಡು ಹೋದರು ಯೀ ಗ್ರಾಮದವರು ಯಿಂಗ್ರೆಜ ದಂಡಲ್ಲಿ ಚಾಕ್ರಿ ಮಾ 
ಡಿಕೊಂಡಿದಂತ್ತಾ ಜನಊ ಸಮಾಚಾರ ಕೇಳಿದರಿಂದಾ ಯೀ ಮೇರೆ 
ತಂಮ್ಮ ಮನೆ ಬದುಕುಬಾಳು ಸರ್ವಸ್ವಊ ಲೂಟಿಶಿಕ್ಕೊಂಡು ಮನೆಮಾ 
ರಿಗೆಲ್ಲ ಬೆಂಕಿ ಹಾಕಿ ಸುಟ್ಟು ರೈತರ ಕಡುದು ಕೈಗೆ ಶಿಕ್ಕಿದವರ ಕೈ 

ಕಾಲು ಕಟ್ಟಿ ಹೊಳೆಗೆ ಯೆತ್ತಿ ಹಾಕಿ ಹೆಂಗಸರು ಮಕ್ಕಳಂನ್ನು ಹಿಡುಕೊಂ 
ಡು ಹೋದರು ಯಂಬದಾಗಿಊ ರೈತರು ಬಂದು ನಂಮ್ಮ ಬಳಿ ದುಕ್ಕ ಹೇ 
೪ದಲ್ಲಿ ವಳೆದು ಯೀ ದಂಡಿಗೆಲ್ಲಾ ಕಾವಂದರಾಗಿ ಜನರಾಲ್‌ ಸಾಬ್ರು 
ಯಿದ್ದಾರಲ್ಲ ಅವರ ಬಳಿಗೆ ನೀವೇ ಹೋಗಿ ಹೇಳಿಕೊಳ್ಳಿ ನಉ ಯೆನ ಮಾ 
ಡಬೇಕೆಂಬದಾಗಿ ನಾಉ ಆ ರೈತರಂನ್ನು ಕಳುಹಿಸ್ನೆಉ ಅವರು ಹೋಗಿ ಕಪಿ 
ತ್ತಾಂನ್‌ ಬೆಡನ್‌ ಸಾಹೆಬರಿಗೆ ಹೇಳಿದಲ್ಲಿ ಅವರು ಯೀ ರೈತರಂನ್ನು ಕರ 
ಕೊಂಡು ಜನರಾಲ್‌ ಯಿಷ್ಟೋಲ್‌ ಸಾಹೆಬರು ಜನರಲ್‌ ಹಾಟ್ಲಿ ಸಾಹೆ 
ಬರ ಬಳಿಗೆ ಬಂದ್ಲು ಯೀ ರೈತರ ದುಕ್ಕ ಹೇಳಿದಲ್ಲಿ ಕಪಿತ್ತಾಂನ್‌ ಮಾವಿನಿ ಸಾ 
ಬರು ನಂಮ್ಮ ತಂಬಿಗೆ ಬಂದು ಯೀ ರೈತರ ದುಕ್ಕವೇನು ಯಂಬದಾಗಿ ಕೆ 
೪ದಲ್ಲಿ ನಾಉ ಮಾವಿನಿ ಸಾಬರಂನ್ನು ಕರಕೊಂಡು ಜನರಾಲ್‌ ಹಾಟ್ಟಿ 


ಕೊಡಗು ವೀರರಾಜೇಂದ್ದರ ಪತ್ರ ೧೨೧ 
ಸಾಹೇಬರ ತಂಬಿಗೆ ಹೋದೆಉ ಅಷ್ಟರಲ್ಲಿ ಜನರಾಲ್‌ ಯಿಷ್ಟೋಲ್‌ ಸಾ 
ಹೇಬರು ಬಂದರು ಆ ಬಳಿಕ ಜನರಾಲ್‌ ಯಿಷ್ಟೋಲ್‌ ಸಾಹೇಬರು ಜನ 
ರಾಲ್‌ ಹಾಟ್ಲಿ ಸಾಹೇಬರು ಕಹಿತ್ತಾಂನ್‌ ಮಾವಿನಿ ಸಾಹೇಬರು ಮೂವರು 
ಕೂಡಿ ಯೀ ಪೂರ್ವೋತ್ರವೇನು ಯಂಬದಾಗಿ ಕೇಳಿದಲ್ಲಿ ಟೀಪು ತಾ 

ಲ್ಕುನ ಜನ ಬಂದು ಯೀ ಮೇರೆ ದುಕ್ಕ ಕೊಟ್ಟರು ಯಂತ್ರ ನಾಉ ಹೇಳಿ 
ದಕ್ಕೆ ಶಿಧೇಪ್ವರನ ಗಧಿಗೆಲಿ ಟಿಪ್ರಗೂ ನಮಗೂ ಲಡಾಯವಾ 

ದಾಗ್ಯೆ ಸಲ್ಲಾ ಮುರಿತ್ತು ನೀಉ ಟೀಪು ಜನಕ್ಕೆ ದುಕ್ಕ ಕೊಡಿ ಯಂದ್ರೆ 

ನೀಉ ಕೇಳಲಿಲ್ಲ ಯೀಗಲೂ ಮೇರೆ ಆಯಿತ್ತು ಯಿಂನಾದ್ರೂ ಚಿಂತ್ತೆಯಿಲ್ಲ 
ನೀಉ ಟೀಪು ತಾಲ್ಕುನ ಜನಕ್ಕೆ ಯಂನಾದರೂ ದುಕ್ಕ ಕೊಡದಿದರೆ 
ಯಿಂನೂ ನಿಂಮ ಶೀಮೆಗೆ ಯೀ ಪ್ರಕರ ದುಕ್ಕ ಕೊಟ್ಟು ಕರಾಬು ಮಾಡುತ್ತಾ 
ರೆ ಯಿಂನ್ನು ನೀಉ ಸುಂಮನೆ ಯಿದ್ದರೆ ನಿಂಮ್ಮ ಮಾನವೇನಾಯಿತ್ತು ಆಬ್ರು 
ಯೆನಾಯಿತ್ತು ಯಂಬದಾಗಿ ಹೇಳಿದರಿಂದ ಯೇ ಮೂವರು ಸಾಬರು 
ಹೇಳಿದ ಮಾತ್ರಿಗೆ ನಾಉ ಲಾಚಾರಾಗಿ ವಪ್ಟಿಕ್ಕೊಂಡು ನಂಮ್ಮ ಶೀಮೆ ಚ 
ಉಸುತ್ತು ಸರಹಧಿನ ಪಾರಾ ಚಲುಕಿಗೂ ಯಿಂಗ್ರೆಜ ದಂಡಿನ ಚಾಕ್ರಿ 

ಗೂ ಅರೆವಾಶಿ ಜನಯಿಟ್ಟು ಅರೆವಾಶಿ ಜನ ವಿಂಗಡಿಶಿ ತ್ರೆಗದು ಯೀ 

ಜನ ಯರಡು ತುಕ್ಕಮಾಡಿ ವಂದು ತುಕ್ಕಡಿಗೆ ಕರಣಿಕ ಸುಬೈನ 
ಗೊತ್ತುಮಾಡಿ ಕೊಡೆಯಾಲ ತಾಲ್ಕುನಲ್ಲಿ ಸಾದ್ರಿ ಮೀರಮಹಂಮ್ಮದ 

ಲ್ಲಿ ಮುಂತ್ತಾದವರು ಪಉಜು ಕಟ್ಟಿಕ್ಕೊಂಡು ಯಿದ್ದಾರಲ್ಲ ಅವ 

ರಿಗೆ ಹೊಡದು ಅಲ್ಲಿರು ಕಿಲ್ಲೆಗಳಂನ್ನು ತೆಗೆದುಕ್ಕೊಂಡು ಟೀಪು ಸು 
ಲುತ್ತಾನರ ಕಡೆ ಜನಕ್ಕೆ ಸಾವಕಾಶ ಕೊಡದೆ ಶೀಮೆ ಬಂದುಬಸ್ತು 

ಮಾಡಿ ಅಲ್ಲಿ ಶಿಕ್ಕಿದ ರಸ್ತು ಯಿಂಗ್ರೆಜ ದಂಡಿಗೆ ಸಾಗಿಸು ಯಂಬದಾ 

ಗಿ ನಾಉ ಹೇಳಿ ಕಳುಹಿಸ್ಕೆಉು ಮತ್ತೊಂದು ತ್ಮುಡಿಗೆ ಯೀಶ್ವರೈನ ಗೊ 
ತ್ತುಮಾಡಿ ಹೆಗ್ಗಡದೇವನಕೋಟೆ ತಾಲ್ಕುನ ಶೀಮೆ ಮೇಲೆ ಕಳುಹಿಸ್ನೆಉ ಆ ಶೀ 
ಮೆ ಮೇಲೆ ಹೋದಲ್ಲಿ ಅಲ್ಲಿ ಕೆಉ ಜಗಳವಾಗಿ ನಂಮ್ಮ ಕಡೆ ಮಂದಿಗೂ ಲುಕ್ಸಾ 
ನು ಆಗಿ ಕೆಉ ದಉಡು ಮಾಡಿಕೊಡು ಪುನಶ್ಚ ಕರಡಿಗೋಡಲ್ಲಿ ಬೊಂ 
ಬಾಯಿ ದಂಡು ಯಿಳುದಲ್ಲಿಗೆ ಬಂದರು ಯೀ ಮಂದಿಗೆ ಗೊಂತಾಗಿದ್ದ 
ಯೀಶ್ವರೈಯ್ಯನ ಆ ಮಂದಿನ ಸಹಾ ನಿಮಗೆ ಯೇನೆಲ್ಲಾ ಶಿಕ್ಕಿತ್ತುಯಂ 

ತ್ತ ನಾಉ ಕೇಳಿದಲ್ಲಿ ಟೀಪುಗೂ ಯಿಂಗ್ರೆಜ ದಂಡಿಗೂ ಶಿದೇಶ್ನರನ ಗ 

ಧಿಗೆ ಬಳಿ ಆದ ಲಡಾಯದ ಅವಾಜು ಕೇಳಿ ರೈತರು ತಂಮ್ಮ ದನಕ 

ರು ಬದುಕುಬಾಳು ಯಲ್ಲ ದೂರ ಸಾಗಿಶಿದ್ದಾರೆ ಚಿಂನ್ನ ಬೆಳ್ಳಿ ಯಿ 

ದ್ದದಂನ್ನು ನೆಲಮರೆ ಮಾಡಿಕೊಂಡಿದ್ದಾರೆ ನಾವು ಹೋದಲ್ಲಿ ನಮಗೇ 

ನೂ ಶಿಕ್ಕಲಿಲ್ಲ ಸ್ಪಲ್ಪ ಯೆತ್ತು ದನಕರು ಕುರಿ ಆಡು ಶಿಕ್ಕಿತ್ತು ಯಂತ್ರ ತಂ 


೧೨೨ ಚಾರಿತ್ರಿಕ ದಾಖಲೆಗಳು 
ದು ತೋರಿಸರು ಆ ಯೆತ್ತು ಕುರಿ ಆಡು ಸಹಾ ನಿಂಮ್ಮ ಯಿಂಗ್ರೆಜ ಸ 
ರಕಾರಕ್ಕೆ ನಾಉ ಕೊಟ್ಟೆಉ ಅಷ್ಟರಲ್ಲಿ ಜನರಾಲ್‌ ಳ್ಸಾಯಿಂನ್‌ ಸಾ 
ಹೆಬರು ಮದುರಾಜು ದಂಡು ತ್ರೆಗದುಕೊಂಡು ಪಿರಿಪಟಣಕ್ಕೆ ಬಂ 

ದರು ಆ ಮಾರನೆ ದಿನ ನಾಉ ಪಿರಿಪಟಣಕ್ಕೆ ಹೋಗಿ ಆ ಜನರಲ್‌ 
ಳ್ಬಾಯಿಂನ್‌ ಸಾಹೇಬರ ಮಿಲಾಕತ್ತು ತೆಗೆದುಕೊಂಡಲ್ಲಿ ಅವರು ನ 

ಮಗೆ ಬಹಳ ಆಬ್ರು ಕೊಟ್ಟು ಬಲು ಸರಫರಾಜು ಮಾಡಿದರು 

ಅಷ್ಠರಲ್ಲಿ ಬೊಂಬಾಯಿ ದಂಡಿಗೂ ಪಿರಿಪಟಣದಲ್ಲಿಳುದ 

ದಂಡಿಗೂ ಮಧ್ಯೆ ಟೀಪು ಕುದ್ರೆ ಬಂದು ಮಾರ್ಗ ಕಟ್ಟಿದರಿಂದ 
ಜನರಾಲ್‌ ಳ್ಸಾಯಿಂನ್‌ ಸಾಬರ ದಂಡಿಗೂ ಟೀಪು ದಂಡಿಗೂ ಸ್ಟ 

ಲ್ಪ ಜಗಳಾನು ಆಯಿತ್ತು | ಹೀಗಿರುವಲ್ಲಿ ಬೊಂಬಾಯಿ ದಂಡಿನ 

ಲ್ಲು ಜನರಾಲ್‌ ಯಿಷ್ಕೋಲ್‌ ಸಾಹೇಬರು ನಾಉ ಪಿರಿಯಪಟಣಕ್ಕೆ ಬಂ 
ದ ಸಮಾಚಾರ ಕೇಳಿ ಬಹಳ ಕರಕರೆಯಲ್ಲಿ ಯಿದ್ದರು ನಾಉ ಪು 

ನಶ್ಚ ಬರುವಾಗ್ಗೆ ಟೀಪು ಕುದ್ರೆಯು ಮಾರ್ಗ ಕಟ್ಟಿದೆಯಂತ್ರ ಜ 

ನರಾಲ್‌ ಳ್ಪಾಯಿಂನ್‌ ಸಾಹೇಬರು ಕೆಲು ಕುದ್ರೆ ಪಉಜಂನ್ನು ಕೂ 

ಡಿಶಿ ನಂಮ್ಮಂನ್ನು ಬಹಳ ಮಾನದಿಂದ ಬೊಂಬಾಯಿ ದಂಡಿಗೆ 
ತಲಪಿಸ್ತರು ನಾಉ ಬಂದದಂನು ಕಂಡು ಜನರಾಲ್‌ ಯಿಷ್ಕೋಲ್‌ 
ಸಾಹೇಬಹದರವರು ಬಹಳ ಸಂತೋಷಪಟ್ಟು ನೀಉ ಯೀ ಪ್ರಕಾರ 
ನಮಗೆ ಹೇಳದೆ ಸ್ವಲ್ಪ ಮಂದಿ ತೆಕೊದುಕ್ಕೊಂಡು ಪಿರಿಪಟಣಕ್ಕೆ 
ಹೋದಿರಿ ಮಧ್ಯೆ ಮಾರ್ಗಕ್ಕೆ ಟೀಪು ಕುದ್ರೆ ಬಂದು ಯಿತ್ತಂತ್ತೆ ತಾಉ 
ಅವರ ಕೈಗೆ ಶಿಕ್ಕಿದಿರೋ ಯೇನೋ ಯಂಬದಾಗಿ ನಾಉ ಬಹಳ ಪಿ 
ಕಿರಿನಲ್ಲಿ ಯಿದ್ದೆ ತಾಉ ಕ್ಷೇಮದಲ್ಲಿ ಬಂದದರಿಂದ ನಮಗೆ ಬಲು 
ಸಂತೋಪವಾಯಿತ್ತು ಯಂತ್ರ ಹೇಳಿ ಮತ್ತೆ ಹುಕುಂ ಕೊಟರು | ನಾಳೆ 
ದಿನ ಬೊಂಬಾಯಿ ದಂಡು ಕೂಚಾಗುತ್ತದೆ ಜನರಾಲ್‌ ಳ್ಪಾಯಿಂನ್‌ 
ಸಾಹೇಬರು ಚಡಿ ಪವಜು ತೆಗೆದುಕೊಂಡು ಬಂದರು | ತಾಉ 
ಕೂಡಿಶಿರು ರಸಿಗೆ ಬೇಕಾದ ಯೆತ್ತು ಮೊರ್ಚೆ ಸಾಮಾನು ಸಾಗ್ಲಿದಕ್ಕೆ 
ಬೇಕಾದ ಆಳು ಸಹ ತೆಗೆದುಕ್ಕೊಂಡು ಬರಲಿಲ್ಲ ಈ ಬಗ್ಯೆ ಯೀ 

ಗ ತಾಉ ಮಾಡಿಶಿರೂ ಮೊರ್ಚೆ ಸಾಮಾನಂನ್ನು ಪಟಣಕ್ಕೆ ತಾಉ ಸಾ 
ಗಿಶಿ ಕೊಡಬೇಕು ಯಂತ್ರ ನಮಗೆ ಹೇಳಿದರು ಅದಕ್ಕೆ ನಾಉ ವಳ್ಳೇ 

ದು ಯೀವತ್ತು ರಾತ್ರಿ ನಂಮ್ಮ ಕಡೆ ಜನ ಶಿಕ್ಕಿದಷ್ಟು ಕೂಡಿಶಿ ನಂಮ್ಮ ಕ 
ಡೆ ಜನ ನಾಉ ಸಹಾ ಮೊರ್ಚೆ ಸಾಮಾನು ಹೊತ್ತು ಅಲಬತ್ತ ಪಟಣಕ್ಕೆ 
ಸಾಗಿಶಿ ಕೊಟೆಉ ಯಂತ್ರ ನಾಉ ಕಬೂಲು ಆಗಿಕ್ಕೊಂಡು ಆ ದಿನ ನಂ 
ಮ್ಮ ಬಳಿ ಯಿದಂತ್ರ ಜನ ಯಾವತಂನ್ನು ಮೊರ್ಚೆ ಸಾಮಾನು ಹೊತ್ತು ತ 


ಕೊಡಗು ವೀರರಾಜೇಂದ್ದರ ಪತ್ರ ೧೨೩ 
ರುವದಕ್ಕೆ ಕಳುಹಿಶಿ ಶಿದ್ದೇಶ್ಚರನ ಗದ್ದಿಗೆ ವಂದು ಗಾಉದದಲ್ಲಿ 

ಕರಡಿಗೋಡು ಮಾಳದಲ್ಲಿದ್ದ ಮೊರ್ಚೆ ಸಾಮಾನು ಯಾವತ್ತಂನ್ನು 

ಆ ದಿನ ರಾತಾರಾತ್ರಿಯೆ ಶಿದ್ದೇಶ್ವರನ ಗದ್ದಿಗೆ ತರಿಶಿ ಹಾಕಿ ಬೆಳಿ 

ಗೈ ಬೊಂಬಾಯಿ ದಂಡು ಕೂಚಾಗುವಾಗ್ಯೆ ಜನರಾಲ್‌ ಯಿಷ್ಟೋಲ್‌ ಸಾ 

ಹೆಬರ ಸಂಗಡ ಯೀ ಮೊರ್ಚೆ ಸಾಮಾನು ಯರಡು ಸಾವಿರ ಜನದ 

ಮೇಲೆ ಸಾಗಿಶಿಕ್ಕೊಂಡು ನಾಉ ನಂಮ್ಮ ಜನ ಸಹಾ ದಂಡಿನ ಕೂಡ ಬರು 
ತ್ತೇವೆಂತ ತಯಾರಾಗಿ ಹೊರಟಲ್ಲಿ | ಜನರಾಲ್‌ ಯಿಷ್ಟೋಲ್‌ ಸಾಹೇಬರು 
ನೋಡಿ ನೀಉ ಬಹಳ ಕಂಪನಿ ಚಾಕ್ರಿಗೆ ಕಷ್ಠ ಮಾಡಿದೀರಿ ಯೀಗಲೂ ಯೀ ಮೇ 
ರೆ ನಿಮಗೆ ಬಹಳ ಮಿಹನತ್ತು ಆಗುತ್ತದೆ ಯಂತ್ರ ಬಹಳ ಬಗೇಲಿ ನಮ 

ಗೆ ಹೇಳಿ ಯೇಗ ಯೀ ಮೊರ್ಚೆ ಸಾಮಾನಿನಿಂದೇನೂ ಜರೂರು ಯಿಲ್ಲಯೀ ದಂ 
ಡು ಪಟಣಕ್ಕೆ ತಲಪಿದ ಬಳಿಕ ಯಿಂನು ಹತ್ತು ಹದಿನೈದು ದಿವಸಲ್ಲಿ ತಾ 

ಉ ಯಿಂಗ್ರೆಜ ಸರಕಾರ ದಂಡಿಗೆ ಜಮಾಯಿಶಿರೂ ರಸ್ತ ಸಾಗಿಶಿಕೊಂಡು 

ಬರು ಬಗೆ ಅರುವತ್ತು ಯೆಪತ್ತು ಸಾವಿರ ಯೆತ್ತು ತೆಗೆದುಕ್ಕೊಂಡು ಕೆಲೂ 

ದಂಡು ನಿಂಮ್ಮ ಶೀಮೆಗೆ ಬಂದೀತು ಆವಾಗ್ಯೆ ಯೀ ಮೊರ್ಚೆ ಸಾಮಾನಿಗೆ 
ಬೇಕಾದ ಆಳು ಬರುತ್ತದೆ ಆಗ್ಕೆ ವಂದೇ ಸರ್ತಿ ಯೀ ಮೊರ್ಚೆ ಸಾಮಾನು 

ರಸ್ತು ಹಿಂದಕ್ಕೆ ಸಾಗಿಶಿಕೊಂಡು ಹೋಗುತ್ತದೆ ಯೀಗ ಯೀ ಮೊರ್ಚೆ ಸಾಮಾನು ಯಾ 
ವತ್ತು ಹಿಂದಕ್ಕೆ ಸಾಗಿಶಿ ಶಿದ್ದಾಪುರದಲ್ಲಿ ಜೋಪಾನವಾಗಿ ಮಡಗಿಸಬೇ 

ಕು ತಾಉ ಪಟಣಕ್ಕೆ ಯಾಗ ಬಂದರೆ ಯಿಂನ್ನು ಹದಿನೈದು ದಿವಸ್ತ 

ಲ್ಲಿ ನಿಂಮ್ಮ ಶೀಮೆಯಿಂದ ರಸ್ತು ಸಾಗಿಶಿಕೊಂಡು ಹೋಗು ಬಗ್ಯೆ ಯೆತ್ತು 
ಸಾಗಿಶಿಕೊಂಡು ದಂಡು ಬರುತ್ತದೆ ನೀಉ ದಂಡಿನ ಸಂಗಡ ಬಂದರೆ 

ಯಿಲ್ಲಿ ಭಾರೀ ಕೆಲಸವಿದೆ ನೀಉ ಹಿಂತಿರುಗಿ ಹೋಗಿ ದಂಡಿಗೆ ಯಾರೂ ರ 

ಸ್ತು ಸಾಮಾನ್ನು ಜಮಾಯಿಸಬೇಕೆಂತ್ರ ಹೇಳಿದರಿಂದ ನಾಉ ಪಿರಿಪಟ್ಟ 

ಣ ಸಮೂಪ ಪರಿಯಂತ್ರ ಹೋಗಿ ಜನರಾಲ್‌ ಸಾಹೇಬರ ಅಪಣೆ ತ್ತೆ 
ಗದುಕ್ಕೊಂಡು ಪುನಶ್ಚ ಬರುವಾಗ್ಯೆ ನಾಉ ದಂಡಿನ ಸಂಗಡ ರಸ್ತು ಸಾ 
ಗಿಶಿಕ್ಕೊಂಡು ತಿರುಗುತ್ತ ಯಿದ್ದ ನಂಮ್ಮದು ಯರಡು ಸಾವಿರ ಯತ್ತು 

ಅದರ ಕಉದಿ ಗೋಣಿ ಹೇರಿದಂತ್ರ್ತ ಅಕ್ಕಿ ಮುಂತಾಗಿ ಲೈ ವಪ್ಟಿಶಿಕೊಟ್ಟು 

ಹಿಂದಕ್ಕೆ ಬಂದೆಉ ಬೊಂಬಾಯಿ ದಂಡು ಹೋಗಿ ಪಿರಿಯಪಟಣದಲ್ಲು 
ಯಿಳುದಿದ್ದ ದಂಡಿಗೆ ಕೂಡಿ ಉಭಯ ದಂಡು ಮುಂದೆ ಪಟಣಕ್ಕೆ 

ಕೂಚಾಗಿ ಹೋಯಿತ್ತು | ನಾಉ ವೀರರಾಜೇಂದ್ರ ಪ್ಯಾಟೆಗೆ ಬರುವಾಗ್ಯೆ 

ಮೊರ್ಚೆ ಸಾಮಾನು ಯಾವತ್ತು ಹಿಂದಕ್ಕೆ ಶಿದ್ದಾಪುರದ ಬಳಿಗೆ ಸಾಗಿ 
ಜೋಪಾನವಾಗಿ ಮಡಗಿಶಿ ಗುಂಡುಪಟ್ಟದಿಂದ ಶಿದ್ದಾಪುರ ಪರಿಯಂ 

ತ್ರ ದಾರಿ ಮಾರ್ಗದಲ್ಲಿ ಬಿಟ್ಟು ಹೋದಂತ್ರ್ತ ಯಿಂಗ್ರೆಜ ದಂಡಿನ ಸಾ 


೧೨೪ ಚಾರಿತ್ರಿಕ ದಾಖಲೆಗಳು 
ಮಾನು ಸರಂಜಾಮು ಕಾಯಿಲೆ ಯೆತ್ತುಗಳು ಕಾಯಿಲೆ ಅಜಾರಿ ಜನ 
ಮುಂತಾಗಿ ಯಾವತ್ತು ವೀರರಾಜೇಂದ್ರ ಪ್ಯಾಟಿಗೆ ಹೊತ್ತುಕೊಂಡು ಬಂ 
ದು ಹಾಕಿ ಆ ಅಜಾರಿ ಕಾಯಿಲೆ ಜನ ಯಿರುವದಕ್ಕೆ ಬೇಕಾದ ಮನೆ ಮಾ 
ರು ದುರಸ್ತು ಮಾಡಿಶಿ ಅವರಿಗೆ ಬೇಕಾದ ಸಾಮಾನು ಯಲ್ಲ ವದ 

ಗಿಶಿ ಕೊಟ್ಟು ಯಿಂನ್ನು ಯಂಟು ಹತ್ತು ದಿವಸ್ತಲ್ಲಿ ಯಿಲ್ಲಿಂದ ರಸ್ತು ಸಾಗಿ 
ಶಿಕೊಂಡು ಹೋಗುದಕ್ಕೆ ಅರುವತ್ತು ಯಪತ್ತು ಸಾವಿರ ಯೆತ್ತು ಸಾಗ್ಗಿ 
ಕೊಂಡು ಯಿಂಗ್ರೆಜ ದಂಡು ಬರುತ್ತದೆ ಅದು ಬಂದ ಹೊತ್ತಿಗೆ ಕೊಡತಕ್ಕ 
ರಸ್ತು ಕಡಮೆ ಆದರೆ ನಾಉ ಆಡಿದಂತ್ರ ಮಾತಿಗೆ ತಪಾದತ್ತಾಗಿ ನಂಮ್ಮ 
ಆಬ್ರುವಿಗೆ ಸಾಲದೆ ಬಂದೀತ್ತು ಯಂಬದರಿಂದಾ ರಸ್ತು ತರಿಶಿ ಜಮಾ 
ಯಿಸುವಂತ್ರ ಪಿಕಿರೀನಿಂದಲೇ ನಾಉ ವೀರರಾಜೇಂದ್ರ ಪೇಟೆಲಿದ್ದೇಉ 
ಹೀಗಿರುವಲ್ಲಿ | ಟೀಪು ತಾಲ್ಕುನವರು ಬಂದ್ಲು ದುಕ್ಕ ಕೊಟ ತೊರೆನೂರು 
ಹೆಬ್ಬಾಲೆ ಶಿರಂಗಾಲ ಮುಂತ್ತಾದ ಗ್ರಾಮದ ರೈತರು ಬಂದು ತಂಮ್ಮ ಕುಟ್ಟುಂಬ 
ಮಕ್ಕಳು ಆದಿಯಾಗು ಸರ್ವಸ್ವವಂನ್ನು ಲೂಟಿಸಿಕ್ಕೊಂಡು ಹೋದರು ನಾ 
ಉ ಕೆಟ್ಟೆಗಿ ನಂಮ್ಮ ವಡವೆ ಹೋದಕ್ಕೆ ಬದಲು ಜವಾಬು ತೆಗೆದುಕೊಳುದ 
ಕ್ಕೆ ಅಗಣೆ ಆಪಬೇಕೆಂತ್ರ ಬಹಳ ಕರಕರೆ ಮಾಡಿ ದುಕ್ಕ ಹೇಳಿಕೊಂಡದ 
ರಿಂದ ಯೀ ರೈತರಿಗೆ ದುಕ್ಕ ಕೊಟ್ಟಿ ಕೊಣನೂರು ಅರಕಲಗೂಡು ಬಸವಾ 
ಪಟಣ ತಾಲ್ಕುನವರಿಗೆ ದುಕ್ಕ ಕೊಟ್ಟು ಯಿವರ ವಡವೆ ಹೋದಕ್ಕೆ ಯೇ 
ನಾದ್ರೂ ಬದಲು ಜವಾಬು ಯೀವರಿಗೂ ಶಿಕ್ಕುವಂತೆ ಮಾಡಿ ಯೀ ರೈತ 
ರ ಮನಸು ಸಂತೋಷಶಡಿಶಿ ಸಮದಾಯಿಸು ಯಂಬದಾಗಿ ನಂಮ್ಮ 

ಬಳಿ ಯಿದ್ದ ಯೀಶ್ಚರೈಯ್ಯ ಅವನ ತೈನಾತ್ರಿ ಮಾಡಿಶಿ ಯಿದ್ದ ವಂದು ಕ್ಕ 

ಡಿ ಜನಕ್ಕೆ ಸಹಾ ನಾಲು ಹುಕ್ಕುಂ ಕೊಟ್ಟು ಕೊಡಿಶಿ ಕಳುಹಿ ನಾಉ ವೀರಾ 
ಜೇಂದ್ರ ಪ್ಕಾಟೆಯಲ್ಲೈ ರಸ್ತು ಜಮಾಯಿಸುತ್ತ ಯೇಳೆಂಟು ದಿನ ಯಿರು 
ತ್ತಿದಲ್ಲಿ ಮೋದೀಕಾನಿಗೆ ಬರುವಂತ್ರ ನಿಧಾನವಾದ್ದರಿಂದಾ ನಾಉ ಮಡಿ 
ಕರಿಗೆ ಹೋಗಿ ರಸ್ತುನ ಸಾಗಿಸುತ್ತೇವೆಂಬದಾಗಿ | ನಾಉ ಕಪಿತ್ತಾಂನ್‌ 
ಮಾವಿನಿ ಸಾಬರ ಕೇಳಿಕ್ಕೊಂಡು ಮಡಿಕೆರಿಗೆ ಹೋಗಿ ಯಿಂದು ನಾಳೆ 
ಯಲ್ಲಿ ಯಿಲ್ಲಿಂದ ರಸ್ತು ಸಾಗಿಸಿಕ್ಕೊಂಡು ಹೋಗುವದಕ್ಕೆ ಅರುವತ್ತು ಯ 
ಪ್ರತ್ತು ಸಾವಿರ ಯೆತ್ತು ಬರುತ್ತದೆ ಯೀ ಯೆತ್ತಿಗೆಲ್ಲಾ ರಸ್ತು ಯಾವ ಪ್ರಕಾ 
ರವಾದರೂ ಪ್ರಾಣ ಪ್ರಯತ್ನ ಮಾಡಿ ಜಮಾಯಿಸಬೇಕ್ಕು ಯಿಲ್ಲದಿದರೆ 
ನಾಉ ಆಡಿದ ಮಾತಿಗೆ ತಪಾವತ್ತು ಆಗಿ ನಂಮ್ಮ ಮಾನಕ್ಕೆ ಸಾಲದೇ 
ಬಂದೀತ್ತು ಯಂಬದಾಗಿ ನಾಉ ಮಹಾದೇವನಂನ್ನೆ ಗ್ನ್ಯಾಪಕ ಮಾಡಿಕ್ಕೊಂ 
ಡು ದಿವಾರಾತ್ರಿಯಲ್ಲು ಯಿಂಗ್ರೆಜ ಸರಕಾರ ಚಾಕ್ರಿಯಂನ್ಲೆ ಮಾಡಿಕ್ಕೊಂ 
ಡು ಮಡಿಕೆರೀಲಿರುತ್ತಿದೆಉ ಅಷ್ಟರಲ್ಲಿ ಅರಕಲಗೂಡ ಕಡೆಗೆ 


ಕೊಡಗು ವೀರರಾಜೇಂದ್ದರ ಪತ್ರ ೧೨೫ 
ನಾಉ ಕಳುಹಿದ ಯೀಶ್ವರೃಯನು ಮಂದಿ ತ್ರೆಗದುಕ್ಕೊಂಡು ಹೋದಲ್ಲಿ 
ಬಸವಾಪಟಣದ ಕೋಟೆಯವರು ನಂಮ್ಮ ಮಂದಿ ಮೇಲೆ ಗುಂಡು ಯಿ 
ಟ್ಟು ಜಗಳಾ ಮಾಡಿದಲ್ಲಿ | ನಂಮ್ಮ ಜನಕ್ಕೆ ಅಪಾಯ ಬಂತ್ತು ಆ 

ಗ ನಂಮ್ಮ ಮಂದಿಯೂ ಬಸವಾಪಟಣದ ಕೋಟೆಗೆ ಹಲ್ಲಾ ಹತ್ತಿ 

ಆ ಕೋಟೆ ತೆಗೆದುಕೊಂಡಲ್ಲಿ ಆ ಕಡೆ ಜನಕ್ಕೂ ಅಪಾಯವಾಯಿತ್ತು 
ಯಿವರ ವಡವೆ ಹೋದಕ್ಕೆ ಬದಲು ಜವಾಬು ಆ ಕೋಟೆಲಿ ಅಲ್ಪ ಸ್ವಲ್ಪ 
ಯಿದದಂನ್ನು ಲೂಟಿ ಮಾಡಿಕೊಂಡರಂತ್ತೆ ಹೆಂಡರು ಮಕ್ಕಳು ಹೋ 
ದಂತ್ತ ರೈತರು ಹತ್ತು ಅಯಿವತ್ತು ಹೆಂಣಂನ್ನು ಹಿಡುಕೊಂಡು ಬಂದ 
ರಂತ್ತೆ ಆಗೆ ಬಸವಾಪಟಣದ ಸುತ್ತ ಅರುಗಿನ ಸ್ವಲ್ಪ ಶೀಮೆ 

ನು ಲೂಟಿ ಮಾಡಿದರಂತ್ರೆ ಅಷ್ಟರಲ್ಲಿ ಗಡಿ ಸರಹಧಿನ ಶೀಮೆಯ 

ವರು ಕಲಿಗೆ ನಂಮ್ಮ ಕಡೆ ಯೀಶ್ಚರೈಯನ ಬಳಿಗೆ ಬಂದದ 

ರಿಂದ ಆ ಬಸವಾಪಟಣದ ಕೋಟೆ ಹಲ್ಲಾ ಮಾಡಿ ತೆಗೆದುಕೊಳ್ಳು ಪ 
ರಿಯಂತ್ರ ಸ್ವಲ್ಪ ಲೂಟಿ ಆದು ಹೊರ್ತು ಆ ಬಳಿಕ ಯಲ್ಕು 

ಶೀಮೆ ಲೂಟಿಸದೆ ಕಉಲಿಗೆ ಬಂದಂತಾವರಿಗೆ ಕಉಲು ನಂಬಿ 

ಗೆ ಕೊಟ್ಟುದಿಲ್ಲ ಬರವಸ ಹೇಳಿ ಟೀಪು ಕಡೆ ಜನರಿಂದ ವಂದು 

ದುಕ್ಕ ತಟ್ಟುದಕ್ಕೆ ಬಿಡದೆ ಬಂದೂಬಸ್ತು ಮಾಡಿಕೊಂಡು ಯೀಶ್ವರ 

ಯ್ಯ ಹೀಗೆ ಯಿರುತ್ತಿದ್ದ ಯೀ ಕಡೆ ಕೊಡೆಯಾಲ ತಾಲ್ಕುಗೆ ಕರಣಿಕ 
ಸುಬೈನ ಸಂಗಡ ಕಳುಹಿದ ಮಂದಿ ಕೂಡೆ ಕುಂಬಳೆ ತಾಲ್ಕುನ ಮಾ 
ಹಿಳೆರು ಜಗಳಾ ಮಾಡಿದರಿಂದ ಅಲ್ಲಿ ಜಗಳವಾದ ಬಳಿ ಸ್ವಲ್ಪ 

ಶಿಕ್ಕಿದ ಲೂಟಿ ಮಾಡಿದ್ರು ಯಂಬದಾಗಿ ನಾಉ ಕೇಳಿದೆಉ ಆ ಬಳಿ 

ಕ ನಾಉ ಮನಶಿನಲ್ಲಿ ವಿಚಾರಿಶಿ ಟೀಪುನಂನ್ನು ಯಿಂಗ್ರೆಜ ಸ 
ರಕಾರದಿಂದ ನಿಗ್ರಹಿಶಿದಾಗ್ಕೂ ಯೇ ಮಂಗಲೂರ ತಾಲ್ಕು ಶೀಮೆ ಯಿಂ 
ಗೈಜ ಸರಕಾರದಾಗುತ್ತದೆ ಯಿಲ್ಲದಿದರೂ ಯೇನಾಬಗೆ ಹ 

ರ ಹುನ್ನರಿಂದಲಾದ್ರೂ ಯೀ ಕೊಡೆಯಾಲ ತಾಲ್ಕು ಶೀಮೆಯಂನ್ನು ಯಿಂ 
ಗೈಜ ಸರಕಾರ ತಾಲ್ಕು ಮಾಡಿಕೊಳದೆ ಬಿಡಲಿಕ್ಕಿಲ್ಲ ಯಂದು ನಂ 
ಮ್ಮನಶಿಗೆ ನಿಶ್ಚಯವಾಗಿ ತೋರಿದರಿಂದ ಸುಂಮ್ಮನೆ ಲೂಟಿ ಲಬಾ 

ಡು ಮಾಡಿ ಶೀಮೆ ಹೈರಾನು ಮಾಡಿದರೆ ನಾಳೆ ಯೀ ಶೀಮೆ ಯಿಂಗ್ರೆ 
ಜ ಸರಕಾರದಾದರೆ ಯೀ ಲುಕ್ಸಾನ್ನು ಯಿಂಗ್ರೆಜ ಸರಕಾರದಿದೆ 
ಯಂಬದರಿಂದ ಕೊಡಯಾಲ ತಾಲ್ಕು ತುಳುರಾಜ್ಯ ಶೀಮೆಯಂನ್ನು 
ಮತ್ತೆ ದುಕ್ಕ ಕೊಡದೆ ಕವಲು ಕರಾರು ಮಾಡಿ ಟೀಪು ಕಡೆ ಹೊರ 
ಬಿದಿರು ತುಂಟರಿಂದ ವಂದು ದುಕ್ಕ ತಟದಂತ್ತೆ ಶೀಮೆಯಂನು ಬಂ 
ದೋಬಸ್ತು ಮಾಡಿ ನಂಮ್ಮ ಅಸಕಿನಲ್ಲಿಡುವಂತ್ರೆ ನಾಉ ತಾಕಿತ್ತಿ ಮಾ 


೧೨೬ ಚಾರಿತ್ರಿಕ ದಾಖಲೆಗಳು 
ಡಿಸ್ತೆಉು ಅದೇ ಮೇರೆ ನಂಮ್ಮ ಮಂದಿಯೂ ಶೀಮೆ ಕಉಲು ಕರಾರು 
ಮಾಡುತ್ತಿದಲ್ಲಿ ಬೆಳಾರಿ ಕೋಟೆಯವರು ನಂಮ್ಮ ಮಂದಿ ಮೇಲೆ ಗುಂ 
ಡು ಯಿಟ್ಟು ಜಗಳ ಮಾಡಿದರಿಂದ ಆ ಬೆಳ್ಳಾರಿ ಕೋಟೆಗೆ ಹಲ್ಲಾ ಹ 
ತ್ತಿ ನಂಮ್ಮ ಮಂದಿ ತೆಗೆದುಕೊಂಡರು ಆಗ ನಂಮ್ಮ ಜನಕ್ಕೂ ಅಪಾಯ 
ಬಂತ್ತು ಆ ಕಡೆ ಜನಕ್ಕೂ ಅಪಾಯವಾಗಿ ಅಲ್ಲಿದೂದಂನ್ನು ಸ್ವಲ್ಪ ಲೂ 
ಟಿ ಮಾಡಿದರು ಮೂಡಕೊಡೆಯಾಲದ ಕೋಟೆಯವರು ಯಿದೇ ಮೇ 
ರೆ ನಂಮ್ಮ ಮಂದಿ ಮೇಲೆ ಸ್ವಲ್ಪ ಜಗಳಾ ಮಾಡಿ ಕಲುಲಿಗೆ ಯಿಳುದ 
ಲ್ಲಿ ಆ ಕೋಟೆ ಜನಕ್ಕೆ ಲೂಟಿ ಮಾಡದೆ ದುಕ್ಕ ಕೊಡದೆ ಅವರಂನ್ನು 
ಬಿಟ್ಟು ಕೊಟಿತ್ತು | ಯೀ ಪ್ರಕರ ಮಂಗಲೂರ ತಾಲ್ಕು ಶೀಮೆಯಂ 

ನ್ನು ಕೊಡಿಯಾಲ ದಾಜಿಗೆ ಬಾರಕೂರು ಬಗ್ತಾಡಿ ತನಕಾ ಕಉ 

ಲು ಕರಾರು ಮಾಡಿ ಕಲಿಗೆ ಬಂದಂತ್ತ ಶೀಮೆಲೆ ಆಲ್ಲೈಲ್ಲಿ ಟಾಂ 

ಣ್ಯ ಯಿಟ್ಟು ಬಂದೂಬಸ್ತು ಮಾಡುವಾಗ್ಕೆ ವೀರಗಂಬದ ಬಳಿಯಲ್ಲು 
ನಂಮ್ಮ ಕಡೆ ಮಂದಿ ಟಾಂಣ್ಯಯದಲ್ಲಿ ಯೀ ವೀರಗಂಬದಲ್ಲಿ ಸ್ವಲ್ಪ ಮಂ 
ದಿ ಯಿಟ್ಟು ಉಳಿಕೆ ಜನವೆಲ್ಲ ಮುಂದೆ ಶೀಮೆ ಬಂದೂಬಸಿಗೆ ಹೋಗಿದೆ 
ಯೀಗ ಮಂದಿ ತೆಗೆದುಕೊಂಡು ಬಂದರೆ ಈ ಜನ ಹೊಡೆಯಬಹುದು 
ಯಂತ್ರ ನಂಮ್ಮ ಕಡೆ ಕಉಲಿಗೆ ಬಂದಿದಂತ್ರ ಆ ಶೀಮೆಯವರು ಪಿ 
ತೂರು ಮಾಡಿ ಸಾದ್ರಿಗೆ ಹೇಳಿ ಕಳುಹಿದರಿಂದ ಆ ಸಾದ್ರಿಯು ಕೆಲೂ 
ಬಾರು ಮಾಪಿಳೆರಿಂದ ಮೂರು ನಾಲ್ಕು ಸಾವಿರ ಮಂದಿ ಕಟ್ಟಿಕೊಂಡು ವೀ 
ರಗಂಬದ ಬಳಿ ಟಾಂಣ್ಕ ಯಿದ ನಮ್ಮ ಮುಂದೆ ಬಂದು ಗೆರಾಯಿಶಿ 
ದರಿಂದ ತಾಉ ಯಿರುವದು ಸ್ವಲ್ಪ ಜನ ಸಾದ್ರಿ ಬಹಳ ಮಂದಿ 
ಕಟ್ಟಿಕ್ಕೊಂಡು ಬಂದಿದಾನೆ ಯಿಂನ್ನು ಅವನಾಗಿ ನಂಮೇಲೆ ಬೀ 
ಳುವದರಿಂದ ನಾವೇ ಮುಂದಾಗಿ ಬೀಳುವ ಯಂಬದಾಗಿ ಮನಸು ಬಾ 
ಮಾಡಿ ನಂಮ್ಮ ಮಂದಿಯು ಸಾದ್ರಿ ಮೇಲೆ ಬಿದಲ್ಲಿ ನಂಮ್ಮ ಕಡೆಯ ಪ 
ತ್ತು ಜನಕ್ಕೆ ಅಪಾಯವಾಯಿತ್ತು ಆ ಬಳಿಕ ನಂಮ್ಮ ಮಂದಿಯೂ ಮೇ 
ಲೆ ಬಿದ್ದು ಕಡುದಲ್ಲಿ ಸಾದ್ರಿ ಕಡೆ ನಾನೂರು ಲೈನೂರು ಜನ ಟಾರಾ 

ಗಿ ಹೋಯಿತ್ತು ಉಳಿಕೆ ಜನ ಸಾದ್ರಿ ಸಹಾ ವೋಡಿ ಹೋದ್ರು ಆವಾ 
ಗ್ಯ ಸಾದ್ರಿ ಹತ್ತು ಪಾಲಕಿ ಕುದುರೆ ವಬ ಸರದಾರ ಕ್ಷತ್ರಿ ಕ್ರಿಷ್ಣರಾ 

ಉ ಯಂಬವ ಸಹಾ ಶಿಕ್ಕಿದರಿಂದ ಆ ಕ್ಷತ್ರಿ ಕ್ರಿಷ್ಣ ರಾಉ ಯಂಬವ 
ನಂನ್ನು ನಮ್ಮ ಬಳಿಗೆ ಕಳುಹಿದ್ರು ನಾಉ ಕಪಿತ್ತಾಂನ್‌ ಮಾವಿನಿ ಸಾ 
ಬರ ಬಳಿಗೆ ಕಳುಹಿಸೆಉು ಯೀ ಲಡಾಯದಲ್ಲಿ ಶಿಕ್ಕಿದಂತಾದಂನ್ನು 
ಲೂಟಿ ಮಾಡಿದರಂತ್ತೆ ಯಿದೇ ಮೇರೆ ಬಂಟವಾಲದಲ್ಲಿ | ನಂಮ್ಮ ಕಡೆ 


ಮಂದಿ ಸ್ವಲ್ಪ ಟಾಂಣ್ಕ ಯಿದಲ್ಲಿ ಅಸಬ ಯಂಬರನು ನಾನೂರು ಅಯಿ 


ಕೊಡಗು ವೀರರಾಜೇಂದ್ದರ ಪತ್ರ ೧೨೭ 
ನೂರು ಮಂದಿ ತ್ರಗದುಕೂಂಡು ಬಂದು ಬಿದಲ್ಲಿ ಬಂಟವಾಲದ ಹೊ 

ಳೆ ಆಚೆಯ ನಂಮ್ಮ ಮಂದಿ ಸ್ವಲ್ಪ ಟಾಂಣ್ಯ ಯಿತ್ತು ಆ ಮಂದಿಗೆ ಬಂ 
ಟವಾಲದಲ್ಲಿದ ನಂಮ್ಮ ಕಡೆ ಜನ ಶುಧಿ ಕೊಟಲ್ಲಿ ಯೀ ಜನಉ ಹೋ 
ಗಿ ಕೂಡಿಕೊಂಡು ಆ ಅಸಬನ ಮೇಲೆ ಜಗಳ ಕೊಟಲ್ಲಿ ನಮ್ಮ ಕಡೆ ಯಂ 
ಟು ಹತ್ತು ಜನಕ್ಕೆ ಅಪಾಯ ಬಂತ್ತು ಆ ಕಡೆಗೂ ೫೦ ಅರುವತ್ತು ಜನ 
ಬಿದ್ದು ಹೋಯಿತ್ತು ಅಸಬನು ತಂನ್ನ ಮಂದಿ ಸಹ ವೋಡಿ ಹೋದರು ಲ 
ಡಾಯವಾದ ಬಳಿ ಶಿಕ್ಕಿದಂನ್ನು ಲೂಟಿ ಮಾಡಿಕೊಂಡರಂತ್ರೆ ಯಿದ 

ಲ್ಲದೆ ಉದ್ಯಾವರ ಯಂಬವಲ್ಲಿ ಯಿದೇ ಮೇರೆ ನಂಮ್ಮ ಕಡೆದು ಅಕ್ಕಿನೂ 
ರು ಜನ ಕೊಡಗರು ಟಾಂಣ್ಕಯಿದಲ್ಲಿ ಆ ಉದ್ಯಾವರದ ಮಾಹಪಿಳೆ 

ರು ಪಿತೂರಿ ಮಾಡಿ ವಳಗೆ ಸಾದ್ರಿಗೆ ಹೇಳಿ ಕಳುಹಿದಲ್ಲಿ | ಅವನು 
ತಂನ್ನ ಕಡೆ ಕೆಲು ಬಾರು ಕರ್ನಾಟಕ ಜನ ಮೀರಮಹಂಮದಲ್ಲಿ ಕಡೆ 
ಅಕ್ಕಿನೂರು ಕಂದಾಚಾರ ಜನ ಮುನಾಂಕೊಲನ ಕಡೆ ನಾಯಮಾ 

ರ್ರು ಉದ್ಕಾವರದ ಮಾಪಿಳೆರು ಸಹಾ ಯರಡು ಮೂರು ಸಾವಿರ ಜ 

ನ ಕಟ್ಟಿಕೊಂಡು ಬಂದು ನಂಮ್ಮ ಮಂದಿ ಮೇಲೆ ಬಿದಲ್ಲಿ ಅಲ್ಲಿ ಬಹಳ 
ಜಗಳವಾಗಿ ಅವರ ಕಡೆ ಜನಕ್ಕೆ ಪೆಟ್ಟಾದರಿಂದ ನಂಮ್ಮ ಮಂದಿಯೂ 
ಮೇಲೆ ಬಿದ್ದಲ್ಲಿ ಅವರು ನಿಲ್ಲಲಾರದೆ ವೋಡಿಹೋಗಿ ವಂದು ಮಶೀದಿ 
ಹೊಕ್ಕೊಂಡು ಆ ಆಶ್ರಮದಿಂದ ನಂಮ್ಮ ಮಂದಿ ಮೇಲೆ ಗುಂಡು ಯಿಟ್ಟು 
ಹೇರಳ ಜಗಳಾ ಮಾಡಿದಲ್ಲಿ ನಂಮ್ಮ ಕಡೇದು ೫೦ ಅರುವತ್ತು ಜನ 
ಬಿದ್ದು ಹೋಯಿತ್ತು ಆವಾಗ ಆ ಮಶೀಧಿಗೆ ನಂಮ್ಮ ಮಂದಿಯು ಬೆಂ 

ಕಿ ಹಾಕಿ ಮೇಲೆ ಬಿದ್ದು ಜಗಳವಾದಲ್ಲಿ ಅವರ ಕಡೇದು ಯೇಳುನೂರು 
ಯಂಟನೂರು ಜನ ಪರಿಯಂತ್ರ ಟಾರಾಗಿ ಉಳಿಕ್ಕೆ ಜನ ಸಾದ್ರಿ ಸ 

ಹ ವೋಡಿ ಹೋದರು ಯೀ ಮೇರೆ ಲಡಾಯವಾದಲ್ಲಿ ಅಲ್ಲಿ ಶಿಕ್ಕಿದಂನ್ನು 
ಸ್ಪಲ್ಪ ಲೂಟಿ ಮಾಡಿದ್ದು ಹೊರ್ತು ಮತ್ತೆ ಯಲ್ಲ್ಯು ಶೀಮೆ ಲೂಟಿಸದೆ ಆ 
ಕಡೆ ಮಂಗಲೂರು ತಾಲ್ಕು ಕೊಡೆಯಾಲದ ಆಚಿಗೆ ಬಾರುಕೂರು ಬ 
ಗ್ಹಾಡಿ ಪರಿಯಂತ್ರಕ್ಕೆ ಯೀ ಕಡೆ ಹೊಸಂಗಡಿ ಗಟ್ಟದ ಪರಿಯಂ 

ತ್ರಕ್ಕೆ ತುಳುರಾಜ್ಯ ಶೀಮೆಯಂನ್ನು ಕವಲು ಮಾಡಿ ಟೀಪು ಕಡೆ ಜನ 
ದಿಂದ ವಂದು ದುಕ್ಕ ತಟದಂತ್ತೆ ಬಂದೂಬಸ್ತು ಮಾಡಿ ಅಲ್ಲೆ ಲೇ 
ಟಾಂಣ್ಕ ಮಡಗಿ ನಂಮ್ಕ ಅಸ್ಪಕಿನಲ್ಲು ಯಿಟ್ಟಿದೇಉ ಹೀಗೇ ಯಿರು 
ತ್ತಿದಲ್ಲಿ ನಾಉ ಮಡಿಕೇರಿಲಿ ಯಿರುವಾಗ್ಯೆ ಚೈತ್ರ ಬ ೩೦ ಶನಿವಾರ 

ದಿದ ಪಟಣದಲ್ಲಿ ಪಿರಂಗಿ ಅವಾಜು ಒಂದಾಯಿತ್ತು ಮತ್ತೆ ಯಂಟ್ಟು 
ದಿನ ಪರಿಯಂತ್ರ ಪಟಣ ಸಮಾಚಾರ ಯೇನೂ ಬರಲಿಲ್ಲ | ಅದರಿಂದ 
ಯೀ ಪ್ರಕರ ಪಟಣದಲ್ಲಿ ಫಿರಂಗಿ ಅವಾಜು ನಿಂತಿತ್ತು ಯೇನು ಆಯಿ 


೧೨೮ ಚಾರಿತ್ರ ದಾಖಲೆಗಳ 
ತೋ ಯಂಬದಾಗಿ ನಾಉ ಮನಶಿನಲ್ಲಿ ವಿಚಾರಿಶಿಕೊಂಡು ಯಿದಲ್ಲಿ ಅ 
ಷ್ಠರ ವಳಗೆ ಟೀಪು ಸುಲತಾನರ ತಾಲ್ಕುನ ಜನರು ಫಕಾರು 

ಹುಟಿಶಿದೂ ಟೀಪು ಸುಲತಾನರು ತಂಮ್ಮ ಹೆಂಡರು ಮಕ್ಕಳು 

ಬೊಕ್ಕಸ ಬಂಡಾರ ಯಾವತ್ತು ಬೆಂಚನಕಲ್ಲು ದುರ್ಗಕ್ಕೆ ಸಾಗಿಶಿ ಪಟ 

ಣದ ವಳಗೆಲ್ಲ ಮದ್ದು ಹೂಳಿಬಿಟ್ಟು ತಂನ್ನ ಭಾರಿ ದಂಡು ತೆಗದು 

ಕೊಂಡು | ಟೀಪು ಸುಲುತಾನನು | ಪಟಣದ ಹೊರಗೆ ಯಿದ್ದನ್ನು 
ಯಿಂಗ್ರೆಜ ಲಶ್ಕರು ಪಟಣ ಹಲ್ಲ ಹತ್ತಿ ಕೋಟೆ ವಳಗೆ ಹೋಗುವದು 

ಆ ಕೋಟೆ ವಳಗೆ ಹೂಳಿದಂತ್ರ ಮದ್ದಿಗೆ ಬೆಂಕಿ ಹಾಕ್ಕಿ ಪಟಣದ ಕೋ 

ಟಿ ಅದ್ರ ವಳಗೆ ಹೋದ ಯಿಂಗ್ರೆಜ ಲಶ್ವರು ಸಹಾ ಹಾರಿಶಿಬಿಟ್ಟು ಟೀ 

ಪ್ರ ಸುಲುತಾನನು ಬೆಂಚನಕಲ್ಲು ಕಡೆ ಹೋದ ಯಂಬದಾಗಿ ಸಮಾಚಾರ 
ಜನರು ಹೇಳುವಂತ್ತದು ನಾಉ ಕೇಳಿದೆಉ ಆಗ ನಂಮ್ಮನಶಿಗೆ ಬಹ 

ಳ ಕರಕರೆ ದಿಲ್ಲಿರು ಆಗಿ ಮಹಾದೇವನು ಯಿಂಗ್ರೆಜ ಸರಕಾರಕ್ಕೆ ಯೀ 
ಮೇರೆ ಕೊಡಬಾರದು | ಯೀಗ ಟೀಪು ದಂತ್ತ ಸಮಾಚಾರ ಸುಳ್ಳು ಆ 

ಗಿ ಯಿಂಗ್ರೆಜ ಸರಕಾರಕ್ಕೆ ಜಯವಾಗಿ ಕ್ಷೇಮವಾಗಿದು ನಿಮಾನಕ್ಷಯ 
ವಾಗುವಂತ್ತೆ ಶಿವನು ದಯಮಾಡಬೇಕೆಂಬದಾಗಿ ನಾಉ ಯರಡು ಹೊ 
ತ್ತು ಕೈವಡ್ಡಿ ಮಹಾದೇವನಿಗೆ ಬೇಡಿಕೊಳುತ್ತ ಬಹಳ ಪಿಕಿರಿನಿಂದ 

ಯಿದ್ದೆಉ ಅಷ್ಟುಹೊತ್ತಿಗೆ ಪಟಣ ಹೋದ ಯಂಟನೆ ದಿನ ಕಪಿತ್ತಾನ್‌ 
ಮಾವಿನಿ ಸಾಹೇಬರು ವೈಶಾಕ ಶು ೭ ಶನಿವಾರ ದಿವಸ ನಮಗೆ ಬರ 

ಶಿ ಕಳುಹಿದ ಕಾಗದಲ್ಲಿ | ಯಿಂದಿಗೆ ಯಂಟನೆ ದಿನ ಚೈತ್ರ ಬ ೩೦ ಶನಿ 
ವಾರ ದಿವಸ ಶ್ರೀರಂಗಪಟಣ ಹಲ್ಲಾ ಮಾಡಿ ತೆಗೆದುಕೊಂಡರು ಹಲ್ಲಾ 
ಮಾಡುವ ವೇಳ್ಕೆಕ್ಕೆ ಟೀಪು ತೀರಿಹೋದ ಆತನ ಹೆಂಗಸರು ಮಕ್ಕಳು ಯಲ್ಲ 
ನಂಮ್ಮ ಕೈಗೆ ಶಿಕ್ಕಿದರು ಯೇ ಜನರಾಲ್‌ ಸಾಬ್ರು ಬೊಂಬಾಯಿ ಪಉ 

ಜು ಯೀ ಕಡೆ ಬರುತ್ತದೆ ಅದರಿಂದ ಬಹಳ ಕಾರ್ಯ ಯಿರುತ್ತದೆ ನೀಉ 
ಶೀಗ್ರಾ ಬರಬೆಕ್ಕು | ತಾಉ ಬಂದ ಮೇಲೆ ಯಲ್ಲ ತಿಳೀಲಾದಿತ್ತು ಯಂಬದಾಗಿ ಕ 
ಹಿತ್ತಾಂನ್‌ ಮಾವಿನಿ ಸಾಬ್ರು ಪಟಣ ಹೋದ ಆನೆ ಶನಿವಾರದ ದಿನ ಬರ 
ದ ಕಾಗದ ಆದಿತ್ಯವರ ದಿನ ನಮಗೆ ಬಂದು ಮುಟ್ಟಿತ್ತು ಅಂದಿಗೆ ಪಟ 

ಣ ಹೋಗಿ ವಂಬತ್ತು ದಿನವಾಗಿತ್ತು ಆ ಕಾಗದ ನಾಲು ವೋದಿಶಿ ಕೇಳಿದರಿಂ 
ದ ನಂಮನಶಿನ ಕರಕರೆ ಪಿಕಿರು ಯಾವತ್ತೂ ಹೋಗಿ ನಮಗೆ ಬಹಳ 
ಸಂತೋಷವಾಯಿತ್ತು ಆ ಕಾಗದ್ದ ನಕಲು ಯೀಗ ನಿಂಮ್ಮಲ್ಲಿಗೆ ಕಳುಹಿಶಿದೇವೆ | 
ಯೀ ಕಾಗದ ಬಂದು ಮುಟ್ಟಿದ ಮಾರನೆ ಸೋಮವಾರ ದಿನ ನಾಉ ಹೊ 
ರಟು ವೀರರಾಜೇಂದ್ರ ಪ್ಯಾಟೆಗೆ ಬಂದಲ್ಲಿ ಕಪಿತ್ತಾಂನ್‌ ಮಾವಿನಿ ಸಾಹೆ 
ಬರು ಹೇಳಿದ ವಿವರಾ ಯಿಂದಿಗೆ ಹೋದ ಹತ್ತನೆ ದಿನ ಚೈತ್ರ ಬ ೩೦ಶನಿ 


ಕೊಡಗು ವೀರರಾಜೇಂದ್ದರ ಪತ್ರ ೧೨೯ 
ವಾರ ಯಿಂಗ್ರಜ ಲಶ್ಮರು ಪಟಣ ಹಲ್ಲ ಮಾಡಿ ತೆಗೆದುಕೊಂಡರು 

ಯಿಂನ್ನು ಆ ಶೀಮೆಯೆಲ್ಲ ಯಿಂಗ್ರೆಜ ಸರಕಾರದಾಯಿತ್ತು ನೀಉ ಯಿಂನ್ನು 
ಲಡಾಯ ಮೊಕುಪು ಮಾಡಿ ಆ ನಿಂಮ್ಮ ಅಸಕ್ತಿನಲ್ಲಿಟಿರು ಶೀಮೆನೆಲ್ಲ 

ಕಂಪನಿ ಸರಕಾರಕ್ಕೆ ಬಿಟ್ಟು ನಿಂಮ್ಮ ಶೀಮೆಗೆ ಪ್ರಾಕು ಯಿಂಗ್ರೆಜ ಸರಕಾರದ 
ಯಿಂಜನೆರು ಯಿಂಮೀಟಂನ್‌ ಸಾಬರು ಬಂದು ಗಡಿಕಲ್ಲು ಹಾಕಿ ತಮೀ ಶಿಲಾ 
ಲು ಬರದುಕ್ಕೊಂಡು ಹೋದ ಗಡಿ ಬಂದ ಹಾಗೆ ನಿಂಮ್ಮ ಶೀಮೆ ನೀಉ ಬಂದು 
ಬಸ್ತು ಮಾಡಿಶಿಕೊಳ್ಳಬೇಕೆಂತ್ತ ಹೇಳಿದರಿಂದ ನಾಉ ಕಉಲು ಮಾಡಿದಂ 

ತ್ತ ಶೀಮೆಲಿ ಮಡಗಿರು ಟಾಣ್ಯ ತೆಗೆಶಿಬಿಟ್ಟರೆ ಟೀಪು ಕಡೆ ಯಿದ್ದ ತುಂ 

ಟರು ಶೀಮೆಗೆ ದುಕ್ಕ ಕೊಟ್ಟಾರಲ್ಲಯಂತ ಹೇಳಿದಕ್ಕೆ ಬೊಂಬಾಯಿ ಲ 

ಶ್ಕರು ಬರುತ್ತದೆ ಆ ಪರಿಯಂತ್ರ ಯೀಗಿನ ಮೇರೆ ತಂಮ್ಮ ಅಸಕಿನಲ್ಲಿಟ್ಟಿ 
ರಬೆಕ್ಕು | ಬೊಂಬಾಯಿ ಲಶ್ಕರು ಬಂದಮೇಲೆ ಹುಕುಂ ಪ್ರಕರ ನಡೆಬಹುದು 
ಯಂಬದಾಗಿ ಕಹಿತ್ತಾಂನ್‌ ಮಾವಿನಿ ಸಾಬ್ರು ಹೇಳಿದರಿಂದ ಆಕ್ಷಣ ಯಿದೆ 
ವಿವರವಾಗಿ ಯೀಶ್ಚರೈಗೆ ನಾಉ ಬರದು ಕಳುಹಿದಲ್ಲಿ ಅವನು ದುರ್ಗ 

ಶೀಮೆ ಪ್ರಾಂತ್ಯದಲ್ಲಿದ್ದನು ಅವನಿಗೆ ನಾಉ ಸೋಮವಾರ ಬರದ ಕಾಗದ 
ಬುಧವರ ದಿವಸ ಹೋಗಿ ಮುಟ್ಟಿತ್ತು ಅದಕ್ಕೆ ಯೀಶ್ವರೈಯನು ನಮ 

ಗೆ ಬರಕೊಂಡ ಕಾಗದಲ್ಲಿ | ಬಸವಾಪಟಣದ ಕೋಟೆ ಹಲ್ಲಾ ಮಾಡಿ ನಂಮ್ಮ ಮಂ 
ದಿ ತೆಗೆದುಕೊಳು ಪರಿಯಂತ್ರ ಸ್ವಲ್ಪ ಲೂಟಿ ಆದು ಆಯಿತ್ತು ಆಮೇಲೆ ಯ 
ಲ್ಹು ಶೀಮೆ ಲೂಟಿ ಮಾಡದೆ ಯೀ ಗಡಿ ಸರಹದಿನ ಶೀಮೆಯವರಿ 

ಗೆ ಕಉಲು ನಂಬಿಗೆ ಕೊಟ್ಟು ಯಿಟ್ಟುಯಿದೇನೆ ಯಿಂನ್ನು ಮುಂದು ಲೂಟಿ 
ಲಬಾಡು ಮಾಡದೆ ಅಪಣೆ ಪ್ರಕರ ನಡಕೊಳ್ಳುತ್ತೇನೆಂತ್ತ ನಮಗೆ 

ಬರಕೊಂಡು ಯಿದ್ದ ಯಿದೇ ವಿವರವಾಗಿ ಪಟಣಹೋದ ಹತ್ತನೆ ದಿನ 
ಸೋಮುವಾರ ಬರದ ಕಾಗದವಂನ್ನು ಮಂಗಲೂರು ತಾಲ್ಕುಗೆ ಹೋಗಿ ಯಿ 
ದ್ದ ನಂಮ್ಮ ಕಡೆ ಮಂದಿಗೆ ಕಳುಹಿಸ್ತಲ್ಲಿ ಆ ಕಾಗದಉ ಯರಡು ದಿವಸ 

ಕ್ಕೆ ಮುಟ್ಟುವಲ್ಲಿಗೆ ಮುಟಿತ್ತು ಮೂರು ದಿವಸಕ್ಕೆ ಮುಟ್ಟುವಲ್ಲಿಗೆ ಮುಟಿತ್ತು 
ನಾಲ್ಕು ಅಯಿದು ದಿನಕ್ಕೆ ಮುಟ್ಟುವಂತ್ತಾ ಬಳಿಗೆ ಮುಟಿತ್ತು ಕೊಡಯಾಲದ 
ಆಚೆಗೆ ಬಾರಕೂರು ಬಗ್ದಾದಿ ಪರಿಯಂತ್ರ ಶೀಮೆ ಸಾದಿಶಿ ಟಾಣ್ಯ ಯಿ 

ದ್ದು ನಂಮ್ಮ ಕಡೆ ಜನಕ್ಕೆ ಯೇಳೆಂಟು ದಿವಸಕ್ಕೆ ಮುಟ್ಟುವಂತಾ ಬಳಿಗೂ 
ಮುಟಿತ್ತು ಯೀ ಮೇರೆಯಲಿ ಕಂಪನಿ ವಕೀಲರಾಗಿ ಯಿದ್ದ ಕಪಿತ್ತಾಂನ್‌ 
ಮಾವಿನಿ ಸಾಹೆಬರು ಹೇಳಿದ ಮೇರೆ ನಾಉ ನಂಮ್ಮ ಜನಕ್ಕೆ ತಾಕಿತ್ತು ಬರ 

ಶಿ ಕಳುಹಿದ ಕಾಗದ ಮುಟ್ಟಿದ ಮೇಲೆ ನಂಮ್ಮ ಕಡೆ ಜನ ಯೇನಾದ್ರೂ 

ಶೀಮೆ ಲೂಟಿ ಲಬಾಡು ಮಾಡಿಯಿಲ್ಲ | ಹೀಗಿರುವಾಗ್ಯೆ ಪಟಣದಿಂದಾ 
ಪುನಶ್ಚ ಬೊಂಬಾಯಿ ದಂಡು ತೆಗೆದುಕ್ಕೊಂಡು ಜನರಾಲ್‌ ಯಿಷ್ಟೋಲ್‌ 


೧೩೦ ಚಾರಿತ್ರಿಕ ದಾಖಲೆಗಳು 
ಸಾಬ್ರು ಹಾಟ್ಲಿ ಸಾಬ್ರು ಸಹ ನಂಮ್ಮ ಶೀಮೆಗಾಗಿ ಬಂದರು ನಾಕು ಹೋ 
ಗಿ ಜನರಾಲ್‌ ಸಾಬರ ಮಿಲಾಕತ್ತು ಆದಲ್ಲಿ ಬಹಳ ಸಂತೋಷಪಟ್ಟು ನೀ 
ಉ ಬಹಳ ಕಂಪನಿ ಕೆಲಸಕ್ಕೆ ಮಿಹನತ್ತು ಮಾಡಿದಿರಿ ಅದೇ ಮೇರೆ ಸ 
ರಕಾರದ ಕೆಲಸಉ ಬಲು ಸುಲಭದಲ್ಲಿ ಪತ್ತೆ ಆಯಿತ್ತು ಯಂಬ 

ದಾಗಿ ಹೇಳಿದರು ಅದ ಕೇಳಿ ನಂಮ್ಮ ದುಸಮಾನನು ದೂರವಾ 

ದ ಯಿಂಗ್ರೆಜ ಸರಕಾರಕ್ಕೆ ನಂಮ್ಮ ಅಪೇಕ್ಷೆ ಪ್ರಕಾರ ಅನಂತ ದೇಶಕೋ 

ಪ ಅಕಿಶ್ಚರ್ಯ ಸರಕಾರ ತಾಬೆ ಆಯಿತ್ತು ನಮ್ಮ ಶೀಮೆ ಸುತ್ತ 

ಲು ಯಿಂಗ್ರೆಜ ಸರಕಾರದ ರಾಜ್ಯವಾಯಿತ್ತು | ನಾಉ ಯಿಂನ್ನು ನಮ 

ಗೆ ಕುಶಿ ಬಂದಲ್ಲಿ ಸ್ವಾರಿ ಶಿಕಾರಿ ಮಾಡಿಕೊಂಡು ಯಿಂಗ್ರೆಜ ಸರದಾ 

ರರ ಮಂದಿಗೆ ದೋಸ್ಕಿಲಿ ಯಿದೆಉ ಯಂಬದರಿಂದ ಅವರು ಹೇಳಿ 

ದ್ದು ಕೇಳಿ ನಮಗೂ ಬಹಳ ಸಂತೋಷವಾಯಿತ್ತು ಆವಾಗ ಜನರಾಲ್‌ 
ಸಾಹೆಬರು ಹೇಳಿದ್ದು ನಾಉ ಕಂಣೂರಿಗೆ ಸಾಗಿ ಹೋಗುತ್ತೇವೆ ಯೀ ದಂಡಿ 
ನ ಅಜಾರಿಜನ ಸಾಗಿಶಿ ಕೊಡಬೇಕೆಂತ್ತ ಹೇಳಿದರಿಂದಾ ಅದಕ್ಕೂ ಕಬೂಲು 
ಆಗಿ ಅಜಾರಿ ಕಾಯಿಲೆ ಜನ ಸಾಮಾನು ಸರಂಜಾಮು ಮುಂತಾಗಿ 

ನಾಉ ನಂಮ್ಮ ಜನ ಸಹಾ ಹೊತ್ತು ಕಂಣೂರಿಗೆ ಜನರಾಲ್‌ ಸಾಹೆಬರ 
ಸಂಗಡ ನಾವೇ ಹೋಗಿ ತಲಪಿಸ್ಕೆಉ ಆ ಬಳಿಕ ನಂಮ್ಮ ಅಸ್ತಕಿನಲ್ಲೀ 
ಬಂದೂಬಸ್ತು ಮಾಡಿ ಯಿಟ್ಟರು ಶೀಮೆ ಯಾರ ಅಸ್ಕಿಕ್ಕು ಮಾಡಿ ಕೊಡ 
ಬೇಕೆಂತ್ರ ನಾಉ ಜನರಾಲ್‌ ಸಾಬರ ಕೇಳಿದಲ್ಲಿ ಮಂಗಲೂರ ತಾಲ್ಕುಗೆ 
ಕರ್ನಲ್‌ ವೈಜಮಂನ್‌ ಸಾಬರು ಬರುತ್ತಾರೆ ಆ ತಾಲ್ಕು ಶೀಮೆ ನಿಂಮ್ಮ 
ಅಸ್ಪಕಿನಲ್ಲಿರುವರತ್ತಾದಂನ್ನು ಯೀ ವೈಜಮಂನ್‌ ಸಾಬರ ಹವಾಲೆ 
ಮಾಡ್ಸಿಕೊಡಬೇಕೆಂತ ಹೇಳಿದರು ಯೀ ವಿವರವಾಗಿ ಕರ್ನಲ್‌ ವೈಜಮಂ 
ನ್ನ ಸಾಬರು ಬಂದಲಿ ಅವರು ಹೇಳಿದ ಮೇರೆ ಕೇಳಿ ನಡಕೊಳುವಂ 

ತ್ತೆ ಕರಣಿಕ ಸುಬ್ಬೆಯಗೂ ನಾಉ ಬರಶಿ ಕಳುಹಿಸ್ಕೆಳು ಜನರಾಲ್‌ 
ಯಿಷ್ಕೋಲ್‌ ಸಾಹೆಬರು ನಾವಾದರೆ ವಿಲಾಯಿತ್ತಿಗೆ ಹೋಗು ಉಧಿಶ್ಶ 
ಹೋಗುತ್ತೇವೆ ತಾಉ ಕಂಪನಿ ಕೆಲಸಕ್ಕೆ ಬಹಳ ಮಿಹನತ್ತು ಒಟ್ಟು ಪ್ರಾ 

ಣ ಪ್ರಯತ್ನ ಮಾಡಿ ಬಹಳ ಸಕಾಯಸಂಪತ್ತು ಮಾಡಿ ನಂಮ್ಮ ಸಂಗ 

ಡ ಕಣ್ಣೂರು ಪರಿಯಂತ್ರ ಒಂದು ನಂಮ್ಮ ದಂಡಿನ ಅಜಾರಿ ಜನಾನೆ 

ಲ್ಲ ಯಿಲ್ಲಿ ತನಕರ ಹೊತ್ತು ಸಾಗಿಶಿಕೊಟ್ಟು ಬಹಳ ಸಹಾಯ ಮಾಡಿದಿರಿ 
ಯಂಬದಾಗಿ ಬಲು ತಾರೀಪು ಮಾಡಿ ಗಲ್ಲ ಹಿಡಿದು ಮುದ್ದಿಶಿ ಬಲು ಶ್ಕಾ 
ಬಾಸು ಕೊಟ್ಟು ನಂಮ್ಮಂನ್ನು ನಂಮ್ಮ ಶೀಮೆಗೆ ಹೋಗುವಂತ್ತೆ ಹುಕುಂ ಕೊ 
ಟ್ಮು ಜನರಾಲ್‌ ಯಿಷ್ಕೋಲ್‌ ಸಾಹೆಬರು ಜಾಜು ಹತ್ತಿ ಕಂಣೂರಿಂದ ಹೊ 
ದರು ನಾಉ ನಂಮ್ಮ ಶೀಮೆಗೆ ಬಂದೆಉ ಆ ಬಳಿಕ ಜನರಾಲ್‌ ಸಾಬರ ಹು 


ಕೊಡಗು ವೀರರಾಜೇಂದ್ದರ ಪತ್ರ ೧೩೧ 
ಕುಂ ಮೇರ ಮಂಗಲೂರ ತಾಲ್ಕುಗೆ ಬಂದ ಕರ್ನಲ್‌ ವೈಜಮಂನ್‌ ಸಾಬರ 
ತಾಬೆಗೆ ನಾಉ ಬಂದೂಬಸ್ತು ಮಾಡಿದ್ದ ಮಂಗಳೂರು ತಾಲ್ಕು ಶೀಮೆಯಂ 
ನ್ನು ಆ ಯಿಂಗ್ರೆಜ ಸರದಾರ್ರು ತಂಮ್ಮ ಟಾಂಣ್ಕ ಹಾಕಿಕೊಂಡ ಮೇರೆ ನಂಮ್ಮ 
ಟಾಂಣ್ಯವನ್ನು ತೆಗೆದುಕೊಂಡು ಕರಣಿಕ ಸುಬ್ಛೆಯನು ಬಂದನು ಯಿತ್ತ 

ಲಾಗಿ ಯೀಶ್ವರೈಯನು ಕಉಲು ಕರಾರು ಮಾಡಿದಂತ್ತ ಗಡಿ ಸರಹ 

ಧಿನ ಶೀಮೆಗೆ ಟೀಪು ದಿವಸಕ್ಕೆ ಅಧಿಕಾರಿಕೆ ಮಾಡಿದ ಬಾಂಮ್ಮಣರು 
ಯಿಂಗ್ರೆಜ ಸರಕಾರದಿಂದ ವಂದೊಂದು ನಿಶಾನಿ ತಂದು ನಾಉ ಸರಕಾರ 

ದ ನಿಶಾನಿ ತಂದು ಯಿದೆವೆ ನೀಉ ಊರ ಮೇಲಿ ಯಿರುವುದಕ್ಕೆ ಕೆಲಸವೆ 
ನು ಯಿದೆಲ್ಲ ನಂಮ್ಮ ತಾಲ್ಕು ಆಗಿದೆಯಂತ್ರ ಚಿಕ್ಕಪುಟ್ಟ ಮಾತನಾಡಿ ನಿ 

ಶಾನಿ ಹಾಕುತ್ತ ಬಂದದರಿಂದ ಯೀ ಮೇರೆ ಬಾಂಮಣರು ಬಂದು ಯೀ ಪ್ರ 
ಕರ ಬೇರೊಬರು ಮಾಡುತ್ತಾರೆಂತ್ತ ಯೀಶೈರೈಯನು ನಮಗೆ ಬರ 

ಕೊಂಡಲ್ಲಿ | ಯಿಂಗ್ರೆಜ ಸರಕಾರದ ನಿಶಾನಿ ತಂದು ಬಾಂಮಣರು ಯೀ 
ಮೇರೆ ಅಬರು ನೀಗ ಬೇರೊಬರು ಮಾಡುವದಾದ ಮೇಲೆ ಸರಕಾರ 

ದ ನಿಶಾನಿಗೆ ನಾಉ ಸುಂಮ್ಮನೆ ಯಿರಬೇಕಾಯಿತ್ತು ಅದಕ್ಕೆ ಚಿಂತ್ರೇನದೆ 

ನೀನು ಆ ಕಡೆ ಕಉಲು ಮಾಡಿರು ಶೀಮೆ ತಂಟೆ ಬಿಟ್ಟು ಪ್ರಾಕಾರಬ್ಕದಿಂದ 
ಯಿಂದಿನವರಿಗೆ ನಂಮ್ಮ ಸಂಸ್ಥಾನಕ್ಕೆ ಸೇರಿ ಬಂದ ಶೀಮೆಗಡಿ ಬಂದ 

ಹಾಗೆ ಪ್ರಾಕು ಯಿಂಗ್ರೆಜ ಸರಕಾರದಿಂದ ಯಿಂಜನೇರು ಮೀಟ ಸಾ 

ಹೆಬರು ಬಂದು ಗಡಿಕಲ್ಲು ಹಾಕ್ಕಿ ತಮಿಶಿಲಲ್ಲು ಬರದಗಡಿ ಬಂದ 

ಹಾಗೆ ಬಂದೂಬಸ್ತು ಮಾಡಿಕೊಂಡಿರುವದು ಯಂತ್ರ ತಾಕಿತ್ತಿ ಮಾಡಿಸೆಉ 
ಅದೇ ಮೇರೆ ಯೀಶ್ಚರೈಯನ ಪರ ತಾಲ್ಕು ಶೀಮೆ ಬಿಟ್ಟು ನಂಮ್ಮ ಅರಮ 

ನೆ ಶೀಮೆಗಡಿ ಬಂದ ಹಾಗೆ ಬಂದೂಬಸ್ತು ಮಾಡಿಕ್ಕೊಂಡು ವಿಚಾರಿಶಿ ಕೊಂ 
ಡು ಯಿದಾನೆ ಯೀ ಮೇರೆ ಟೀಪು ಸುಲುತಾನರು ಶಿದ್ದೇಶ್ವರನ ಗಧಿ 

ಗ್ಯ ಬಂದು ಲಡಾಯಿ ಮಾಡಿದ ಎಲ್ಲ ಬಿಗಡಾಯಿಶಿತ್ತು ಯಿಂನು ಮುಂ 

ದೆ ಟೀಪು ಜನ ಯಲ್ಲಿದೆಯೊ ನೀಉ ಅವರಿಗೆ ದುಕ್ಕ ಕೊಡಿಯಂತ್ರ ಜನ 
ರಾಲ್‌ ಯಿಷ್ಟೋಲ್‌ ಸಾಹೇಬರು ಹಾಟ್ಲಿ ಸಾಹೇಬರು ಕಪಿತ್ತಾಂನ್‌ ಮಾವಿನಿ ಸಾ 
ಬರು ಸಹ ಪಾಲ್ಗುಣ ಶು ೧ ದಿವಸ ನಮಗೆ ಮೊಕರೂರು ಮಾಡಿ ಹೇಳಿದ್ರು 
ಪಟಣ ಹೋದ ಹತ್ತನೆ ವೈಶಾಕ ಶು ೧೦ ಚಂದ್ರವಾರ ದಿವಸ ಲಡಾಯ ಮೊ 
ಕುಪ್ಪ ಮಾಡಿಸಬೇಕೆಂತ್ತ ಕಪಿತ್ತಾಂನ್‌ ಮಾವಿನಿ ಸಾಬ್ರು ನಂಮ್ಮ ಸಂಗ 

ಡ ಹೇಳಿದರು ಅದರ ವಳಗೆ ಲಡಾಯದಲ್ಲಿ ಯೇನು ಆದ್ದು ಆಯಿತ್ತು ಅ 

ದ್ರ ಯೀಚೆಗೆ ಯೇನಾದ್ರು ನಂಮ್ಮ ಜನ ಲೂಟಿ ಲಬಾಡು ಮಾಡಿ ಜುಲುಮೆ 
ಜಾಸ್ತಿ ಮಾಡಿದ್ದು ಉಂಟುಮಾಡಿಕೊಟರೆ ನಂಮ್ಮದು ತಕ್ಸೀರು ಸರಿ 

ಆದರೆ ನಾಉ ಕಬೂಲು ಯಿದೇವೆ ಯಿದಲ್ಲದೆ ಪ್ರಾಕು ಟೀಪು ಸುಲುತಾ 


೧೩೨ ಚಾರಿತ್ರ ದಾಖಲೆಗಳು 
ನರಿಗೂ ಯಿಂಗ್ರೆಜ ಸರಕಾರಕ್ಕೂ ಲಡಾಯ ಪ್ರಾರಂಭಿಸುವಾಗ್ಯೆ ಬೊಂ 
ಬಾಯಿ ಲಶ್ಯರಿಗೆ ಕಾವಂದರಾಗಿದಂತ್ತಾ ಜನರಾಲ್‌ ರಾಬರಟ ಆಬ್ರಕ 

ರಂಬಿ ಸಾಹೆಬಹದರವರು ನಂಮ್ಮಂನ್ನು ತಲಚೆರಿಗೆ ಕರಶಿಕ್ಕೊಂಡು ಯಿಂ 

ಗೈಜ ಸರಕಾರ ದಂಡಿಗೆ ತಂಮ್ಮ ಶೀಮೆಲಿ ಮಾರ್ಗ ಕೊಡಬೆಕ್ಕು ತಾಉ ಸ 
ಕಾಯ ಸಂಪತ್ತು ಮಾಡಬೇಕೆಂಬದಾಗಿ ಹೇಳಿದರು ಅದಕ್ಕೆ ನಾಉ ಕಬೂಲು 
ಆಗಿ ಯರಡುಕಡೆಯಿಂದಲು ಒರದು ಯಿಟರು ಆ ಆರಭ್ಯದಿಂದಾ 
ಯಿಂದೆನವರೆ ಪರಿಯಂತ್ರಕ್ಕೆ ಕಂಪನಿ ಸರಕಾರಕ್ಕೂ ನಮಗೂ ಬರದು ಯಿ 

ಟ್ಟ ತಹನಾಮಿಗೆ ನಾಉ ಹೆಚ್ಚು ಕಡಮೆ ಮಾಡಿದ್ದಾಗ್ಕೂ ನಾಉ ಆಡಿದಂತ್ತ 
ಮಾತ್ರಿಗೆ ತಪಾವತ್ತು ಒಂದಿದ್ರು ಕಂಪನಿ ಸರಕಾರದಲ್ಲಿ ಹುಕುಂ ಆ 

ದಕ್ಕೆ ನಾಉ ಮೀರಿ ನಡದು ಯಿದರೂ ಆವಾಗ್ಯೆ ಸಾರಾ ಬೊಂಬಾಯಿ ಲ 
ಶ್ಕರಿಗೆ ಕಾವಂದರಾಗಿ ಬಂದಿದ್‌ ಸರ ಜನರಾಲ್‌ ರಾಬರಟ ಆಬ್ರಕರಂ 

ಬಿ ಸಾಹೆಬಹದರು ಶಾಯಿದಿ ಯಿದ್ದಾರೆ ಆದಂಡಂದಲ್ಲಿದಂತ್ತ ಕರ್ನಲ್‌ 
ಮೇಜರ್‌ ಕಹಪಿತ್ತಾಂನ್‌ ಆಪಿಸರು ಮುಂತಾದ ಸರದಾರು ಶಾಯಿದಿ ಯಿ 
ದಾರೆ ಆ ಬೊಂಬಾಯಿ ಲಶ್ವರು ಯಾವತ್ತು ಶಾಯಿದಿ ಹಾಜರು ಯಿದೆ ಟೀ 
ಪ್ರ ಸುಲುತಾನರಿಗೆ ಸಲ್ಲಾ ಮಾಡಿದ ಮೇಲೆ ಯೀಗ ಟೀಪು ಸುಲುತಾನರ 
ಸಂಗಡ ಲಡಾಯ ಶುರು ಆಗು ಪರಿಯಂತ್ರ ನಾವೇನಾದ್ರು ಕಂಪನಿ 

ಹುಕುಂ ಮೀರಿ ನಡೆದಿದರೆ ಮಲೆವಾರು ಕಮೀಶನ ಸಾಹೇಬರು ಶಾಯಿದಿ 
ಯಿದಾರೆ ಯೀಚೆಗೆ ಸಲ್ಲಾ ಬಿಗಡಾಯಿಶಿ ಯಿಂಗ್ರೆಜ ಸರಕಾರಕ್ಕೂ ಟೀಪು 
ಸುಲುತಾನರಿಗೂ ಲಡಾಯ ಶುರು ಆಗುವಾಗ್ಯೆ ಯೀಪ್ರಕರ ಬೊಂಬಾಯಿ ದಂ 
ಡು ತೆಗೆದುಕ್ಕೊಂಡು ಜನರಾಲ್‌ ಯಿಷ್ಟೋಲ್‌ ಸಾಹೇಬರು ಬರುತ್ತಾರೆ ತಮ್ಮ ಬಳಿ 
ಯಿಂಗ್ರೆಜ ಸರಕಾರದ ವಕೀಲರಾಗಿ ಕಪಿತ್ತಾಂನ್‌ ಮಾವಿನ ಸಾಬರು ಯಿರು 
ತ್ತಾರೆ ಯಿವರು ಹೇಳಿದಂತ್ತೆ ತಾಉ ಮಾಡಿಶಿಕೊಟ್ಟು ನಡಕೊಳಬೆಕ್ಕುಯಂತ್ರ 
ಬಂಗಾಳದ ಗವರನರ ಜನರಾಲ್‌ ಲಾರ್ಡ್‌ ಮಾರನಿಂಗ ಟಂನ್‌ ಸಾಹೆಬಹ 
ದರು ನಮಗೆ ಬರಶಿ ಕಳುಹಿದ ಕಾಗದಉ ಹಾಜರು ಯಿದೆ ಆ ಕಾಗದ 
ತಂದು ನಮಗೆ ಕೊಟಂತ್ತ ಜನರಾಲ್‌ ಯಿಷ್ಟೋಲ್‌ ಕಪಿತ್ತಾಂನ್‌ ಮಾವಿ 

ನಿ ಸಾಬ್ರು ಸಹ ಹೇಳಿದ ಮೇರೆ ನಾಉ ಕಂಪನಿ ಕಾರ್ಯ ಮಾಡಿ ನಡಕೊಂ 
ಡೆಉ ಯಿಲ್ಲ ಯಂಬದಕ್ಕೆ ಜನರಾಲ್‌ ಯಿಷ್ಟೋಲ್‌ ಸಾಬರು ಹಾಜರು 
ಯಿದಾರೆ ನಂಮ್ಮ ಬಳಿ ಕಂಪನಿ ವಕೀಲರಾಗಿದ್ದ ಕಪಿತ್ತಾಂನ್‌ ಮಾವಿನಿ 
ಸಾಹೆಬರು ಯಿದಕ್ಕೆಲ್ಲಾ ಶಾಯಿದಿ ಹಾಜರು ಯಿದಾರೆ ಯೀಗ ಬಂದ ಬೊಂಬಾ 
ಯಿ ದಂಡಿನಲ್ಲಿದಂತ್ತಾ ಕರ್ನಲ್‌ ಮೇಜರ ಕಪಿತ್ತಾಂನ್‌ ಆಫಿಸರು ಮುಂತಾದ 
ಸಾರಾ ಲಶ್ಕರು ಯಾವತ್ತೂ ಶಾಯಿದಿ ಹಾಜರು ಯಿದಾರೆ ಯಿವರ ಸಗ 
ತಾಉ ವಿಚಾರಿಸ್ತಲ್ಲಿ ನಾವೇನಾದ್ರು ಬರದು ಯಿಟ್ಟದಕ್ಕೆ ಆಡಿದ ಮಾತಿಗೆ 


ಕೊಡಗು ವೀರರಾಜೇಂದ್ದರ ಪತ್ರ ೧೩೩ 
ಕಂಪನಿ ಹುಕ್ಕುಂ ಆದ್ದು ಮೀರಿ ನಡದ್ದು | ನಾಉ ತಕ್ಷೀರು ಮಾಡಿದ್ದು ಉಂ 
ಟಾಗಿದರೆ ಅವರು ಹೇಳ್ಕಾರಲ್ಲ | ಅದಕ್ಕೆ ನಾಉ ಕಬೂಲು ಯಿದೇವೆ ಯಿ 
ದಲ್ಲದೆ ನಂಮ್ಮ ಶೀಮೆ ಆಚೆ ಸರಹಧಿನ ಗಡಿವಾಡದವರು ಮೊದಲು ಟೀ 
ಪ್ರ ಸುಲುತ್ತಾನರ ದಿವಸಕ್ಕು ನಾನಾ ಪ್ರಕರ ಚುದ್ರೋಪದ್ರ ಹೇಳಿ ಪೂನೆಣ್ಯ 

ನ ಕಡೆಯಿಂದ ಟೀಪು ಸುಲತಾನರಿಗೆ ತಿಳಿಶಿ ಯಾವಾಗಲೂ ಯಿಲ್ಲದ ವ್ಯಾಜ್ಯ 
ನಮಗೂ ಆತಗೂ ಕಷ್ಟವೆ ಯಿತ್ತು ಟೀಪು ಸುಲುತಾನರಿಗೆ ಯೀ ಗಡಿ ವಾ 
ಡದವರು ನಂಮೇಲೆ ಯಿಲ್ಲಸಲ್ಲದ್ದು ತಿಳುಸ್ತಾರೆ ತಾನು ಯಿಂಗ್ರೆಜ ಸರಕಾರಕೆ 
ಅವರ ಮಾತ್ತಿನ ಮೇರೆ ಹೇಳಿದರೆ ತಂನ ಮೇಲೆ ಯೇನು ಮಾತ್ತು ಬಂದೀತೋ ಯಂ 
ತ್ತ ಸ್ವಲ್ಪ ವಿಚಾರಿಶಿ ಯಿಂಗ್ರೆಜ ಸರಕಾರಕ್ಕೆ ಜಾಹೀರು ಮಾಡುತ್ತಿದ್ದ ಯೀಗ 
ಪೂನ್ನೆಯ್ಯಗೆ ಸರ್ವಾಧಿಕಾರಿಕೆ ಆಗಿಯಿದೆ ಆ ಪೂನೆ`ನೈಯನು ಬಾಂಮ್ಮ 

ಣ ಯಿದ್ದಾನೆ ಅವನ ಜಾತ್ರಿಗೂ ಅವನ ಜಾತ್ರಿಗೂ ಆಗುವುದಿಲ್ಲ ಮೊದಲು ನವಾ 
ಬ ಹೈದರನ ದಿವಸ್ತಲ್ಲು ಟೀಪು ಸುಲುತಾನನ ದಿವಸ್ತಲ್ಲು ಯೀ ಪೂನೆಗ್ಯಯ್ಯ 
ನು ಯಿಲ್ಲಸಲ್ಲದ ಚುದ್ರೋಪದ್ರ ಹೇಳಿ ಬಹಳ ದೊರೆತನ ಹಾಳುಮಾಡಿದಂ 
ತ್ರವ ನಮಗೆ ನಂಮ್ಮ ರಾಜ್ಯಕ್ಕೆ ಸಹ ಯಿವನ ಕಡೆಯಿಂದ ಬಹಳ ದುಕ್ಕ 

ತಟ್ಟಿ ಯಿದೆ ನಾಉ ಟೀಪು ಸುಲುತಾನರಿಗೆ ಅನುಕೂಲವಾಗದೆ ಯೆಂ 

ಗ್ರೆಜ ಸರಕಾರ ವಂದಂನ್ನೆ ನಂಬಿ ವಬ್ಬರಂನ್ನು ಗುಮಾನಕ್ಛ ಹಾಕದೆ ಯಿ 
ದ್ದದ್ದರಿಂದ ಯೀತನ ಮನಶಿನಲ್ಲಿ ನಂಮೇಲೆ ಬಹಳ ವೈರವಿದೆ ಯೀ 

ಗ ನಂಮ್ಮ ಶೀಮೆ ಆಚೆ ಸರಹದಿನಲ್ಲು ಯಿರುವಂತ್ತ ಗಡಿಗಳ ಅಮಲು 

ತಂನ್ನ ಬಂಧುಬಳಗ ನಂಟರಿಷ್ಟರು ತಂನ್ಹ ಜಾತ್ತಿ ಬಾಂಮಣರಿಗೆ ಕೊ 

ಟಿದ್ದಾನೆ ನಮಗೆ ಮಹಾದೇವನ ಕಟಾಕ್ಷ ವಂದು ಆ ತದನಾಂತರ 

ಯಿಂಗ್ರೆಜ ಸರದ ಮೆಹರ್ಬಾನಗಿ ವಂದು ಹೊರ್ತು ಮತ್ತೊಬರ 

ಸ್ನೇಹ ವಿಶ್ವಾಸ ಮಡಗಿದವರು ಅಲ್ಲ ವಬ್ಬರಿಂದ ನಮಗೊಂದು ಆ 

ಗಲು ಬೇಡ ನಮಗೆ ಯಿಂಗ್ರೆಜಿ ಸರಕಾರ ವಂದು ಹೊರ್ತು ಮತ್ತೊಬರು 
ಆಪ್ತರು ಯಿಲ್ಲ ಯಂಬದಾಗಿ ನಾಉ ಯಾರಂನ್ನು ಗುಮಾನಕ್ಕೆ ತಾರದೆ 
ನಂಮ್ಮ ಸರ್ವಸ್ಪವಂನ್ನು ನಂಮ್ಮ ರಾಜರ ಜಾವಂದಿಯಿಂದ ಯಿಂಗ್ರೆಜ ಸ 
ರಕಾರಕ್ಕೆ ವಪ್ಪ್ಟಿಶಿ ಯಿಂಗ್ರೆಜ ಸರಕಾರದಿಂದ ನಮಗೆ ಮಕ್ಕಳು ಯಂ 

ದ್ರು ಸರಿ ಚಾಕರರು ಯಂದ್ರು ಸರಿ ಸರಕಾರ ಚೆಲಾಯಂದ್ರೂ ಸರಿ ಸ 

ರ್ವ ಬಗೆಯಲ್ಲು ನಾಉ ಯಿಂಗ್ರೆಜ ಸರಕಾರ ವಂದಂನ್ನೆ ನಂಬಿರುದ 

ರಿಂದಾ ಟೀಪು ಸುಲುತಾನರ ತಾಲ್ಕುನ ಜನ ಯಾವತ್ತು ನಮಗೆ ಹ 
ಗೆಯಾಗಿದ್ದಾರೆ ತಾಉ ನಂಮ್ಮ ಕಂಡವರಲ್ಲ ನಮ್ಮ ನಡತ್ತೆ ನುಡಿತ್ತಿ ತಿಳಿ 
ದವರಲ್ಲ ನಂಮ್ಮ ಹಾಲು ಹಕಿಕತ್ತು ತಮಗೆ ಮಾಲುಂ ಯಿಲ್ಲ ಯೀಗ ಆ 

ತನ ತಾಲ್ಕುನಲ್ಲಿರುವಂತ್ರ ರೈತರಿಂದಲೂ ಆತನ ಕಡೆ ಅಮಲು ಮಾಡು 


೧೩೪ ಚಾರಿತ್ರಿಕ ದಾಖಲೆಗಳು 
ವ ಸ್ವಜಾತಿ ಜನದಿಂದಲೂ ತಂಮ್ಮ ಬಳಿಲಿ ಪಿರಾದಿ ಹೇಳಿಗೆ ಪಟ್ಟಿಯ 

ಲ್ಲಿ ಬರಶಿರುವದು ಹೆಂಣು ಜನ ೬೭ ಗಂಡು ಜನ ೩೪ ಮೂವತ್ತನಾ 

ಲ್ಕು ಸಂಣ ಸಂಣ ಗಂಡು ಮಕ್ಕಳು ೧೧ ದನಗಳು ೧೩೮೩ ಯೆತ್ತು ಆ೩೪ 
ಯಂಮೆ ೫೭೪ ಜವಳಿನಗ ೧೨೧ ನಗದು ವರಹಾ ಕಂಟಿರಾಯಿ ೭೨೯೯ 
ವಡವೆ ವಸ್ತುಗಳು ಚಿಂನ ಬೆಳಿದು ಆ೨ ಕೈಗೆ ಹಾಕುವ ಬೆಳ್ಳಿ ಕಡಗ 

ಗಳು ೩೬ ಬಂಣ ಸರ ೨೩ ಬೆಳ್ಳಿ ಸಂಕಲೆಗಳು ೬೩ ಚಿಂನ್ನದ ವಾಲೆ ಜೋ 
ಡು ೫೪ ಅಂನ್ಡ ತಿಂಬುವ ಕಂಚಿನ ತಳಿಗೆ ೨೧೫ ತಂಬಿಗೆ ತ್ತಾಲಿಗಳು ೯೩ 
ಬಂದೂಕುಗಳು ೬೭ ಕಿವಿಗೆ ಹಾಕುವ ಮುರು ೬ ಕುದ್ರೆ ೬ ಆಡೂಗ 

ಳು ೧೫೫ ಕತ್ತಿಗಳು ೧೫೫ ಕೊಡಗ ಕತ್ತಿ ೧೧೬ ಕುರಾಡಿಕೊಡ್ಲಿ ೧೧೦ 
ಕಂಚಿನ ತಾಂಬಾಣ ೫ ಕಬ್ಬಿನ ಸರಗಣಿ ೭ ಜವಳಿ ಗಂಟ್ಟು ೭೨ ಯಿಂ 
ತಿಷ್ಕು ನಗವಂನ್ನು ನಾಉ ಲೂಟಿ ಮಾಡಿಶಿ ತರಿಶಿಕೊಂಡಿದ್ದಾರೆಂತ್ತ ತ 

ಮಗೆ ಕೊಟಲ್ಲಿ | ಯೀ ಪಟ್ಟಿ ಮೇರೆ ಸಾಮಾನು ತಾಮಸ ಮಾಡದೆ 
ಕಳುಹಿಶಿ ಕೊಡುವದು ಯಂತ್ರ ತಾಉ ಬರಶಿ ಪಟ್ಟಿನು ಕಳುಹಿದೀರಿ ಯೇ 
ಬಗೆ ಸಾಮಾನು ವಂದಂನ್ನು ನಂಮ್ಮ ಕಡೆ ಜನ ನಮಗೆ ತಂದುಕೊಡಲಿಲ್ಲ 
ನಾಉ ಕಾಣಲೂ ಯಿಲ್ಲ ಯೀಗ ನಂಮ್ಮ ಕಡೆ ಜನಾನ ನಾಉ ಕೇಳಿದಲ್ಲಿ ನಾ 
ಉ ಹತ್ತಾರು ಬಂದೂಕು ಹಿಡಿದು ಜಗಳಾ ಮಾಡುವಂತ್ರ ಜನ ಸಾವಿ 
ರವಿದ್ದರೆ ಲೂಟಿಲಬಾಡು ಮಾಡುವಂತ್ತಾ ಯೀಸ್ತಳ ಪರಸ್ತಳದ ಕೊ 

ಳ್ಳೆ ಜನ ಯರಡು ಸಾವಿರ ಯಿತ್ತು ಹತ್ತಾರು ಬಂದೂಕು ಹಿಡಿದಂತ್ತಾ 
ಜನಕ್ಕೆ ಲಡಾಯಿ ಹೆಚ್ಚು ಬಿದ್ದದೆ ಹೊರ್ತು ಲೂಟಿ ಲಬಾಡು ಬಹಳ ಶಿ 
ಕೃಲಿಲ್ಲ ಯೀ ಕೊಳ್ಳೆ ಜನಕ್ಕೆ ಕೆಲುಉ ಅರುವೆ ಅಂಚಡಿ ಕಂಚು ತಾಂಬ್ರ ಕ 
ಬ್ಬ ಕೆಲುಉ ಶಿಕ್ಕಿತ್ತು ಚಿಂನ್ನ ಬೆಳಿ ಅಲ್ಪ ಸ್ವಲ್ಪ ಯೀ ಕೊಳ್ಳೆ ಜನಕ್ಕೆ ಯೇನಾ 
ದರೂ ಶಿಕ್ಕಿತೋ ಯೇನೋ ನಾಲ ತಿಳಿದ್ದಲ್ಲ ಯೀ ಯೇಳುನೂರು ವರ 
ಹದ ಗಂಟು ನಾಉ ಕಂಡವರು ಅಲ್ಲಿ ನಮಗೆ ವಬರೂ ಕೊಡಲೂ ಯಿಲ್ಲ 
ಯಂಬದಾಗಿ ನಂಮ್ಮ ಸಂಗಡ ಹೇಳಿದರು ಯೀ ಜನ ನಮಗೆ ಕೆಲಉ 
ಯೆತ್ತು ಆಡು ಕುರಿ ತಂದು ಕೊಟರು ಅದಂನ್ನು ನಾಉ ತಂಮ್ಮ ಯಿಂಗ್ರೆ 

ಜ ಸರಕಾರಕ್ಕೆ ಕೊಟ್ಟುಬಿಟ್ಟೆಉು ನಮಗೆ ಯಿದರಿಂದ ಯೇನು ಕಿಪಾಯಿತ್ತಿ 
ಯಿಲ್ಲ | ಯಿದಲ್ಲದೆ ಕೆಲುಉ ಹೆಂಣುಗಳು ತೆಗೆದುಕ್ಕೊಂಡು ಬಂದಿ 
ಧೀರಲ್ಲಾ ಅದ ಬಿಟ್ಟುಕೊಡಿ ಯಂಬದಾಗಿ ಯೀ ಶೀಮೆ ಜನರ ಕೇಳಿದ 

ಲ್ಲಿ ಆ ಮಾತ್ರಿಗೆ ಅವರು ಹೇಳುವದು ಹಿಂದೆ ಟೀಪು ಸುಲುತಾನನ್ನು 
ನಂಮ್ಮ ನೀಗಲೆ ನಂಬಿಶಿ ಕುಟುಂಬ ಮಕ್ಕಳು ಸಮೇತ ಅರುವತ್ತು ನಾ 

ಲ್ಕು ಸಾವಿರ ಜನ ಕೊಡಗರು ಯಿದಲ್ಲದೆ ಯಿಂನ್ನು ಕೆಲುಉ ಜಾತಿ ಜನರ 
ಸಹಾ ಹಿಡುಕೊಂಡು ಹೋಗಿ ಪಟ್ಟಣದಲ್ಲಿ ಸೆರೆ ಹಾಕಿಕ್ಕೊಂಡು ಯಿದ್ದ ತಾ 


ಕೊಡಗು ವೀರರಾಜೇಂದ್ದರ ಪತ್ರ ೧೩೫ 
ಉ ನಂಮ್ಮ ದೂರಗಳು ಯಂಬದ್ದರಿಂದಲೂ | ನಂಮ್ಮ ಸ್ತಳ ಯಂಬದ್ದ 
ರಿಂದಲೂ ನಂಮ್ಮ ಹೆಂಗಸರು ಮಕ್ಕಳನೆಲ್ಲ | ಬಿಟ್ಟು ವಂದು ವಂದು ಗಂ 
ಡು ಜನ ಯಿಲ್ಲದೆ ಮೋಡಿ ಒಂದೆಉ ನಂಮ್ಮ ಹೆಂಗಸರು ಮಕ್ಕಳಂನ್ನು 
ಟೀಪು ಸುಲುತಾನನ್ನು ತಂನ್ನ ಕಡೆ ಜನಕ್ಕೆ ಕೊಟ್ಟುಬಿಟ್ಟು ಬಹಳ ಜನ ಕೊಂ 
ದು ಬಿಟ್ಟು ಉಳಿದ ಸಂಣ ಮಕ್ಕಳನೆಲ್ಲ ಕೊಜಾ ಮಾಡಿಬಿಟ್ಟ ಯೀಗಲೂ 
ಅರಕಲಗೂಡು ಸೂರ ಯಂಬ ಬಾಂಮ್ಮಣನು ಅರಕಲಗೂಡು ಬಸವಾ 
ಪಟಣ ಕೊಣನೂರು ಯೀ ಗಡಿವಾಡದ ಜನ ತ್ರೆಗದುಕ್ಕೊಂಡು ಅ 

ರಮನೆ ಶೀಮೆ ವಳಗೆ ಬಂದು ತೊರೆನೂರು ಹೆಬ್ಬಾಲೆ ಶಿರಂಗಾಲ 
ಮುಂತ್ತಾದ ರೈತರ ಸರ್ವಸ್ವ ಲೂಟಿಶಿ ಕುಟುಂಬ ಮಕ್ಕಳು ಹಿಡುಕ್ಕೊಂ 

ಡು ದುಕ್ಕ ಕೊಟ್ಟು ಹೋದರು ಯೀ ಮೇರೆ ಮಾಡಿದರಲ್ಲ ಯಂಬದಾಗೂ ಮುಂ 
ದೆ ನಮಗೆ ಯೇನು ಗತಿ ಯಂಬದಾಗಿ ನಾಉ ಕೇಳಿಕೊಂಡಲ್ಲಿ ನಿಂಮ್ಮದು 
ಹೋದಕ್ಕೆ ಯಿದೆ ಮೇರೆ ಜಬಾಬು ನೀಉ ಕೊಟ್ಟು ಯೇನಾದ್ರೂ ಶಿಕ್ಕಿದರೆ 
ತೆಗೆದುಕೊಳ್ಳಿ ಯಂತ್ರ ತಾಉ ಅಪಣೆ ಕೊಟ್ಟಿರಿ ನಾಉ ಬಸವಾಪಟ 

ಣದ ಕೋಟೆಗೆ ಹೋದಲ್ಲಿ | ಅಲ್ಲಿಂದತ್ತವರಿಗೂ ನಮಗೂ ಜಗಳವಾ 

ಗಿ ನಂಮ್ಮ ಕಡೆ ಜನರು ಸತ್ತು ನಾಉ ಮಿಹನತ್ತು ಮಾಡಿ ಅಕ್ಕಿವತ್ತು ಅರು 
ವತ್ತು ಹೆಂಣುಗಳ ನಾಉ ತಂದುದು ಸರಿ ಅದ್ರ ಯೀವರೆ ಪರಿಯಂತ್ರ 

ಕ್ಕೆ ರಾಜರಜಾವಂದಿಯಲ್ಲದೆ ಪರಾರಿ ಆಗಿ ವೋಡಿ ಹೋಗುವಂತ್ರದು ಹೋ 
ಗಿ ಯಿದೆ ವಂದುವರೆ ರಾಜರಜಾವಂದಿಯಿಂದ ವಬವಬ್ಬರು ಮದು 

ವೆ ಮಾಡಿಕೊಂಡಿದಾರೆ ಯಿದರಲ್ಲು ರೋಗರುಜನದಿಂದ ಸತ್ತು ಹೋ 

ದು ಹೋಗಿದೆವಂದರೆ ಯೀಗ ಯಿರುವಂತಾದ್ದು ತಾಉ ಬಿಡಬೇಕೆಂದ 

ರೆ ಮೊದಲು ಮಬ್ಬವಬ್ಬರಿಗೆ ಅಕ್ಕಿವತ್ತುನೂರು ಕುಟುಂಬ ಮಕ್ಕಳು ಯಿ 
ದಂತ್ರದನೆಲ್ಲ ಟೀಪು ಸುಲುತಾನರು ತೆಗದುಕ್ಕೊಂಡು ಹೋದ್ರು ಯೀಗ 
ನಾಉ ಪ್ರಾಣಪ್ರಯತ್ನ ಮಾಡಿ ವಂದೊಂದು ತಂದು ನಾಉ ಮದುವೆ ಮಾಡಿ 
ಯಿಟ್ಟುಕೊಂಡಿರುವಂತ್ತದಂನ್ನು ತಾಉ ಬಿಡಹೇಳಿದರೆ ನಮಗೆ ಮುಂ 

ದೆ ಗತಿಯೆನ್ನು ನಾಉ ಬದುಕಿ ಪಲವೇನು ಯಂಬದಾಗಿ ಕೊಡಗರು 
ನಂಮ್ಮ ಸಂಗಡ ಹೇಳಿದರಿಂದ ಅದಕ್ಕೆ ನಾಉ ಬದಲು ಜವಾಬು ಹೇಳು 
ವದಕ್ಕೆ ನಮಗೆ ಬುಧಿ ತೋರುವುದಿಲ್ಲ ಯೀ ಹೆಂಣ್ಣು ಬಿಡಿಸುವುದಕ್ಕೇ 
ನಂಮಿಂದ ತಿರಿದಲ್ಲ | ಯಾವತ್ತು ತಂಮ್ಮ ಕೈವಳಗೆ ಯಿದೆ ತಂಮ್ಮ 
ಕುಶಿಯಿದಂತ್ತೆ ಮಾಡಿಕೊಳುವದು ಯಿದಲ್ಲದೆ ಉಳಿಕ್ಕೆ ಹಣಕಾಸು 
ಮುಂತ್ತಾದ ಸಾಮಾನು ನಂಮೇಲೆ ಯೇನು ಹೊತ್ತಾಗೂ ಅದಂನ್ನು ಕೊ 
ಟ್ಟು ನಂಮೇಲೆ ಬಂದಂತ್ತಾ ಯೀ ಹರಪು ವಂದು ತೀರಿಶಿಕ್ಕೊಂಡು ಕಂ 

ಪನಿ ಚಾಕ್ರಿ ಮಾಡಿದಕ್ಕೆ ನಾಉ ಮಾನದಿಂದ ಉಳುಕೊಂಡರೆ 


೧೩೬ ಚಾರಿತ್ರ ದಾಖಲೆಗಳು 
ಸಾಕು ಯಂಬದು ನಮಗೆ ಬಹಳ ಯಿದೆ ಯಿದಕ್ಕೆ ತಾಉ ನಂ 

ಮೇಲೆ ಮೆಹರ್ಬಾನಗಿ ಯಿಟ್ಟು ಆ ಸರಹದಿನಲ್ಲಿರು ಜನ ತಾಉ 

ವಿಚಾರಿಶಿ ನಂಮ್ಮ ಕಡೆಯಿಂದ ವಾಜಬಿಯಾಗಿ ಸಲತ್ಯದು ಯೇನಾ 

ಗುತ್ತದೆ ಯಂಬ ವಿವರ ಯಾವತಂನ್ನು ವಂದುಳೀದಂತ್ರೆ ನಿಗದಿ ಮಾಡಿ 
ಪಟ್ಟಿಮಾಡಿ ಕಳುಹಿದಲ್ಲಿ ಆ ಪಟ್ಟಿ ಪ್ರಕರ ನಂಮಿಂದ ಸಲತ್ವ 

ದಂನ್ನು ಕೊಟ್ಟು ಕಂಪನಿ ಚಾಕ್ರಿ ಮಾಡಿದಕ್ಕೆ ಮಾನ ಉಳಿಶಿಕೊಳ್ಳಬೇಕೆಂ 
ಬುದು ನಂಮ್ಮನಶಿಗೆ ಬಹಳ ಜರೂರು ಯಿದೆ ತಾಉ ಪಟ್ಟಿ ಬರಶಿ 
ಕಳುಹಿಸ್ತ ಮೇರೆ ಯೀಗಲೆ ನಾಉ ಕೊಟೆಉ ಯಂದರೆ ಮೊದಲು ನಂಮ್ಮ 
ಹಿರಿಯರು ನಾಉ ಸಹ ಸಂಪಾದಿಶಿದಂತ್ರದಂನ್ನು ಮೊದಲು ಸರ 
ಜನರಾಲ್‌ ರಾಬರಟ ಅಬ್ರಕರಂಬಿ ಸಾಹೆಬರವರು ಬೊಂಬಾ 

ಯಿ ದಂಡು ತ್ರೆಗದುಕ್ಕೊಂಡು ಬಂದಿದ್ದಾಗ್ಕೆ ಕಂಪನಿ ಕೆಲಸಕ್ಕೆ ವಂಚ 

ನೆ ಯಿಲ್ಲದೆ ವಪ್ಟಿಶಿ ಚಾಕ್ರಿ ಮಾಡಿದೇವೆ ಮತ್ತೆ ಟೀಪು ಸುಲುತಾನರಿಗೆ 
ಸಲ್ಲಾದಾದ ಮೇಲೆ ನಂಮ್ಮ ಶೀಮೆಯಿಂದ್ದ ಹುಟ್ಟಿದಂತ್ತ ಹಣವಂನ್ನು ಕಾ 
ಲಕಾಲಕ್ಕೆ ಯಿಂಗ್ರೆಜ ಸರಕಾರಕ್ಕೆ ಕೊಟ್ಟುಕೊಂಡು ಬಂದೆಉ ಅದ್ರಲ್ಲಿ 
ನಾಉ ಪ್ರಾಣಪ್ರಯತ್ನದಿಂದ ಸ್ಪಲ್ಪ ಸಂಪಾದಿಶಿದಂತ್ರದು ನಂಮ್ಮ 
ಹಿರಿಯವರು ಸಂಪಾದಿಶಿದೂರಲ್ಲಿ ಉಳುದಂತ್ರದ ಸಹಾ ಯೀಗ ಬೊಂ 
ಬಾಯಿ ಲಶ್ಮರು ತೆಗೆದುಕ್ಕೊಂಡು ಬಂದ ಜನರಾಲ್‌ ಯಿಷ್ಕೋಲ್‌ ಸಾಹೆ 
ಬರ ದಿವಸಲ್ಲಿ ಕಂಪನಿ ಕೆಲಸಕ್ಕೆ ವಪ್ಪಿಶಿ ಚಾಕ್ರಿ ಮಾಡಿದೇವೆ ಯಿದ 

ರಿಂದ ಯಿಂನ್ನು ನೀಉ ಬರಶಿ ಕಳುಹಿಸುವ ಪಟ್ಟಿ ಮೇರೆ ಯೀಗಲೆ ಕೊ 
ಡುವದಕ್ಕೆ ನಮಗೆ ಯೇನು ಆದಾರ ಯಿಲ್ಲ | ನಂಮೇಲೆ ಹೊತ್ತ ಪ 

ಟ್ಟಿಗೆ ನಮಗೆ ನಾಲ್ಕು ಅಯಿದು ತಿಂಗಳು ವಾಯಿದೆ ಕೊಟ್ಟು ಗಡುಬಾ 
ಮಾಡಿದರೆ ಬೊಂಬಾಯಿ ಸರಕಾರದಲ್ಲಿ ನಾಉ ಲಕ್ಷ ರೂಪಾಯಿ ಮಡ 
ಗಿದೇವೆ ಅದಕ್ಕೆ ಆ ಸರಕಾರದ ಬೊಂಡು ನಂಮ್ಮಲಿದೆ ಯೀ ಬೊಂಡಂ 
ನ್ನು ಕಳುಹಿಶಿಕೊಟ್ಟು ಲಕ್ಷ ರೂಪಾಯಂನ್ನು ತರಿಶಿ ಕೊಡುತ್ತೇವೆ ಯಿದು 
ಸಾಲದಕ್ಕೆ ಬೊಂಬಾಯಿ ದಂಡಲ್ಲಿರುವಂತ್ರ ಜನರಾಲ್‌ ಕರ್ನಲ್‌ ಮೆ 

ಜರ ಕಪಿತ್ತಾಂನ್‌ ಅಪಿಸರು ಮುಂತ್ತಾದ ಸರದಾರು ನಮಗೆ ಅಳೂತ್ತಂಮ್ಮಂ 
ದಿರಾಗಿದ್ದಾರೆ ಅವರು ಯಲ್ಲಿಯಲ್ಲಿದ್ದಾರೊ ಅಲ್ಲಿಗೆ ನಾಉ ಹೋಗಿ ನಂ 
ಮ್ಮ ಹಾಲು ಹಕಿಕತ್ತು ಸುಕದುಕ್ಕ ಹೇಳಿಕೊಂಡು ನಂಮೇಲೆ ಯೀ ಪ್ರಕರ ಪ 
ಟ್ಟಿ ಬಿದ್ದು ಯಿದೆ ನಂಮಿಂದ ಯಿಷ್ಟು ಸಂದಾಯವಾಗಿ ಯಿಷ್ಟು ಯಿಂ 

ನೂ ಬಾಕಿಯಿದೆ ಯಿದ ಕೊಟ್ಟು ನಂಮ್ಮ ಆಬರು ಉಳಿಶಿ ಕೊಡಿಯಂತ್ತ 
ಗಲ್ಲ ಹಿಡಿದು ಬೇಡಿಕೊಂಡರೆ ಯೊ ಆಬರು ತಂಮ್ಮದು ಯಂತ್ರ ನಂಮೇ 
ಲೆ ಮೆಹರ್ಬಾನಗಿ ಯಿಟ್ಟು । ಕೊಟ್ಟು ಆಬರು ಉಳಿಶಿಕೊಂಡಾರು ಅದಂ 


ಕೊಡಗು ವೀರರಾಜೇಂದ್ದರ ಪತ್ರ ೧೩೭ 
ನ್ನು ನಾಉ ತಂದು ತಮಗ ಸಂದಾಯಮಾಡಿ ಕೊಟೇಉ ನಂಮ್ಮ ದೊಸ್ಕಿ 

ಗೆ ಕೊಟಂತ್ತ ಸರದಾರರ ವಡವೆಯಂನ್ನು ನಾಉ ಹ್ಮಾಗಾದರೂ ಮಾ 

ಡಿ ಅವರಿಗೆ ಸಂದಾಯ ಮಾಡೇಉ ಯಿಲ್ಲದಿದರೆ ಅವರ ಚಾಕ್ರೀ 

ನಾದ್ರು ಮಾಡಿ ತೀರಿಶೆಉ ಯಂಬ ಭರವಸ ನಮಗೆ ಯಿರುವದರಿಂ 

ದ ತಮಗೆ ಬರದು ಮಾಲುಂ ಮಾಡಿಯಿದೇವೆ ನಂಮೇಲೆ ಯೇನೂ ಹೊರು 
ತ್ತದೋ ಅದಕ್ಕೆ ಪಟ್ಟಿನು ತರಶಿ ಅಯಿದು ತಿಂಗಳು ವಾಯಿದಾನ್ನು 

ಮಾಡಿ ದಯವಿಟ್ಟು ಕಳುಹಿಸುವಂತ್ತೆ ಮಾಡಿಸಬೆಕ್ಕು | ಯಿದಲ್ಲದೆ ನಾ 

ಉ ಆರು ಕುದುರೆ ತರಿಶಿಕೊಂಡಿದೇವೆ ಯಂಬದಾಗಿ ತಾಉ ಬರಶಿ ಕಳು 
ಹಿದ ಬಗ್ಯೆ ಯೀ ಕುದುರೆಯಂನ್ನು ನಾಉ ತರಿಶಿಕೊಂಡವರು ಅಲ್ಲ ನಮ 

ಗೆ ವಬ್ಬರು ತಂದುಕೊಡಲು ಯಿಲ್ಲಾ ನಾಉ ಕಾಣಲು ಯಿಲ್ಲ | ಯಿದಕ್ಕೆ ನಂ 
ಮೇಲೆ ಪಟ್ಟಿ ಬಿದ್ದ ಮೇಲೆ ನಾಉ ಕೊಡುವಂತ್ರದಕ್ಕೆ ಕಬೂಲು ಯಿದೆವೆ 
ಯೀ ಬಗ್ಯೆ ತಾಉ ಪಟ್ಟಿಲಿ ಬರಶಿ ಕಳುಹಿದ ಕುದ್ರೇಂತ್ತು ನಂಮ್ಮ ಬಳಿ ಯಿ 
ಲ್ಲಾ ಲಾರಾ | ಉತ್ತೆನಕ್ತ ಜನರಾಲ್‌ ಹಾರಿಸ್‌ ಸಾಹೆಭಹದರು ನಮಗೆ 
ಕೊಟ್ಟಂತ್ರದು ವಂದು ಕುದುರೆ ಜನರಾಲ್‌ ಯಿಷ್ಟೊಲ್‌ ಸಾಹೆಬಹದ 

ರು ನಮಗೆ ಕೊಟದ್ದು ೧ ವಂದು ಕುದುರೆ ಜನರಾಲ್‌ ಹಾಟ್ಲಿ ಸಾಹೆಬಹದ್ರು ನ 
ಮಗೆ ಕೊಟದು ವಂದು ಕುದುರೆ ಪ್ರಾಕು ಸರ ಜನರಾಲ್‌ ರಾಬರ 

ಟ ಅಬರಕರಂಬಿ ಸಾಹೆಭಹದರು ಕೊಟದು ವಂದು ಕುದ್ರೆ ಯೀ ಮೇರೆ 
ಯೀ ನಾಲ್ಕು ಕುದ್ರೆಯೂ ಯೀಗ ನಂಮ್ಮ ಬಳಿಲಿ ಹಾಜರುಯಿದೆ ಯಿದಂ 
ನ್ನು ಕಳುಹಬೇಕೆಂದರೆ ತಾಉ ಬರಶಿ ಕಳುಹಿದಲ್ಲಿ ಅವಶ್ಯ ಯೀ ನಾಲ್ಕು 
ಕುದುರೆ ತಂಮ್ಮ ಬಳಿಗೆ ಕಳುಹಿಸುತ್ತೇವೆ ಮತ್ತೆ ಯರಡು ಕುದ್ರೆ ಯಿದೆ 

ಯಲ್ಲ | ಯಿದಂನ್ನು ನಾಉ ಯಲ್ಲಾದ್ರೂ ತಲಾಸುಮಾಡಿ ಸಂಪಾದಿಶಿ ನಂ 
ಮೇಲೆ ಹೊತ್ತದಕ್ಕೆ ಯೀಗ ತಾಉ ಕಳುಹಿಸುವ ಪಟಿಗೆ ೫ ತಿಂಗಳು ವಾಯಿ 
ದ ಮಾಡುತ್ತೀರಷ್ಟೆ ಆ ಗಡುಬದ ವಳಗೆ ಆ ಯರಡು ಕುದ್ರೆನ್ನು ತಮ 

ಗೆ ನಾಉ ಸಂದಾಯ ಮಾಡಿ ಕೊಟೇಉ ಯಿದಕ್ಕುಂ ನಂಮೇಲಣ ಮೆಹರ್ಬಾ 
ನಗಿಯಿಂದ ಬರಶಿ ಕಳುಹಿಸುವಂತ್ತೆ ಮಾಡಿಸಬೆಕ್ಕು | ಮೇಲಾಗಿ ಶ್ರೀರಂಗ 
ಪಟಣವಂನ್ನು ನೋಡಬೇಕೆಂಬ ಅಪೇಕ್ಷೆಯಿದಿತ್ತೆಂದು ಕೇಳ್ಳಟ್ಟುಯಿದಿತ್ತು ದಂ 
ಡು ಸ್ವಲ್ಪ ದಿನದಲ್ಲಿ ಶ್ರೀರಂಗಪಟಣಕ್ಕೆ ದಾಕಲಾಗುವದರಿಂದ ಅಲ್ಲಿಗೆ 
ದಾಕಲಾದ ವರ್ತಮಾನ ಕೇಳಿ ತಾಉ ಬರುವುದಕ್ಕೆ ಕುಶಿಯಿದ್ದರೆ ಬರಶಿ 
ಕಳುಹಿದಲ್ಲಿ ನೀಉ ಸಾಗಿಬರುವ ಬಗ್ಯೆ ಬರಶಿ ಕಳುಹಿಶಿಉ ಯಂಬ 

ದಾಗಿ ಬರದ ಬಗ್ಗೆ ನಾಉ ಪಟಣ ನೋಡಬೇಕೆಂಬ ಜರೂರು ನಮಗೆನು 
ಯಿರಲಿಲ್ಲಾ ತಂಮ್ಮ ಮದುರಾಜನ ದಂಡಲ್ಲಿರುವಂತ್ತ ಸರದಾರ 

ರ ನೋಡಬೇಕೆಂಬ ಅಪೇಕ್ಷೆ ನಮಗೆ ಯಿತ್ತು ಅಷ್ಟರಲ್ಲಿ ನಾಉ ಕಂಪ 


೧೩೮ ಚಾರಿತ್ರ ದಾಖಲೆಗಳು 
ನಿ ಸರಕಾರದ ಹುಕುಂ ಮೀರಿ ತಕ್ಷೀರು ಮಾಡಿದರು ಯಂಬದಾಗಿ 
ಮೈಸೂರು ತಾಲ್ಕುನ ಜನ ತಮಗೆ ಹೇಳಿದರಿಂದ ನಂಮೇಲೆ ತಮಗೂ 
ಬಹಳ ಯಡರಾಜು ಆಗಿಯಿದೆ ಯೀ ಸಮೆದಲ್ಲಿ ನಾಉ ಬಂದ 

ರೆ ತಾಉ ಕೇಳಿದಕ್ಕೆ ಬದಲು ನಾಉ ಹೇಳಿದ ಜವಾಬು ತಮಗೆ ನಿಷ್ಟ 

ಯ ಕಾಣದಷ್ಟೆ ಯೀ ಬಗೆ ಕಪಿತ್ತಾಂನ್‌ ಮಾವಿನಿ ಸಾಬರು ಯಿಂಗ್ರೆಜ ಸ 
ರಕಾರದ ವಕೀಲರಾಗಿ ಯಿಷ್ಟುದಿನ ನಂಮ್ಮ ಬಳಿಯಿದ್ದರು ಅವರಿಗೆ 
ಜನರಾಲ್‌ ಯಿಷ್ಟೋಲ್‌ ಸಾಹೆಬರು ಯೇನು ಹುಕುಂ ಕೊಟರು ಅದ 
ನಮಗೆ ಹೇಳಿದಕ್ಕೆ ನಾಉ ಯೇನು ಮೀರಿದೇವೆ ಯೇನು ತಕ್ಷೀರು ಮಾ 
ಡಿದೇವೆ | ಯಂಬದಂನ್ನು ತಂಮ್ಮ ಮೊಕತ್ತ ನಾಉ ಅವರಿಗೆ ಕೇಳೀಉ 
ತಾಉ ಕೇಳಬೆಕ್ಕು | ಯಿದಕ್ಕೆಲ್ಲಾ ಅವರು ಸಾಕ್ಷಿಯಾಗಿದಾರೆ ಅವರು ತಾ 
ಉ ಕೂಡಿ ಯೇನು ತಕ್ಷೀರು ನಂಮೇಲೆ ಹೊರಿಸ್ತರೂ ನಾಉ ಕಬೂಲು ಯಿ 
ದೇವೆ ಯೀಬಗ್ಯೆ ಕಪಿತ್ತಾಂನ್‌ ಮಾವಿನಿ ಸಾಬರು ನಂಮ್ಮಂನ್ನು ಕರಶಿಕೊಂಡು 
ಬರುವಂತ್ತೆ ತಾಉ ಅವರಿಗೆ ಬರದು ಕಳುಹಿಸಿದರೆ ಅವರು ಬಂ 

ದು ನಂಮ್ಮ ಕರದಲ್ಲಿ ಅವರ ಸಂಗಡ ನಾಉ ತಂಮ್ಮ ಮಿಲಾಕತ್ತಿಗೆ ಬ 
ರುತ್ತ ಯಿದೇವೆ | ಮೇಲಾಗಿ ನಮಗೆ ಬಂಗಾಳದ ಗವರನರ ಬಾಟ ಕರ್ನಾ 
ವಾಲಿಸ ಸಾಹೆಬಹದರವರು ಬರದ ಕಾಗದಲಉ ಹಾಜರು ಯಿದೆ 

ಸರ ಜನರಾಲ್‌ ರಾಬರಟ ಅಬರಕರಂಬಿ ಸಾಹೆಬಹರು ನಮ 

ಗೆ ಬರದ ಕಾಗದಉ ಹಾಜರು ಯಿದೆ ಸರ ಜನರಾಲ್‌ ಜಾಂನ್‌ ಶೋ 
ರು ಸಾಹೆಭಹದರು ಬರದ ಕಾಗದಉ ಹಾಜರು ಯಿದೆ ಗವರನ 

ರ ಜನರಾಲ್‌ ಲಾರ್ಡ ಮಾರನಿಂಗ ಟಂನ್‌ ಸಾಹೆಭಹದರು ಬರಶಿ ಕಳು 
ಹಿದ ಕಾಗದಉ ಹಾಜರು ಯಿದೆ ಬೊಂಬಾಯಿ ಗವರನರ ಯಿಸ್ಕೊ 
ಯರ ಜನಾಂ ಟಂನ್‌ ಡಾಂಕಿಂನ್‌ ಸಾಹೆಭಹದರು ಬರದ ಕಾಗದ 

ಉ ಹಾಜರು ಯಿದೆ ಜನರಾಲ್‌ ಹಾರಿಸಭಹದರು ಬರದ ಕಾಗ 

ದಉ ಹಾಜರು ಯಿದೆ ಜನರಾಲ್‌ ಯಿಷ್ಟೋಲ್‌ ಸಾಹೆಬರು ಜನರಾಲ್‌ 
ಹಾಟ್ಲಿ ಸಾಹೆಬರು ಸಹಾ ಬರದ ಕಾಗದ ಹಾಜರು ಯಿದೆ ಮಲೆ 

ವಾರಿ ಕಮೀಶನ ಸಾಹೆಬರು ಬರದ ಕಾಗದಉ ಯಿದೆ ಯಿಂನ್ನು ದೊ 

ಡ ದೊಡ ಸರದಾರು ಬರದ ಕಾಗದಉ ಯಿದೆ ಯಾ ಕಾಗದ ಯಾ 

ವತ್ತು ನಮಗೆ ಬಹಳ ಮಾನದಿಂದ ಆಬ್ರುಯಿಂದ ಬರದಿದಾರೆ ಯಿ 

ದ ನೋಡಿದರೆ ನಮಗೆ ಬಹಳ ಮಾನ ಅಬ್ರು ಕುಶಿ ಹಾಸಲಾಗತ್ತ 

ದೆ ಯೀಗ ತಾಉ ನಂಮ್ಮ ಹೆಸರಿಗೆ ಬರಶಿದಂತ್ತ ಕಾಗದ ನೋಡಿದ 

ರೆ ಮೇಲೆ ಬಂದಂತ್ರ ಅಲಕಾಪು ವಂದು ಪ್ರಾಕಾರವಿದೆ ನಮಗೆ 

ಸ್ಪಲ್ಪ ಮಾನ ಕಡಮೆಮಾಡಿ ಬರದು ಯಿದೆ ಯೀ ಕಾಗದಲ್ಲಿ ತಂ 


ಕೊಡಗು ವೀರರಾಜೇಂದ್ದರ ಪತ್ರ ೧೩೯ 
ಮ್ಮ ಸ್ಟಹಸ್ತದ ದಸಕತ್ತು ಯಿಲ್ಲ | ಅದರಿಂದ ಯಿದು ತಂಮ್ಮ ಹು 
ಕುಂ ಮೇಲೆ ಬರದ್ದೋ | ಬರಯುವಂತ್ರ ಮುನುಶಿಯ ತಾರಿಕೆ ಮೇಲೆ 
ಬರದ್ದೋ ಯಂಬದು ಯರಡು ತಿಳಿಯದರಿಂದ ತಮಗೆ ಮಾಲುಂ 
ಆಗು ಬಗ್ಯೆ ಬರಶಿದೇವೆ | ನಾಉ ಕಂಪನಿ ಜಾಕ್ರಿಗೆ ಯಿಷ್ಟು ಮಿಹ 
ನತ್ತು ಮಾಡಿದ್ದು ಯಾವ ಬಗ್ಯೆ ಯಂದರೆ ಯಿಂಗ್ರೆಜ ಸರಕಾರದ್ದು 
ಸಮಾನ ದೂರವಾಗಬೆಕ್ಕು ಸರಕಾರಕ್ಕೆ ದಿನೇ ದಿನೇ ದೇಶಕೋಶ ಅಕ್ಕಿ 
ಪ್ವರ್ಯ ಹೆಚ್ಚಿ ಬರಬೇಕು ಹಿಂದುಸ್ಥಾನದಲ್ಲಿ ನಾಕಾ ಕಡೆಲು ಸರ 
ಕಾರದ ನಿಶಾನಿ ಹಾರಬೇಕು ನಮಗೆ ಕುಶಿ ಬಂದಲ್ಲಿ ಯಿಂಗ್ರೆಜ 
ಸರದಾರರ ಸಂಗಡ ಬಾಯಿಬಂದಾಗಿ ಯಿದ್ದುಕ್ಕೊಂಡು ಸ್ವಾರಿ ಶಿಕಾ 
ರಿ ಮಾಡಿಕೊಂಡು ಸರ್ಕಾರದ ಗರ್ಭವಾಸದ ವಳಗೆ ಯಿರಬೇ 
ಕೆಂತ್ರಲೂ ನಮಗೆ ಯಿಂನ್ನು ಹೆಚ್ಚಾಗಿ ಯಿಂಗ್ರೆಜ ಸರಕಾರದಿಂದ ಮಾನ 
ಆಬರು ಕೊಟ್ಟು ನಡಶಿಕೊಂಡಾರು ನಾಳ ಕುಶಿಲಿ ಬೂಮಿ ಮೇಲೆ 
ಯಿರಬೇಕೆಂತ್ರ ನಂಮ್ಮನಶಿನಲ್ಲಿ ಹಾರೈಶಿಕ್ಕೊಂಡು | ಯಿದೆ ಅಪೇಕ್ಷೆಯಿಂ 
ದ ಲಡಾಯ ಪ್ರಾರಂಬಿಶಿ ಆಕ್ಸೆರು ಆಗುವ ಪರಿಯಂತ್ರ ನಾಉ ಪ್ರಾ 
ಣ ಪ್ರಯತ್ನ ಮಾಡಿ ಯಿಂಗ್ರೆಜ ಸರಕಾರ ಚಾಕ್ರಿ ಮಾಡಿದೆಉ ನಂಮ್ಮ 
ಅಪೇಕ್ಷೆ ಪ್ರಕರಾ ದುಸಮಾನನು ನಿಗ್ರಹವಾಗಿ ಬಹು ಸುಲುಭದಲ್ಲಿ 
ಅನಂತ ಅಕ್ಕಿಶ್ಚರ್ಯ ದೇಶಕೋಶ ಯಿಂಗ್ರೆಜ ಸರಕಾರ ತಾಬೆ ಆಯಿತ್ತು 
ನಾಉ ಕಂಣಿಂದ ನೋಡಿ ನಮಗೆ ಬಹಳ ಸಂತೋಷವಾಯಿತ್ತು ನಮ 
ಗೆ ಬಹಳ ಮಾನ ಕೊಟ್ಟು ನಡಸ್ಕಾರು ಯಂಬದು ನಂಮ್ಮನಶಿಗೆ ಯಿ 
ತ್ತು ಯೀ ಮೇರೆ ನಾಉ ಅಬರು ಉದ್ದಿಶ್ಯ ಯಿಂಗ್ರೆಜ ಸರಕಾರ ಚಾ 
ಕ್ರಿ ಮಾಡಿದರು ಯಂಬದು ಹಿಂದೂಸ್ಥಾನದಲ್ಲಿ ಯಿರು ಯಿಂಗ್ರೆ 
ಜ ಸರದಾರಿಗೆ ಯಾವತ್ತಕ್ಕು ರೋಶಂನ್‌ ಯಿದೆ ತಮಗೂ ಮಾಲುಂ 
ಯಿದೆ ಯೀಗ ಮೈಸೂರು ತಾಲ್ಕುನ ಜನರ ಕಿರುಕುಳದಿಂದ ನಾ 
ಉ ಯೀ ದುನಿಯಾ ಮೇಲೆ ಯಿರಬೇಕೆಂಬದೇ ನಮಗೆ ಕುಶಿ ತೋರುವ 
ದಿಲ್ಲಾ ಯೀಗ ನಂಮ್ಮ ಕಡೆ ಕರಣಿಕ ಸುಬೈಯ್ಯನ ತಂಮ್ಮ ಬಳಿ 
ಗೆ ಕಳುಹಿಸಿದೇವೆ ಯೇತನ ಮುಕವಚದಿಂದಲೂ ಯಿದರಲ್ಲಿ 
ಬರದ ವಿವರದಿಂದೆಲ್ಲ ನಿಂಮ್ಮನಶಿಗೆ ಸರಿ ತಂದುಕ್ಕೊಂಡು ನಂ 
ಮಿಂದ ಆಗತ್ಕಕಾರ್ಯಕ್ಕೆ ನಂಮೆಲ್ಲ ಮೆಹರ್ಬಾನಗಿಯಿಂದಾ | 
ದರ ಹಮೇಶ ಬರಶಿ ಕಳುಹಿಸುವಂತ್ತೆ ಮಾಡಿಸಬೇಕು. 

-Veer Rajendra Wairiar 


ಚಾರಿತ್ರಿಕ ದಾಖಲೆಗಳು 


“ ದ್ರು ಮೂರು ದಾಖಲೆಗಳು ಕರ್ನಾಟಕ ಇತಿಹಾಸದ ಮೂರು 
ದುರಂತೋಪಾಖ್ಯಾನಗಳಿಗೆ ಸಂಬಂಧಪಟ್ಟುವ.” 


“ಇಲ್ಲಿನ ಭಾಷೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಆಡುವ 
ಭಾಷೆಯನ್ನು ಪ್ರತಿಕೃತಿಸುತ್ತದೆ.,” 


“ಸಾಮಾನ್ಯ ಜನ ಸರ್ಕಾರದ ನಡವಳಿಕೆಯನ್ನಾಗಲಿ, 
ರಾಜಾಧಿರಾಜರ ಕಾರ್ಯಗಳ ವಿವರದ ವರದಿಯನ್ನಾಗಲಿ 
ಹೇಗೆ ಬರಹಕ್ಕೆ ಇಳಿಸುತ್ತಿದ್ದರು ಮತ್ತು ಆ ಕನ್ನಡದ ಬರಹದ 
ಶೈಲಿಯ ಸ್ವರೂಪ ಹೇಗೆ ಇರುತ್ತಿತ್ತು ಎಂಬುದನ್ನು ಇದು 
ಪ್ರತಿಬಿಂಬಿಸುತ್ತದೆ.” 





ಇ 














Hi 








